ಮಾನವಿಕ ಕರ್ಣಾಟಕ 


ಸಂಪುಟ ೨೧, ಸಂಚಿಕೆ ೧ 


ಮ್ಳ ಸೂರು 

ಇ 
ಮೈಸೂರು ವಿಶ್ವನಿದ್ಯಾನಿಲಯ 
೧೯೯೧ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ಅನುವಾದಿತ 
ಲೇಖನಗಳನ್ನು ©“ ಮಾನವಿಕ ಕರ್ಣಾಟಕ 'ದಲ್ಲಿ ಪ್ರಕಟಸಲಾಗುವುದು. ಲೇಖನ 
ಅನುವಾದವಾಗಿದ್ದರೆ ಮೂಲ ಲೇಖಕರ ಮತ್ತು ಲೇಖನದ ಹೆಸರುಗಳನ್ನೂ ಲೇಖನದ 
ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನೂ 
ಲೇಖನದೊಂದಿಗೆ ಕಳುಹಿಸಬೇಕು, 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ; 
ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ ತಮ್ಮ ಸಂಕ್ಷಿಪ್ತ 
ಪರಿಚಯವನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; 
ಅವುಗಳಲ್ಲಿ ಬದಲಾವಣೆಗಳೇನಾದರೂ ಅವಶ್ಯವಿದ್ದರೆ ಅವನನ್ನೂ ಸೂಚಿಸಬೇಕು, 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಪಡೆಯಬಯಸುವವರು ಈ 
ಬಗ್ಗೆ ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಜೆಚೀಓ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ್ಚವನ್ನು ಲೇಖಕರೇ ವಹಿಸಿಕೊಳ್ಳಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 


ಬರುವ ವಿಚಾರಪ್ರಚೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವುಗಳನ್ನು 
ಪ್ರಕಟಸುವ, ಬಿಡುವ ಅಥವಾ ಸೂಕ್ತ ಬದಲಾವಣೆಯೊಂದಿಗೆ ಪ್ರಕಟಸುವ 
ಸ್ವಾತಂತ್ರ್ಯ ಸಂಪಾದಕರಿಗೆ ಸೇರಿದೆ, 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ 
ಪುಸ್ತಕಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು ಅವುಗಳ ಎರಡೆರಡು ಪ್ರತಿ 
ಕಳುಹಿಸಿಕೊಡಬೇಕು. 


೮ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 
ಸಂಪಾದಕರು, ಮಾನವಿಕ ಕರ್ಣಾಟಕ, ಪ್ರಸಾರಾಂಗ, : ಮಾನಸಗಂಗೋತ್ರಿ, 
ಮೈ ಸೂರು-೫೭೦ ೦೦೬ ಎಂಬ ನಿಳಾಸಕ್ಕೆ ಕಳುಹಿಸಬೇಕು. 


ಮಾನವಿಕ ಕರ್ಣಾಟಕ 


ಸಂಪುಟ ೨೧; ಸಂಚಿಕೆ ೧ 


೪೧ 


ಜನವರಿ ೧೯೯೧ ಸಂಚಿಕೆ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೯೧ 


MANAVIKA KARNATAKA, Kannada Quarterly of the 
University of Mysore, Volume 21, Number 1, January 1991, 
Edited by M. N. Nanjundaraje Urs and Dr. K. Kempe Gowda. 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಸಿ. ಪಿ, ಕೃಷ್ಣ ಕುಮಾರ್‌ 


ಸಂಪಾದಕರು 
ಎಂ. ಎನ್‌. ನಂಜುಂಡರಾಜೇ ಅರಸ್‌ 
ಡಾ. ಕೆ. ಕೆಂಪೇಗೌಡ 


ಪ್ರಕಾಶಕರು 
ಕೆ. ಟಿ, ನೀರಪ್ಪ 
ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು ೫೭೦೦೦೬ 


ಮುದ್ರಕರು 
ಬಿ. ಎಸ್‌, ಸಿದ್ದೇಗೌಡ 
ಕಾರ್ಯಭಾರಿ ನಿರ್ದೇಶಕರು 
ಮೈಸೂರು ವಿಶ್ವವಿದ್ಯಾನಿಲಯ ಮುದ್ರಣಾಲಯ, ಮೈಸೂರಂ ೫೭೦ ೦೦೬ 


(9 


ವಿಷಯಸೂಚಿ 


ವಲಯ ಅಸಮಾನತೆ-ಕರ್ನಾಟಕ-- 
ಒಂದು ವಿಶ್ಲೇಷಣೆ ಬ. ಶೇಷಾದ್ರಿ 


ಭಾರತೀಯ ಭಾಷೆ ಮತ್ತು 
ಸಾಹಿತ್ಯದಲ್ಲಿ ತೆಲುಗು ಭಾಷೆ ಮತ್ತು 
ಸಾಹಿತ್ಯ ಡಾ. ಕೆ. ಕೆಂಪೇಗೌಡ 


ಜಾನಪದ ಸಿದ್ಧಾಂತಗಳು ಕ 

ಒಂದು ವಿವೇಚನೆ ಡಾ. ಅಂಬಳಿಕೆ ಹಿರಿಯಣ್ಣ 
ಸಂಸ್ಕೃತ ರಂಗಭೂಮಿ ಮತ್ತು 

ಅದರ ಇತಿಮಿತಿಗಳು ವೆಂಕಟೇಶ" ಯಂ. ಗಿರಿ 


ಕನ್ನಡದಲ್ಲಿ ಧ್ವನಿಮಾಗಳ ವಿಕಾಸ ಡಾ. ಸಿ. ಎಸ್‌. ರಾಮಚಂದ್ರ 


ಕರ್ನಾಟಕದ ಸ್ವಾತಂತ್ರ್ಯ 


ಚಳವಳಿಯಲ್ಲಿ ಮಹಿಳೆಯರ ಪಾ ಡಾ. ಎನ್‌. ಸರಸ್ವತಿ 


ತ್ರ 


೧೯ 


೩೭ 


೪೬ 


೮೦ 


೧೨೩ 


ಬ. ಶೇಷಾದ್ರಿ 


ಡಾ. ಕೆ. ಕೆಂಪೇಗೌಡ 


ಡಾ. ಅಂಬಳಿಕೆ ಹಿರಿಯಣ್ಣ 


ವೆಂಕಟೇಶ್‌ ಯಂ. ಗಿರಿ 


ಡಾ. ಸಿ. ಎಸ್‌. ರಾಮಚಂದ್ರ 


ಡಾ. ಎನ್‌. ಸರಸ್ವತಿ 


ಲೇಖಕರ ಸೂಚಿ 


ಉಪ-ಪ್ರಾಧ್ಯಾಪಕರು 

ವಾಣಿಜ್ಯ ವಿಭಾಗ 

ಡಿ. ಬನುಮಯ್ಯ ಕಾಲೇಜು, ಮೈಸೂರು 
ಪ್ರಾಧ್ಯಾಪಕರು 

ಭಾಷಾ ವಿಜಾ ನ ವಿಭಾಗ 

ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತ್ರಿ, ಮೈಸೂರು 


ಉಪ- ಪ್ರಾಧ್ಯಾಪಕರು 
ಜಾನಪದ ವಿಭಾಗ 

ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತ್ರಿ, ಮೈಸೂರು 


ಯು.ಜಿ.ಸಿ. ಹಿರಿಯ ಸಂಶೋಧಕ 
ಸಂಸ್ಕೃತ ವಿಭಾಗ | 
ಮಾನಸಗಂಗೋತ್ರಿ, ಮೈಸೂರು 


ಅಧ್ಯಾಪಕ 

ಭಾಷಾ ವಿಜ್ಞಾನ ವಿಭಾಗ 
ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತಿ ಕ್ಯ ಮೈ ಸೂರು 
ಯು.ಜಿ.ಸಿ. ಸಂಶೋಧಕಿ 


ಇತಿಹಾಸ ವಿಭಾಗ 
ಮಾನಸಗಂಗೋತ್ರಿ, ಮೈ ಸೂರು 


ಬ್ರ, ಶೇಷಾದ್ರಿ* 


ವಲಯ ಅಸಮಾನತೆ-ಕರ್ನಾಟಿಕ-ಒಂದು 
ವಿಶ್ಲೇಷಣೆ 


“ ದೇಶದೊಳಗೊಂದು ದೇಶವನ್ನು ರಚಿಸುವೆವು * (“We in Mysore 
form, as it were, ‘a nation within a nation’, While co-operating 
with both the Indian Government and the rest of the Indian 
Public in measures which lead to the prosperity of the country 
as a whole, we in our local sphere should promote education 
and economic growth to the fullest extent permitted by our 
- resources!) ಪೂ ವಾಕ್ಯವನ್ನು ಅಂದಿನ ಮೈಸೂರು ಮಹಾರಾಜರಾದ 


ಶ್ರೀ ಜಯಚಾಮರಾಜ ಒಡೆಯರ್‌ರವರು ಸುಮಾರು ಎರಡನೇ ಮಹಾಯಂದ್ದ ಕ್ಕೂ 
ಮೊದಲು ನುಡಿನಿದ್ದರು. ಅಂದಿನ ಮೈ ಸೂರು ರಾಜ್ಯ ಅಷ್ಟರ ಮಟ್ಟಿಗೆ ಇಡೀ 
ಭಾರತ ದೇಶಕ್ಕೇ ಮಾದರಿಯಾಗಿ ಕೈಗಾರಿಕಾ ವಲಯದಲ್ಲಿ ಬೆಳೆಯುತ್ತಿತ್ತು. ದೇಶದ 
ಹಲವಾರು ಇತರ ರಾಜ್ಯಗಳು ಮೈ ಸೂರು ರಾಜ್ಯ ಅನುಸರಿಸುತ್ತಿದ್ದ ಕೈಗಾರಿಕಾ 
ನೀತಿಯನ್ನು ಕುತೂಹಲದಿಂದ ನೋಡುತ್ತಿದ್ದುವು. ಈ ರಾಜ್ಯದಲ್ಲಿ ಪ್ರಾರಂಭಿಸಿ 
ಏಳ್ಗೆ ಗೊಳ್ಳುತ್ತಿದ್ದ ಹೆಲವಾರು ಕೈಗಾರಿಕಾ ಚಟುವಟಿಕೆಗಳ ವಿವರಗಳನ್ನು ಅಂದಿನ 
ಡಿಪಾರ್ಟ್‌ಮೆಂಟ್‌ ಅಫ್‌ ಇಂಡಸ್ಕೀಸ್‌ ಅಂಡ್‌ ಕಾಮರ್ಸ್‌ (1913) ನಿಂದ 
ಇತರ ರಾಜ್ಯಗಳ ಭಾವಿ ಕೈಗಾರಿಕೋದ್ಯಮಿಗಳು ಮತ್ತು ಸಂಘ ಸಂಸ್ಥೆಗಳು 
ಪಡೆಯುತ್ತಿದ್ದವು, ಪ್ರತಿ ತಿಂಗಳು ಅಂತಹ ಎಷ್ಟು ವಿವರಗಳು ಕೇಳಲ್ಪಟ್ಟವು 
ಎಂಬುದನ್ನು “ ಮೈಸೂರು ಇನ್ಫ೦”ಮೇಷನ್‌ ಬುಲೆಟಿನ್‌ * ಮಾಸಿಕ ಪತ್ರಿಕೆಯಲ್ಲಿ 
 ಪ್ರಕಟಿವಾಗುತ್ತಿದ್ದುದನ್ನು ನೋಡಬಹುದಾಗಿದೆ. 1939ರ ನವೆಂಬರ” ತಿಂಗಳಿನಲ್ಲಿ 
ಅಂತಹ 27 ಕೋರಿಕೆಗಳಿಗೆ! ವಿವರಗಳನ್ನು ಕಳುಹಿಸಲಾಗಿತ್ತು. ಅಂದಿನ 
ಸರ್ಕಾರದ ಘೋಷಣೆ ಹೇಗಿತ್ತೆಂದರೆ "" ದಿನವನ್ನು ಮೈಸೂರು ಕಾಫಿ 


*ಟ್ರಿ ಶೇಷಾದ್ರಿ, ರೀಡರ್‌, ಯು.ಜಿ.ಸಿ. ಟೀಚರ್‌ ಫೆಲೋ,ವಾಣಿಜ್ಯ ಸ್ನಾತಕೋತ್ತರ ಅಧ್ಯಯನ 
ವಿಭಾಗ, ಮಾನಸಗಂಗೋತ್ರಿ, ಮೈಸೂರು, 
1, Mysore Information Bulletin’. Mysore and Planned 


Industrialization, January 1939, P.9. 
1. ಅದೇ ಪುಟ 23, 


5 ಮಾನವಿಕ ಕರ್ಣಾಟಕ 


ಮೈಸೂರು ಸಕ್ಕಕೆಯಿಂದ ಪ್ರಾರಂಭಿಸಿ, ಮೈಸೂರು ಸೊ!ಪಿನಿಂದ ಸ್ವಚ್ಚಗೊಳಿಸಿ 
ಮೈ ಸೂರ. ಸಿಲ್‌ ಅಥವಾ ಬಟ್ಟೆಗಳನ್ನು ಧರಿಸಿ, ಮೈಸೂರು ಸ್ಟೀಲಿನಿಂದ ಮನೆಕಟ್ಟಿ 
ಮೈಸೂರು ನಿದ್ಯುಚ್ಛಕ್ತಿಯನ್ನು ಬಳಸ, ಮೈ ಸೂರು ಪೇಪರ"ನಿಂದ ಬರೆಯಿರಿ?” 
ಎನ್ನುವುದಾಗಿತ್ತು. ಈ ಘೋಷಣೆ ಸುಮಾರು ಎರಡನೇ ಮಹಾಯುದ್ಧದ 
ಸವುಯದಲ್ಲಿ ಮೈಸೂರು ಸಂಸ್ಥಾನದ ವಿವಿಧ ಕೈಗಾರಿಕಾ ಚಟುವಟಿಕೆಗಳ 
ಅಗ್ರ ಸ್ಥಾನದ ಪ್ರತೀಕವಾಗಿತ್ತು. ಸಾ ಫಸನೆಯಾದ ಹಲವಾರು ಘಟಕಗಳು ಇಂದೂ 
ಕಾರ್ಯನಿರ್ವಹಿಸುತ್ತಿವೆ. ಉದಾಹರಣೆ ಭದ್ರಾವತಿ ಕಬ್ಬಿಣ ಮತ್ತು ಸಿಮೆಂಟ್‌ 
ಕಾರ್ಪಾನೆ, ಮೈಸೂರಿನ ಬಣ್ಣದ ಕಾರ್ಪಾರನೆ, ಮೈಸೂರು ಸಕ್ಕಕೆ ಕಾರ್ಲಾನೆ, 
ವೆ ಸೂರು ಪೇಪಂ" ಮಿಲ್ಸ್‌, ಮೈ ಸೂರು ಲ್ಯಾಂಪ್ಸ್‌, ರೇಷ್ಮೆ ಕಾರ್ಯಾನೆ, ಇತ್ಯಾದಿ, 
ಇದಕ್ಕೆ ಪ್ರೇರಣೆ (Motivation) ಮತ್ತು ಉತ್ತೇಜನ (encouragement) 
ಅಂದಿನ ದೂರದೃಷ್ಟಿಯುಳ್ಳ ಮಹಾರಾಜರು ಮತ್ತು ತೀಕ್ಷ್ಣ ಬ:ದ್ದಿಯುಳ್ಳೆ 
ದಿವಾನರುಗಳ್ಕು ಸರ್‌ ಎಂ, ವಿಶ್ವೇಶ್ವರಯ್ಯನವರು ಇವರಲ್ಲಿ ಅಗ್ರಗಣ್ಯರು. 
ವಿಶ್ವೇಶ್ವರಯ್ಯನವರು ತಮ್ಮ ಪುಸ್ತಕವಾದ Planned Economy for India 
ದಲ್ಲಿ ಸಣ್ಣ ಕೈಗಾರಿಕೆಗಳ ಸ್ಥಾಪನೆಯ ಅವಶ್ಯಕತೆಯ ಬಗ್ಗೆ ಪ್ರಸ್ತಾಪಿಸಿ ಆ ಯೋಜನೆ 
ಗಳನ್ನು ಕಾರ್ಯಗತಗೊಳಿಸಿದರು. ಇದು ಭಾರತ ಸರ್ಕಾರ ಇಡೀ ದೇಶದಲ್ಲಿ ತನ್ನ 
ಕೈಗಾರಿಕಾ ವಿಕೇಂದ್ರೀಕರಣ (Industrial Dispersal) ಕಾರ್ಯಕ್ರಮಕ್ಕೆ ಸಣ್ಣ 
ಕೈಗಾರಿಕೆಗಳ (Small Scale Industries) ಸ್ಥಾಪನೆಯೇ ಬಹಳ ಮುಖ್ಯ 
ಎನ್ನುವುದು ಸರ್‌. ಎಂ, ನಿಶ್ವೇಶ್ವರಯ್ಯನವರು ರೂಪಿಸಿದ ಯೋಜನೆಯೇ ಆಗಿದೆ 
ಎಂದು ಯಾರೂ ಮರೆಯಲಾಗದು, ಗ್ರಾಮಿಾಣ ಅಭಿವೃದ್ಧಿ ಯಾಗ ಬೇಕಾದರೆ 
ಸಣ್ಣ ಕೈಗಾರಿಕೆಗಳ ಮೂಲಕವೇ ಎಂದು ಅವರು ಕಂಡುಕೊಂಡಿದ್ದರು, ಅವರ 
ಯೋಜನೆಗಳು ಮತ್ತು ಚಿಂತನೆಗಳು ಹೇಗಿದ್ದವೆಂದಕೆ, ಕೈಗಾರಿಕಾ ಚಟುವಟಿಕೆ 
ಗಳಿಂದಲೇ ದೇಶದ ಆರ್ಥಿಕ, ಸಾಮಾಜಿಕ ಬೆಳವಣಿಗೆಗಳಾಗಬೇಕು ಎಂಬುದಾಗಿತ್ತು, 
ಅವರ ಚಿಂತನೆಯನ್ನು ರಾಷ್ಟ್ರಪಿತ ಮಹಾತ್ಮಾಗಾಂಧೀಜಿಯವರು ತಮ್ಮ ಹೇಳಿಕೆಯಲ್ಲಿ 
ಹೀಗೆ ಸವ ರ್ಥಿಸಿದ್ದಾರೆ « ಸರ". ಎಂ, ವಿ. ಯವರು ಬೇಸಾಯದ ಮೇಲಿನ 
ಅವಲಂಬನೆಯನ್ನು ಕೈಗಾರಿಕೆಗೆ ವರ್ಗಾಯಿಸಬೇಕೆಂದು ಬಯಸಿದ್ದಾರೆ. ಒಂದು 
ದೇಶದ ಆರ್ಥಿಕ ಅಭಿ ವೃದ್ಧಿಯನ್ನು ಕೀರ್ಮಾನಿಸುವುದು ಆ ದೇಶ ಎಷ್ಟರಮಟ್ಟಿಗೆ 
ಬೇಸಾಯ ಇಲ್ಲವೇ ಕೈಗಾರಿಕೆಯಲ್ಲಿ ಅವಲಂಬಿತವಾಗಿದೆ ಎನ್ನುವುದರಿಂದ, ಯಾವ 
ದೇಶ ಬೇಸಾಯದ ಮೇಲೆಯೇ ಹೆಚ್ಚು ಅವಲಂಬಿತವಾಗಿರುತ್ತದೆಯೋ, ಆ ದೇಶ 
ಆರ್ಥಿಕವಾಗಿ ಕಡಿಮೆ ಅಭಿವೃದ್ಧಿ ಹೊಂದಿರುತ್ತದೆ.............. (“Sir M. Vv. 
wanted the undue dependence on agriculture to be reduced by 
shifting the pressure from agriculture to industry. The economic 
development of a country is judged by the extent of dependence 


ವಲಯ ಅಸಮಾನತೆ-ಕರ್ನಾಟಕ- ಒಂದು ವಿಶ್ಲೇಷಣೆ ೩ 


of the people of that country on agriculture, and industry, the 
higher the percentage depending on agriculture, the less advanced 


economically the country is......”)1 ಈ ಕೈಗಾರಿಕಾ ನೀತಿ ಇಂದಿಗೂ ಎಷು 
ನವೀನ ಎನ್ನುವುದಕ್ಕೆ ಇಡೀ ದೇಶವೇ ಈ ನೀತಿಯನ್ನು ಅಳವಡಿಸಿಕೊಂಡಿರುವುದೇ 
ಸಾಕಿ. 


ಬೆಂಗಳೂರಿನಲ್ಲಿ ಸ್ಥಾ ಸನೆಯಾಗಿದ್ದ ಹೆಚ್‌.ಎ.ಎಲ್‌. ಸಂಸ್ಥೆಗೆ ಅಮೆರಿಕ್ಕಾ 
ಬ್ರಿಟಿನ್‌ ಮತ್ತಿತರ ದೇಶಗಳು ತಮ್ಮ ದೀಶದ ವಾಯುಪಡೆಗೆ ಸೇರಿದ ಹೆಲಿಕಾಪ್ಟರು 
ಮತ್ತು ವಿಮಾನಗಳನ್ನು ಯುದ್ಧ ಕಾಲದಲ್ಲಿ ರಿಪೇರಿಗಾಗಿ ಕಳುಹಿಸುತ್ತಿದ್ದವು. ಇದು 
ಅಂದಿನ ಮೈ ಸೂರು ರಾಜ್ಯದ ಅಂತರರಾಷ್ಟ್ರೀಯ ಮಟ್ಟಿದ ಹೆಮ್ಮೆಯ ನಿಷಯ 
ವಾಗಿತ್ತು. ಆ ಕಾಲದ ವೈಭವ ಕೇವಲ ರಾಜ್ಯದ ಕಲೆ, ಸಾಹಿತ್ಯ, ಸಂಸ್ಕೃತಿ 
ಇವುಗಳು ಮಾತ್ರವಾಗಿರದೆ, ಕೈಗಾರಿಕಾ ವಲಯದಲ್ಲೂ ತನ್ನ ಅಭಿವೃದ್ಧಿಯನ್ನು 
ಸಾಧಿಸಿತ್ತು. ಇದಕ್ಕೆ ಕಾರಣ ಅಂದಿನ ಸರ್ಕಾರಕ್ಕೆ ಜನರ ಅತ್ಯಾವಶ್ಯಕಗಳಾದ 
ದಿನಬಳಕೆ ವಸ್ತುಗಳ (0005070೯ 80064) ಪೂರೈಕೆ ಬಗ್ಗೆ ಇದ್ದ ಕಾಳಜಿ, ಇದರಿಂದ 
ಬಂಡವಾಳ ಸರಕುಗಳ (capital goods) ಉತ್ಪಾದನೆಗೆ ಗಮನನಿರಲಿಲ್ಲನೆಂದಲ್ಲ. 
ಭದ್ರಾವತಿ ಕಬ್ಬಿಣದೆ ಕಾರ್ಪಾನೆ, ಹಿಂದುಸ್ತಾನ್‌ ವೆ:೩ಿನ್‌ ಟೂಲ್ಸ್‌, ಸಿಮೆಂಟ್‌ 
ಕಾರ್ಲಾನೆ, ರೈಲುಗಾಡಿ ವರ್ಕ್‌ಷಾಪ್‌, ಎಲೆಕ್ಟ್ರಿಕಲ್‌ ಕಂಪನಿ ಇವೂ ಇದ್ದವು, ಈ 
ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಇಂದು ಬಿಡಿಸಬೇಕಾಗಿರುವ ಮುಖ್ಯ ಸಮಸ್ಯೆ ಎಂದರೆ 
ರಾಷ್ಟ್ರವ.ಟ್ರಿ ದಲ್ಲಿರುವ ವಲಯ ಅಸಮಾನತೆಯಲ್ಲಿ (Regional imbalance) ದಕ್ಷಿಣ 
ರಾಜ್ಯಗಳಾದ ಮಹಾರಾಷ್ಟ್ರ ತಮಿಳುನಾಡು, ಮತ್ತು ಆಂಧ್ರಪ್ರದೇಶ ಈ ರಾಜ್ಯಗಳ 
ಕೈಗಾರಿಕೆ ಚಟುವಟಕೆಗಳಿಗಿಂತ ಹಿಂದೆ ಬಿದ್ದಿರುವುದು. ದಕ್ಷಿಣ ರಾಜ್ಯಗಳ ವಲಯ 
ಅಸಮಾನತೆಯನ್ನು ಕೇಂದ್ರ ಸರ್ಕಾರದ ವಲಯ ಅಸಮಾನತೆ ಪರಿಹಾರದ ಕ್ರಮದ 
ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಕೈಗಾರಿಕಾ ಅಭಿವೃದ್ಧಿಯನ್ನು ಅಂಕಿ ಅಂಶಗಳ 
ಆಧಾರದಲ್ಲಿ ವಿಶ್ಲೇಷಿಸಲಾಗಿದೆ. ಇದಕ್ಕಾಗಿ ಕೈಗಾರಿಕಾ ಲೈಸೆನ್ಸ್‌, ಬಂಡವಾಳ 
ಸಬ್ಸಿಡಿ ಮತ್ತು ರಿಯಾಯಿತಿ ದರದ ಸಾಲಸೌಲಭ್ಯ ಕೈಗಾರಿಕಾ ಲಕ್ಷಣಗಳನ್ನು 
ತೆಗೆದುಕೊಂಡು ವಿಶ್ಲೇಷಿಸಲಾಗಿದೆ. 


ವಲಯ ಅಸಮಾನತೆ ಪರಿಹಾರಕ್ಕೆ ಕೇಂದ್ರದ ಕ್ರಮ 

ನಲಯ ಅಸಮಾನತೆಯ (Regional imbalance) ಸಮಸ್ಯೆ ಉದ್ಭವ 
ವಾಗಿರುವುದಕ್ಕೆ ಕಾರಣ ಕೆಲವೇ ಕಡೆ ಕೈಗಾರಿಕಾ ಬೆಳವಣಿಗೆಯಾಗಿರುವುದು. 
ಇದರಿಂದ ಕೈಗಾರಿಕೆಗಳಿರುವ ಪ್ರದೇಶಗಳು ಮುಂದುವರಿದು ಇತರ ಪ್ರದೇಶಗಳು 


1. Dr. K. Puttaswamiah, Economic Development of 
Karnataka, Oxford and IBH Publishing Company, New Delhi 
1980, Py 567 


ಲ ಮಾನವಿಕ ಕರ್ಣಾಟಕ 


ಹಿಂದುಳಿದ ಪ್ರದೇಶಗಳಾಗಿ ಉಳಿದುವು. ಇದರ ಪರಿಣಾಮವಾಗಿ 1960 ರೆ 
ಏಪ್ರಿಲ್‌ನಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕಾ ಮಂಡಳಿಯು (Small Scale 1860 
stries Board) ಇಂಡಸ್ಟ್ರಿಯಲ್‌ ಡಿಸ್‌ಪರ್ಸಲ್‌ ಸವ:ತಿಯನ್ನು ರಚಿಸಿ ಕೈಗಾರಿಕಾ 
ಹಿಂದುಳಿದ ಪ್ರದೇಶಗಳನ್ನು ಗುರುತಿಸುವ ಪ್ರಯತ್ನವನ್ನು ಪ್ರಪ್ರಥಮವಾಗಿ 
ನಡೆಸಿತು. ಈ ಸಮಿತಿಯು ಕೈಗಾರಿಕಾ ಹಿಂದುಳಿದ ಪ್ರದೇಶಗಳನ್ನು ಗುರುತಿಸಲು 
ಹಲವಾರು ಮಾನದಂಡಗಳನ್ನು (criteria) ಸಲಹೆ ಮಾಡಿತು. ಅವುಗಳಲ್ಲಿ ತಲಾ 
ಆದಾಯ, ಜನಸಾಂದ್ರತೆ (Density of population), ನಿರುದ್ಯೋಗ, ಬಡತನ, 
ತಲಾ ವಿದ್ಯುಚ್ಛಕ್ತಿ ಉಪಯೋಗ ಇತ್ಯಾದಿಗಳಿದ್ದುವು ಇದರ ಜೊತೆಗೆ ಕೈಗಾರಿಕಾ 
ಹಿಂದುಳಿದ ಪ್ರದೇಶಕ್ಕೆ “ಜಿಲ್ಲೆಯನ್ನು ಮಾನಕ (0710) ವಾಗಿ ತೆಗೆದುಕೊಳ್ಳ 
ಬೇಕೆಂದು ಸಲಹೆ ಮಾಡಿತು ಕೇಂದ್ರ ಸರ್ಕಾರ 1968ರವರೆಗೆ ಕೈಗಾರಿಕಾ 
ಹಿಂದುಳಿದ ಪ್ರದೇಶವನ್ನು ಗುರುತಿಸುವ ದಿಕ್ಕಿನಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದು 
ಕೊಳ್ಳಲಿಲ್ಲ. ಆದರೆ ಇಡೀ ದೇಶದಲ್ಲಿ ವಲಯ ಅಸಮಾನತೆ ದಿನೇದಿನೇ ಹೆಚ್ಚುತ್ತಿದ್ದುದ 
ರಿಂದ ಸರ್ಕಾರ ಒಂದು ನಿರ್ಧಾರಕ್ಕೆ ಬರಬೇಕಿತ್ತು ಮತ್ತು ಈ ಸಮಸ್ಯೆಯ ಬಗ್ಗೆ 
ಕ್ರಮ ಜಖುಗಿಸಬೇಕೆಂಬ ಅರಿವಿದ್ದಿ ತು. ಇರಣ, ವಲಯ ಅಸಮಾನತೆಯ ಪ್ರಮುಖ 
ಸಮಸ್ಯೆಗಳಾವುದಿತ್ತೆಂದಕ್ಕೆ ಗ್ರಾಮಾಂತರ ಪ್ರದೇಶಗಳಿಂದ ಕೈಗಾರಿಕಾ ಕೇಂದ್ರ 
ಗಳಾದ ಪಟ್ಟಣಗಳಿಗೆ ವಲಸೆ ಬರಲಾರಂಭಿಸಿದ ನಿರುದ್ಯೋಗಿಗಳು ಈ ಸ್ಥಳಗಳಲ್ಲಿ 
ಉದ್ಭವಿಸಿದ ನೀರಿನ ಸವ.ಸ್ಯ, ನಿದ್ಯುಚ್ಛ್ಛಕ್ತಿ, ವಸತಿ, ರಾಜಕೀಯ ಹಾಗೂ 
ಸಾಮಾಜಿಕ ಸಮಸ್ಯೆಗಳು ತೀವ್ರವಾಗುತ್ತಿದ್ದುವು. 

ಎ ಸಮಸ್ಯೆ ವಿಶ್ವದ ಎಲ್ಲ ದೇಶಗಳಲ್ಲೂ ಇರುವಂಥದ್ದಾಗಿದ್ದರೂ ಹಲವಾರು 
ಮುಂದುವರಿದ ರಾಷ್ಟ್ರಗಳು ವಲಯ ಅಸಮಾನತೆಯ ಸಮಸ್ಯೆಯನ್ನು ಎದುರಿಸಿ 
ಮುಂದೆಹೋಗಿವೆ, ವಿಶ್ವಮಟ್ಟದಲ್ಲಿ ವಲಯ ಅಸಮಾನತೆಯನ್ನು “ಉತ್ತರ-ದಕ್ಷಿಣ” 
(North-South) ಅಥವಾ “ದ್ವಿರೂಸತೆ” (Dualism) ಸಮಸ್ಯೆ ಎಂದರೂ ಆಯಾ 
ವಲಯಗಳಲ್ಲಿ ಅಂದರೆ ದೇಶಗಳಲ್ಲಿ ಅಸಮಾನತೆಯಿದೆ, ಭಾರತ ಈ ಸಮಸ್ಯೆಗೇನೂ 
ಹೊರತಾಗಿಲ್ಲ, ಹಾಗೆಯೇ ಈ ವಲಯ ಅಸಮಾನತೆ ಹೋಗಲಾ ಡಿಕೆಗೆ ಸಮತೋಲನ 
ಕೈಗಾರಿಕಾ ಬೆಳವಣಿಗೆಯೇ ಪರಿಹಾರ ಎಂದೂ ಸರ್ಕಾರ ತಿಳಿದಿತ್ತು. ಅಂತೆಯೇ ಈ 
ದಿಕ್ಕಿನಲ್ಲಿ ಯೋಜನಾ ಬಸ್ಸ ವಾಗಿ ನಡೆಯಲು 1968 ರಲ್ಲ ಕೇಂದ್ರ ಸರ್ಕಾರ ಎರಡು 
ಸಮಿತಿಗಳನ್ನು ರಚಿಸಿತು. ಒಂದು ಪಾಂಡೆ ಸಮಿತಿ. ಎರಡು ವಾಂಚೂ ಸಮಿತಿ, 
ಪಾಂಡೆ ಸಮಿತಿಯನ್ನು ದೇಶದಲ್ಲಿ ಕೈಗಾರಿಕಾ ಹಿಂದುಳಿದ ಪ್ರದೇಶಗಳನ್ನು ಗುರುತಿಸಲು 
ಬೇಕಾಗುವ ಮಾನದಂಡ ನಿರ್ಧಾರಕಗಳನ್ನು (Criteria) ನಿರ್ಧರಿಸಲು ರಚಿಸ 
ಲಾಯಿತು. ಹಾಗೆ ನಿರ್ಧರಿಸಿದ ಮಾನದಂಡಗಳಾಧಾರದಲ್ಲಿ ಗುರುತಿಸಿದ ಕೈಗಾರಿಕಾ 
ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕಾ ಘಟಕಗಳನ್ನು ಸ್ಥಾಪಿಸಲು ಸೌಲಭ್ಯಗಳನ್ನು 
ಶಿಫಾರ್ಸುಮಾಡಲು ವಾಂಚೂ ಸಮಿತಿಯನ್ನೂ ರಚಿಸಲಾಯಿತು. 


ವಲಯ ಅಸಮಾನತೆ.ಕರ್ನಾಟಕ- ಒಂದು ವಿಶ್ಲೇಷಣೆ ೫ 


ಪಾಂಡೆ ಸಮಿತಿಯು “ಕೈಗಾರಿಕಾ ಹಿಂದುಳಿದ ರಾಜ್ಯ” ಮತ್ತು “ಕೈಗಾರಿಕಾ 
ಹಿಂದುಳಿದ ಜಿಲ್ಲೆ” ಇವುಗಳೆರಡಕ್ಕೂ ಪ್ರ ತ್ರೈ (ಕವಾದ Re ಶಿಫಾರ್ಸು 
ಮಾಡಿತು, ಕೈಗಾರಿಕಾ ಹಿಂದುಳಿದ “ರಾಜ್ಯ "ಗಳಿಗೆ ಅನ್ವಯಿಸಲಾಗುವ ಶಿಫಾರ್ಸು 
ಮಾಡಿದ ಮಾನದಂಡವನ್ನು ಕೇಂದ್ರ ಆ! ಒಪ್ಪಿ ಮಹಾರಾಷ್ಟ್ರ, ಕರ್ನಾಟಕ, 
ಪಶ್ಚಿಮ ಬಂಗಾಳ, ಗುಜರಾತ”, ತಮಿಳುನಾಡು ಮತ್ತು ಪಂಜಾಬ್‌ ರಾಜ್ಯಗಳನ್ನು 
ಕೈಗಾರಿಕಾ ಮುಂಡುವರಿದ ರಾಜ್ಯಗಳೆಂದು ಪರಿಗಣಿಸಿ ಮಿಕ್ಕ ಲ್ಲ ರಾಜ್ಯಗಳು ಮತ್ತು 
ಕೇಂದ್ರಾಡಳಿತ ಪ್ರದೇಶಗಳನ್ನು (ದೆಹಲಿ, ಪಾಂಡಿಜೀರಿ ಹ ಚಂಡೀಗಡ Rains 

ಪಡಿಸಿ) ಕೈಗಾರಿಕಾ ಹಿಂದುಳಿದ ರಾಜ್ಯಗಳೆಂದು ಪರಿಗಣಿಸಿತು. 

ಕೈಗಾರಿಕಾ ಹಿಂದುಳಿದ "ಜಿಲ್ಲೆಗಳಿಗೆ ಶಿಫಾರಸ್ಸಾದ ಮಾನದಂಡಗಳನ್ನು 
ಹಣಕಾಸು ಸಂಸ್ಥೆಗಳೊಡನೆ (11281, 1೯01, ICICI, RBI) ಕೇಂದ್ರ ಸರ್ಕಾರವು 
ಸಮಾಲೋಚಿಸಿ ಸೂಕ್ತ ಬದಲಾವಣೆ ಮಾಡಿ, ಇಡೀ ದೇಶದಲ್ಲಿ 217 ಜಿಲ್ಲೆಗಳನ್ನು 
ಕೈಗಾರಿಕಾ ಹಿಂದುಳಿದ ಜಿಲ್ಲೆಗಳೆಂದು ಘೋಷಿಸಿತು, ಅನಂತರ ಮತ್ತ ಷ್ಟು 
ಜಿಲ್ಲೆ ಗಳು ಸೇರಿಸಲ್ಪ ಟ್ಟ ವು. ಈಗ ಇಡೀ ದೇಶದ ಒಟ್ಟ 436 ಜಿಲ್ಲೆಗಳಲ್ಲಿ 301 ಜಲ್ಲೆ 
ಗಳನ್ನು ಕೈಗಾರಿಕಾ "ಹಿಂದು ಳಿದ ಜಿಲ್ಲೆಗಳೆಂದು ಹಳತು ಗಿದೆ. ಇದು ದೇಶದ 
' ಶೇಕಡ 7) ರಷ್ಟು ನೆಲ ಜನಸಂಖ್ಯೆಯ NS 60 ರಷ್ಟಿತ್ತು (1911). 

ಇದರ ಜೊತೆಯಲ್ಲೇ ವಾಂಚೂ ಸಮಿತಿ ತಿಫಾರ್ಸಿನ ಪ್ರಕಾರ ಕೈಗಾರಿಕಾ 
ಹಿಂದುಳಿದ ಪ್ರದೇಶಗಳಲ್ಲಿ ಸ್ಥಾಪಿತವಾಗುವ ಕೈಗಾರಿಕಾ ಘಟಕಗಳಿಗೆ ಬಂಡವಾಳ 
ಹೂಡಿಕೆಯ ಶೇ. 10 ರಷ್ಟನ್ನು ಸಬ್ಸಿಡಿ ಕೊಡುವುದೆಂದು ತೀರ್ಮಾನಿಸಿ ಜಾರಿ 
ಗೊಳಿಸಿತು. ಈ ಸಬ್ಸಿ ಡಿಯನ್ನು 1973 ರಲ್ಲಿ ಶೇ. 15 ರಷ ಕೈೇರಿಸಿತು. ಈ 
ಸಬ್ಬಿಡಿಯೊಡನೆ ಇತರ “ಸೌಲಭ್ಯ ಗಳು, ds ರಿಯಾಯಿತಿ ಬಡ್ಡಿ ದರದ ಸಾಲ, 
ಸ್ಥಾಪಿತವಾಗುವ ಹೊಸ ಕೈಗಾರಿಕಾ ಘಟಕಗಳಿಗೆ ಅದಾಯತೆರಿಗೆ ರಿಯಾಯಿತಿ ಮತ್ತು 
ಸೀಮಿತ ಪ್ರದೇಶಗಳಿಗೆ ಸಾರಿಗೆವೆಚ್ಚ ಸಬ್ಸಿಡಿಯನ್ನು ಘೋಷಿಸಿ ಜಾರಿಗೆತಂದಿತು. 
ಇದರ ಮೂಲ ಉದ್ದೇಶ ಭಾವೀ ಕೈಗಾರಿಕಾ ಉದ್ಯವಿ:ಗಳು ತಮ್ಮ ಘಟಕಗಳನ್ನು 
ಕೈಗಾರಿಕಾ ಹಿಂದುಳಿದ ಪ್ರ ದೇಶಗಳಲ್ಲಿ ಸ್ಫಾಪಿಸ ಸಲು ಉತ್ತೇಜಿಸುವುದಾಗಿತ್ತು. ಇವುಗಳ 
ಜೊತೆಗೆ ಆಯಾಯಾ ರಾಜ್ಯಗಳೂ ಕೂಡ ತಮ್ಮ ಡೀ ಆದ ಕೈಗಾರಿಕಾ ನೀತಿಯಲ್ಲಿ 
ಆಕರ್ಷಿತ ಸೌಲಭ್ಯಗಳನ್ನು Tl, ಇದರಿಂದಾಗಿ ಕೈಗಾರಿಕಾ 
ವಿಕೇಂದ್ರೀಕರಣದ ಬಗ್ಗೆ ಗವುನಹೆರಿಸುವಂತಾಯಿತು, ಮತ್ತೆ, 1983 ರ ಏಪ್ರಿಲ್‌ 
28 ರಂದು ಕೇಂದ್ರ ಸರ್ಕಾರ ಶನ್ನ್ನ ಕೈಗಾರಿಕಾ ನೀತಿಯಲ್ಲಿ ಬದಲಾವಣೆ ಮಾಡಿ 
ಕೈಗಾರಿಕಾ ಹಿಂದುಳಿದ ಒಟು, 301 ಜಿಲ್ಲೆಗಳನ್ನು ಅವುಗಳ ಹಿಂದು ಿದಿರುವಿಕೆಯ 
ಆಧಾರದ ಮೇಲೆ ಎ.ಬಿ. ಮತ್ತು ಸಿ. ವರ್ಗಗಳೆಂದು ಮೂರು ವರ್ಗಗಳನ್ನಾಗಿ 
ಮಾಡಿತು. *ಎ' ವರ್ಗದಲ್ಲಿ 134 ಜಿಲ್ಲೆಗಳು, "ಬಿ? ವರ್ಗದಲ್ಲಿ 54 ಜಿಲ್ಲೆಗಳು 
ಮತ್ತು "ಸಿ' ವರ್ಗದಲ್ಲಿ 113 ಜಿಲ್ಲೆಗಳೆಂದು ವಿಂಗಡಿಸಿತು. ಈ ಮೂರೂ ವರ್ಗದ 


೬ ಮಾನವಿಕ ಕರ್ಣಾಟಕ 


ಕೈಗಾರಿಕಾ ಹಿಂದುಳಿದ ಜಿಲ್ಲೆಗಳಲ್ಲಿ ಸ್ಥಾನಿತವಾಗುವ ಕೈಗಾರಿಕಾ ಘಟಕಗಳಿಗೆ 
ಗ್ರೇಡೆಡ್‌ ದರದಲ್ಲಿ ಬಂಡವಾಳಹೂಡಿಕೆ ಸಬ್ಸಿಡಿಯನ್ನು ನೀಡುವುದೆಂದು ತೀರ್ಮಾನಿ 
ಸಿತು. ಅಂದರೆ ಎ, ಬಿ ಮತ್ತು ಸಿ ವರ್ಗದ ಹಿಂದುಳಿದ ಜಿಲ್ಲೆಗಳಿಗೆ ಕ್ರಮವಾಗಿ 
ಬಂಡವಾಳ ಹೂಡಿಕೆಯ ಶೇ. 25, ಶೇ. 15 ಮತ್ತು ಶೇ. 10 ಅಥವಾ ಗರಿಷ್ಟಹಣ 
ಕ್ರಮವಾಗಿ ರೂ, 25 ಲಕ್ಷ, ರೂ. 15 ಲಕ್ಷ್ಮ ಮತ್ತು ರೂ. 10 ಲಕ್ಷವೆಂದು 
ತೀರ್ಮಾನಿಸಿತು. ಜೊತೆಗೆ ಈ ಎಲ್ಲ ಜಿಲ್ಲೆಗಳಲ್ಲಿ ಸ್ಥಾಪಿತವಾಗುವ ಕೈಗಾರಿಕಾ 
ಘಟಕಗಳಿಗೆ ರಿಯಾಯಿತಿ ದರದ (0070055107೩! ೯೩10) ಸಾಲಸೌಲಭ್ಯಗಳು 
ಲಭ್ಯವಾಗುವುದೆಂದು ಸಾರಿತು. 

ಈ ಹಿನ್ನೆಲೆಯಲ್ಲಿ, ಅಂದರೆ ಕೈಗಾರಿಕಾ ಹಿಂದುಳಿದ ಜಿಲ್ಲೆ ಗಳಡಿಯಲ್ಲಿ ಕರ್ನಾಟಕ 
ರಾಜ್ಯದ 20 ಜಿಲ್ಲೆ ಗಳಲ್ಲಿ 11 ಜಿಲ್ಲೆಗಳಾದ ಬೆಳಗಾಂ, ಬೀದರ್‌, ಬಿಜಾಪುರ, 
ಧಾರವಾಡ, ಗುಲ್ಲ ರ್ಗ, "ಹಾಸನ, ಮೈಸೂರು, ಉತ್ತರ ಕನ್ನಡ, ರಾಯಚೂರು 
ದಕ್ಷಿಣ ಕನ್ನಡ ಮತ್ತು ತುಮಕೂರು ಜಿಲ್ಲೆಗಳನ್ನು ಕೈಗಾರಿಕಾ ಹಿಂದುಳಿದ ಜಿಲ್ಲೆ 
ಗಳೆಂದು ಕೇಂದ್ರ ಸರ್ಕಾರ ಪರಿಗಣಿಸಿತು. ಅಂದರೆ ರಾಜ್ಯದ ಒಟ್ಟು ವಿಸ್ತೀರ್ಣದ 
ಶೇ. 66.7 ಭಾಗ ನೆಲ ಮತ್ತು ರಾಜ್ಯದ ಒಟ್ಟು ಜನಸಂಖ್ಯೆಯ ತೇ. 62.5 (1981) 
ಭಾಗದಷ್ಟು ಹಿಂದುಳಿದ ಭಾಗದಲ್ಲಿದ್ದರು. ಹೀಗಿದ್ದರೂ ಪಾಂಡೇ ಸಮಿತಿ ಶಿಫಾರ್ಸಿನ 
ಪ್ರಕಾರ ಕರ್ನಾಟಕ ರಾಜ್ಯ ಮುಂದುವರಿದ ರಾಜ್ಯವೆಂದು ಪರಿಗಣಿತವಾಗಿರುವುದು 
ಆಳ್ಮರ್ಯ, ಈ || ಜಿಲ್ಲೆ ಗಳಲ್ಲಿ ಮೈಸೂರು, ಧಾರವಾಡ ಮತ್ತು ರಾಯಚೂರು 
ಜಿಲ್ಲೆಗಳನ್ನು ಅತ್ಯಂತ ಕೈಗಾರಿಕಾ ಹಿಂದುಳಿದ ಜಿಲ್ಲೆಗಳೆಂದು (1760501811? 
Most Backward) ಪರಿಗಣಿಸಿದ್ದು, ಬೀದರ್‌ ಜಲ್ಲೆ ಸ್ಲಿಯನ್ನು « ಸ :ರಿಕೆಯೇ 
ಇಲ್ಲದ ಜಿಲ್ಲೆ” (No Industry District) (ಅಂದರೆ, ಯಾವ. ಜಿಲ್ಲೆಯಲ್ಲಿ ದೊಡ್ಡ 
ಅಥವಾ ಮಧ್ಯಮ: ವರ್ಗದ ಕೈಗಾರಿಕಾ ಘಟಕವು ಇಲ್ಲವೋ ಆಂಶಕ್‌ ಜಿಲೆ ಗಳನ್ನು 
ಕೆ ಗಾರಿಕೆಯೇ ಇಲ್ಲದ” ಜಿಲ್ಲೆ ಎಂದು ಪರಿಗಣಿತವಾಯಿತಶು) ಎಂದು ನರಿಗೆಣಿಸಿತು. 
Sak ವರ್ಗೀಕರಣದಲ್ಲಿ, ಹಿಂದುಳಿದಿರುವಿಕೆಯ ಆಧಾರದಲ್ಲಿ ಬೀದರ್‌ ಜಿಲ್ಲೆ 
ಯನ್ನು "ಎ' ವರ್ಗದಲ್ಲೂ ಮೈಸೂರು, ಧಾರವಾಡ ಮತ್ತು ರಾಯಚೂರು ಜಿಲ್ಲೆ ಗಳನ್ನು, 
"ಬಿ' ವರ್ಗಡಲ್ಲೂ. ಬೆಳಗಾಂ, ಬಿಜಾಪುರ, ದಕ್ಷಿಣ ಕನ್ನಡ, ಗುಲ್ಬರ್ಗ, ಹಾಸನ 
ಮೆತ್ತು ಉತ್ತರ ಕನ್ನ ಡ ಜಿಲೆ ಗಳನ್ನು 4 ಭರ್ಗದೆಲ್ಲೂ ನರಗR ARE. 


ಕೈಗಾರಿಕಾ ಲೆ ಸೆನ್ಸ್‌ 


$F ಕಮಿಟಿ ಆಫ್‌ ಕನ್‌ಫಿಡಕೇಷನ್‌ ಆಫ್‌" ಇಂಜಿನಿಯರಿಂಗ್‌ 
ಇಂಡಸಿ ಟ್ರೀಸ್‌ ನಡೆಸಿದ ಸಮೀಕ್ಷೆಯಂತೆ, ಇತಿ ತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ರಾಜ 
ಕೈಗಾರಿಕಾ ಚಟು ನಟಕೆಗಳಲ್ಲಿ. ಹಂದೆ ಬಿದ್ದಿರುವುದು ತೀವ್ರ ಕಳವಳಕ್ಕೆ ಕಾರಣವಾಗಿ 
ರುವುದು, ಇದರ ಸಮೀಕ್ಷೆಯಂತೆ 1987ರ ಇಡೀ ನೀಶದಲ್ಲ 989 ಟ್‌ ಆಫ್‌ 


4 AAs cS i 


tuo a ud 


ವಲಯ ಅಸಮಾನತೆ-ಕರ್ನಾಟಕ- ಒಂದು ವಿಶ್ಲೇಷಣೆ ೭ 


ಇಂಟಿಂಟ್‌ ಕೊಟ್ಟಿರುವುದರಲ್ಲಿ ಮಹಾರಾಷ್ಟ್ರಕ್ಕೆ 131, ತಮಿಳುನಾಡಿಗೆ 121, 
ಆಂದ್ರಪ್ರದೇಶಕ್ಕೆ 113 ಮತ್ತು ಕರ್ನಾಟಕಕ್ಕೆ ಕೇವಲ 84. ಇದೇ ವರ್ಷದಲ್ಲಿ 
ಕೊಟ್ಟ 472 ಕೈಗಾರಿಕಾ ಲೈಸೆನ್ಸ್‌ಗಳಲ್ಲಿ ಮಹಾರಾಷ್ಟ್ರಕ್ಕೆ 88, ಗ.ಜರಾತ್ತಿಗೆ 48, 
ಮತ್ತು ಕರ್ನಾಟಕಕ್ಕೆ 48 ಸಂದಿದು ವು, ಕೊಟ್ಟಿರುವ ಲೆಟರ್‌ ಆಫ್‌ ಇಂಟಿಂಟ್‌ 
ಮತ: _ ಕೈಗಾರಿಕಾ ಕೈಸೆನ್ಸ್‌ ಗಳನ್ನ ನೋಡಿದಾಗ ರಾಜ್ಯದ ಕೈಗಾರಿಕಾ ಚಟುವಟಿಕೆ 
ಹಿಂದೆ: ಳಿದಿದೆ ಎಂದು ಕಳವಳ ವ್ಯ ಕ್ರವಾಗುತ್ತ ದೆ ಮತ್ತು ತಕ್ಷಣ ಕ್ರಮ ಕೈಗೊಳ್ಳ 
ದಿದ್ದಲ್ಲಿ ಲ್ಲಿ ಸನ್ನಿವೇಶ ದುಃಸ್ಕಿತಿಗಿಳಿಯ. ಹುಡಿ ಶಂಕಿಸಲಾಗಿದ್ದಿತು. ಇದೇ ಕೈಗಾರಿಕಾ 
ಲೈಸೆ ಸೆನ್ಸಿಗಳ ಹಿಂದಿನ ವರ್ಷಗಳ ಅಂಕಿ ಅಂಶಗಳನ್ನು ಗಮನಿಸಿದಾಗ ದುಃಸ್ಥಿಕಿಯ 
ಶಂಕೆ ನಿಜವೆನಿಸುತ್ತದೆ. 


ಪಟ ೈ-] 
ದಕ್ಷಿಣ ರಾಜ್ಯಗಳಲ್ಲಿ ಲೈಸೆನ್ಸ್‌ ನೀಡಿಕೆ 
ರ್ಣ ಕರ್ನಾಟಕ ಮಹಾರಾಷ ಕ್ರ ತಮಿಳುನಾಡು ಆಂದ್ರಪ್ರದೇಶ ಸ 
1 ವಿ 3 4 5 6 
1975 64 255 141 61 1027 
1980 40 107 37 42 475 
1981 25 114 30 39 476 
1982 34 95 4 26 432 
1983 65 171 76 63 1075 
1984 49 140 85 45 905 
1985 69 134 177 70 985 
1986 42 96 61 40 618 


RTE RS SEES SERS 
‘ಮೂಲ: Compiled from the details of Hand Book of Industrial 
Statistics, 1987. Department of Industrial Development, 
Government of India. 


1975 ರಲ್ಲಿ ದೇಶದಲ್ಲಿ ನೀಡಿದ ಒಟ್ಟು 1027 ಲೈ ಸೆನ್ಸ್‌ಗಳಲ್ಲಿ ಕನಾ ೯ಟಕಕ್ಕೆ 
ದಕ್ಕಿದ 64. "ಅಕೀ ಮಹಾರಾ ಪೃಕ್ಕೆ 955, ಜು. ನಾಡಿಗೆ 141 ಮತ್ತು 
ಆಂಧ) ಕೈ 61 (ಪಟ್ಟಿ yy 1980 ರ ತನಿಳುನಾಡಿಗಿಂಶ ಉತ್ತಮ ನೆನಿಸಿದರೂ 
ಜಾಹಿ ಕ್ರ 107, “ಆಂಧ್ರ 42 ಮತ್ತು ಕರ್ನಾಟಕ 40 ಲೈಸೆನ್ಸಗಳನ್ನು (ಇಡೀ 
ದೇಶಕ್ಕೆ ಡಡ 475 ಲ್ಫೈ ಸೆನ್ಸು ಗಳಲ್ಲಿ), ಸಡೆದಿನೆ. 1981 ಈ ನೂರೂ ರಾಜ್ಯ 


೮ ಮಾನವಿಕ ಕರ್ಣಾಟಕ 


ಗಳಿಗಿಂತ ಕರ್ನಾಟಿಕ ರಾಜ್ಯ ಕಡಿನೆ ಲೈಸೆನ್‌ ಪಡೆದೆ ವರ್ಷವಾಗಿದೆ. ಅಂದರೆ 
ಒಟ್ಟು 476 ಲೆ ೈಸೆನ್ಸುಗಳಲ್ಲಿ ಕನಾ ಟಕಕ್ಕೆ ೫ 25, ಆದರೆ ಮಹಾರಾಷ್ಟ್ರಕ್ಕೆ | 
114. ರಳ ಾಳಗಿ 30 ಮತ್ತು ಆಂಧ್ರಕ್ಕೆ 39. 1982 ರಿಂದ 1986ರ ' 
ವಕಿನಿಗೆ' ಆಂಧ್ರಪ್ರದೇಶ ಒಂದನ್ನು ಬಿಟ್ಟಿರೆ ಮಕ್ಕ ಮಹಾರಾಷ್ಟ ಮತ್ತು ತಮಿಳು 
ನಾಡು ರಾಜ್ಯಕ್ಕಿಂತ ಅತಿ ಕಡಿಮೆ ಕೈಗಾರಿಕಾ ರೈಸೆನ್ಸು ಸಡೆದ ಕರ್ನಾಟಕ ರಾ 

ಈ ವಲಯದಲ್ಲಿ, ಅಂದರೆ ಕೈಗಾರಿಕಾ ಚಟುವಟಿಕೆಯಲ್ಲಿ ಕುಗ್ಗಿದ ಸಾಧನೆಯುಳ್ಳಿದ್ದು 
ಎನ್ನುವುದು ಸಾಬೀತಾಗಿದೆ. ಅಂದರೆ 1982 ರಿಂದ 1986ರ ವರೆವಿಗೆ ನೀಡಿದ ' 
ಒಟ್ಟು 4015 ಲೈಸೆ ಸೆನ್ಸ್‌ಗಳಲ್ಲಿ ಕರ್ನಾಟಕ ಪಡೆದಿರುವುದು ಕೇವಲ 259. ಆದರೆ 
ಮಹಾರಾಸ್ಟ್ರ ೧6 ಮತ್ತು ತಮಿಳುನಾಡು 440 ಲೈಸೆನ್ಸುಗಳನ್ನು ಪಡೆದಿವೆ 
(ಪಟ್ಟ) 1985ರಲ್ಲಿ ಮಿಕ್ಕೆಲ್ಲ ರಾಜ್ಯಗಳು ಸರಿಸುಮಾರು ಗರಿಷ್ಠ ಪ್ರಮಾಣದ 
ಲೈಸೆನ್ಸು ಪಡೆದಿದ್ದರೆ ಕರ್ನಾಟಕ ರಾಜ್ಯ ಅತಿ ಕಡಿಮೆ ಪಡೆದಿದೆ. ಅಂದಕೆ 
ಮಹಾರಾಷ್ಟ್ರ 134, ತಮಿಳುನಾಡು 177, ಅಂಧ) 70 ಮತ್ತು ಕರ್ನಾಟಕ 69. 


ಕೈಗಾರಿಕಾ ಲಕ್ಷಣಗಳು 


ಕರ್ನಾಟಕ ಸರ್ಕಾರದ ಡೈರೆಕ್ಟ ರೇಟ್‌ ಆಫ್‌ ಎಕನಾಮಿಕ್ಸ್‌ ಅಂಡ್‌ 
ಸ್ಟಾಟಿಸ್ಟಿಕ್ಸ್‌ ಇಲಾಖೆಯ ವತಿಯಿಂದ ನಡೆಸಿದ ಕೈಗಾರಿಕಾ ಸಮೀಕ್ಷೆಯು ಪ್ರಕಾರ 
1982. “150 (ಅಲ್ಲಿಂದೀಚೆಗೆ ಕೈಗಾರಿಕಾ ಸಮೀಕ್ಷೆ ನಡೆದಿಲ್ಲ) ಆಂಧ್ರ ಪ್ರದೇಶ 
10904, ತಮಿಳುನಾಡು 11303 ಮ ತ್ತು ಕರ್ನಾಟಕ 5085 ಕಾ ಖ್ನಾನೆಗಳನ್ನು 
ಕಗ ಅಖಿಲಭಾರತ ಮಟ್ಟಿ ದಲ್ಲಿದ್ದ ಶೇಕಡವಾರು ಕಾರ್ಪಾನೆಗಳು - 
ಸ್ಪಿತ್ತೆಂದಕೆ ಕ್ರಮವಾಗಿ 11.70, 12. 13 ಮತ್ತು 5.46. ಇದೇ ಅವಧಿಯಲ್ಲಿದ್ದ 
ಕ $3) ಕಾರ್ಯಾನೆ ಕೆಲಸಗಾರರು, ಅಂಧ) 648984, ತಮಿಳುನಾಡು 
659993 ವ ತೆ ಕರ್ನಾಟಕ 310742 ಮಾತ್ರ. ಅಖಿಲಭಾರತ ಮಟ್ಟ ದ 
ಶೇಕಡವಾರು ಕ್ರಮವಾಗಿ 10.28, 10.46 ಮತ್ತು 4.93 (ಪಟ 2). 


ಪಟ್ಟ.-2 
1982-83ರಲ್ಲಿದ್ದ ದಕ್ಷಿಣ ರಾಜ್ಯವಾರು ಕೈಗಾರಿಕಾ ಲಕ್ಷಣಗಳು 
(ರೂ. ಲಕ್ಷಗಳಲ್ಲಿ) 
ರಾಜ್ಯ ಕಾರ್ಬಾನೆಗಳು. ಬಂಡವಾಳ ಕೆಲಸಗಾರರು ಉತ್ಪಾದನೆ 
2 3 ತೆ ಗ ಛೆ 


ಎಂ ಮು ತೂ ಟಟ 1 
ಆಂಧ್ರ ಪ್ರಜೀಶ 10904... 357256 648904 ಫಾ 
(11.70) (567) (10.28) (55) 


ಹಾ ಕಾನಾ 


ವಲಯ ಅಸಮಾನತೆ-ಕರ್ನಾಟಕ- ಒಂದು ವಿಶ್ಲೇಷಣೆ ೯ 


1 2 3 4 ಗ 


ತಮಿಳು ನಾಡು 11303 54158 659993 900853 
(12.13) . (8.00... (1046) (1045) 


ಮಹಾರಾಸ್ಟ್ರ 14983 10790686 941646 1899953 
(1608) (17.14) (1490) (2203) 


ಕರ್ನಾಟಕ 5085 292785 310742 355201 
(5.46) (4.65) (4.93) (4.12) 


ಅಖಿಲ ಭಾರತ 93166 6299200 6313000 38623800 
SS ENN EE 


ಸೂಚನೆ: ಆವರಣದಲ್ಲಿರುವುದು ಶೇಕಡವಾರು, 


ಮೂಲ: ಡೈಕಿಕ ರೇಟ್‌ ಆಫ್‌ ಎಕನಾಮಿಕ್ಸ್‌ ಅಂಡ್‌ ಸ್ಟಾಬಿಸ್ಟ್ರೀಳ್ಸ, 


ಕರ್ನಾಟಕ ಸರ್ಕಾರ. ವಾರ್ಷಿಕ ಸಮೀಕ್ಷಣೆ- 1980-83. 

ಈ ವಿವರಗಳನ್ನು ನೋಡಿದಾಗ ರಾಜ್ಯದ ಕೈಗಾರಿಕಾ ಚಟುವಟಿಕೆ ಹೇಗಿತ್ತು 
ಎನ್ನುವುದರ ಅರಿವಾಗುತ್ತದೆ, ಸ್ಥಾನಿತವಾದಂತಹ ಒಟ್ಟು ಕಾರಾನೆಗಳು, 
ಹೂಡಿದ ಬಂಡವಾಳ ಮತ್ತು ಕೆಲಸಗಾರರು ಇವುಗಳ ಪ್ರಭಾವ ಉತ್ಪಾದನೆ ಮತ್ತು 
ಒಟ್ಟು ಆದಾಯದ ಮೇಲೆ ಎಷ್ಟರ ಮಟ್ಟಿಗೆ ಸರಿಣಾಮ ಬೀರುತ್ತದೆ ಎನ್ನುವುದು 
ತಿಳಿದ ವಿಷಯ. ಇದೇ ಅವಧಿಯ, ಅಂದಕೆ 1982-83ರಲ್ಲಿ ಹೊಡಿದ್ದ ಒಟ್ಟು 
ಬಂಡವಾಳ ಮತ್ತು ಉತ್ಪಾದನೆ ಎಸ್ವಿತ್ತೆಂದರೆ, ಆಂಧ್ರ ಪ್ರದೇಶ 357256 ಲಕ್ಷ 
ರೂಪಾಯಿಗಳು ಮತ್ತು 474738 ಲಕ್ಷ ರೂಪಾಯಿಗಳು, ತಮಿಳ. ನಾಡು 
504158 ಲಕ್ಷ ರೂಪಾಯಿಗಳು ಮತ್ತು 900853 ಲಕ್ಷ ರೂಪಾಯಿಗಳು. ಅದೇ 
ಕರ್ನಾಟಕದಲ್ಲಿ 292785 ಲಕ್ಷ ಕೂಪಾಯಿಗಳು ಮತ್ತು 355201 ಲಕ್ಷ ರೂ. 
ಅಖಿಲ ಭಾರತ ಮಟ್ಟದ ಶೇಖಡಾವಾರು ಕ್ರಮವಾಗಿ ಆಂಧ್ರ, 5.67 ಮತ್ತು 
5 51 ; ತಮಿಳುನಾಡು 8.00 ಮತ್ತು 10,45 ; ಕರ್ನಾಟಕ 4.65 ಮತ್ತು 
412 (ಪಟ್ಟಿ-2). ಈ ಎಲ್ಲ ಕೈಗಾರಿಕಾ ಲಕ್ಷಣಗಳಲ್ಲೂ ಕರ್ನಾಟಕ ರಾಜ್ಯ 
ಹಂದುಳಿದಿದೆ ಎಂದು ಬೇರೆ ಹೇಳಬೇಕಾಗಿಲ್ಲ. 


ಬಂಡವಾಳ ಹೂಡಿಕೆ (Capital Investment Subsidy) 

ಕೈಗಾರಿಕಾ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿ ಗಾಗಿ ವಾಂಚೂ (1971) 
ಶಿಫಾರ್ಸು ಮಾಡಿದ ಸೌಲಭ್ಯಗಳಲ್ಲಿ ಬಂಡವಾಳ ಹೂಡಿಕೆ ಸಬ್ಬಿಡಿ ಒಂದು, ಈ 
ಪ್ರದೇಶಗಳಲ್ಲಿ ಸ್ಥಾಹಿತವಾಗುವ ಕೈಗಾರಿಕಾ ಘಟಕಗಳಿಗೆ ಬಂಡವಾಳ ಹೂಡಿಕೆಯ 
ಶೇಕಡ ಭಾಗವನ್ನು (ಈಗಾಗಲೇ ತಿಳಿಸಿರುವಂತೆ) ಸಬ್ಸಿಡಿಯಾಗಿ ನೀಡುವುದೆಂದು 


೧೦ ಮಾನವಿಕ ಕರ್ಣಾಟಕ 


ಕೇಂದ್ರ ಸರ್ಕಾರ ನಿರ್ಧರಿಸಿದ ಯೋಜನೆ. ಆದ:ದಂಂದ 1972-73ರೀದ 
1979-80ರ ವರೆಗಿನ ಒಟ್ಟು ವಿತರಣೆಯಾಗಿರುವ ಬಂಡವಾಳ ಸಬ್ಸಿಡಿ ರೂ. 
6904 ಕೋಟ 1980ರಿಂದ 1990ರ ವರೆವಿಗೆ ವಿತರಣೆಯಾಗಿರುವುದು 
839.72 ಕೋಟ. ಅಂದರೆ ಒಟ್ಟ ಇಡೀ ದೇಶದಲ್ಲಿ 1972ರಿಂದ :990ರ ವರನಿಗೆ 
ರೂ, 908.76 ಕೋಟ, ಇದರಲ್ಲಿ 1972-73ರಿಂದ 1979-80ರ ವರೆವಿಗೆ 
ತಮಿಳುನಾಡು ರೂ. 10 09 ಕೋಟ, ಆಂಧ್ರ ರೂ, 8.18 ಮತ್ತು ವ:ಹಾರಾಷ್ಟ್ರ 
ರೂ. 7 59 ಕೋಟ ಸಬ್ಸಿಡಿಯನ್ನು ಪಡೆದಿನೆ. ಇವುಗಳೊಡನೆ ಕರ್ನಾಟಕವನ್ನು 
ಹೋಲಿಸಿದಾಗ ಕೇವಲ ರೂ. 4. 80 ಕೋಟ ಸಬ್ಸಿಡಿ ಪಡೆದಿದೆ. ಇದರ ಶೇಕಡಾ : 
ವಾರು ಎಷ್ಟೆಂದರೆ ತಮಿಳುನಾಡು 14.61, ಆಂಧ್ರ .11.84, ವ: ಹಾರಾಷ್ಟ್ರ | 
10.99, ಆದರೆ ಕರ್ನಾಟಕದ್ದು ಕೇವಲ 6.95. ಕರ್ನಾಟಕ ಒಂದನ್ನು ಬಿಟ್ಟು 
ಮಿಕ್ಕು ಮೂರೂ ರಾಜ್ಯಗಳು ದೇಶದಲ್ಲಿ ವಿಶರಣೆಯಾದ ಒಟ್ಟು ಸಬ್ಸಿಡಿಯಾದ 
(1972-735ಂದೆ 1979-80) ರೂ, 869 04 ಕೋಟಿಯಲ್ಲಿ ಶೇ. 37.45 
ಭಾಗದಷ್ಟು ಪಡೆದಿವೆ. ಅದರಲ್ಲೂ ತವಿಳುನಾಡು ಇಜ್ಯದ್ದು ಸಿಂಹಪಾಲು 
(ಪಟ್ಟ-3). ಅಂದಕೆ ಈ ರಾಜ್ಯಗಳ ಕೈಗಾರಿಕಾ ಚಟುವಟಕೆ ಬಂಡವಾಳ ಸಬ್ಸಿಡಿ 
ಪಡೆದಿರುವ ಪಾಲಿನಿಂದ ತಿಳಿಯುತ್ತದೆ. ಇದೇ ಸಂದರ್ಭವನ್ನು ಕರ್ನಾಟಕ ರಾಜ್ಯ 
ಯಾವ ಕಾರಣಗಳಿಂದ ನಡೆಸುಕೊಳ್ಳಿಲಿಲ್ಲ ಎಂಬುದು ಮುಖ್ಯ ಅಂಶ 


ಪಟ್ಟಿ-3 
ದಕ್ಷಿಣ ರಾಜ್ಯಗಳಲ್ಲಿ ಬಂಡವಾಳ ಸಬ್ಸಿಡಿ ವಿತರಣೆ ~ ( 
(ರೂ. ಕೋಟಿಗಳಲ್ಲಿ) 


ನಧನ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಆಂದ್ರ ಕೇರಳ 

ಒಟ್ಟು ಸಬ್ಬಿಡಿ ಸ ಕ | 
1972-73ರಿಂದೆ 6904 480 759 1009 8.18 3.48 ' 
1979-80 (6.95) (10 99, (14.61) (11.84) (5.04 


1980-1990 839.72 36.65 30.22 6500 6560 1956 
(4.36) (3.60) (7.70 (7.81) (233) 


0 908.76 41.45 37.81 750) 73.78 2304 
(ಒಟ್ಟು) 


SL EEE SNE 
ಸೂಚನೆ; ಅನರಣದಲ್ಲಿರುವುದು ಶೇಕಡಾವಾರು, 


ಮೂಲ : ಎಕನಾನಿಕ್‌ ಟ್ರೆಂಡ್ಸ್‌ ಸಪ್ಲಿಮೆಂಟ್‌, ಜನವರಿ 1991. 


ವಲಯ ಅಸಮಾನತೆ_ಕರ್ನಾಟಕ- ಒಂದು ವಿಶ್ಲೇಷಣೆ ೧೧ 


ಹಾಗೆಯೇ 1980-90ರ ಅವಧಿಯಲ್ಲಿ ವಿತರಣೆಯಾದ ಒಟ್ಟು ರೂ, 839.72 
ಕೋಟ ಸಬ್ಸಿಡಿಯಲ್ಲಿ ತಮಿಳುನಾಡು ರೂ. 65.00 ಕೋಟ (7.74), ಆಂಧ) 
ಠೂ. 65.60 ಕೋಟ (7.81), ಮಹಾರಾಷ್ಟ್ರ ರೂ. 30.12 ಕೋಟ (3.61), 
ಕರ್ನಾಟಕ ರೂ. 36.65 (4.36). ಈ ಅವಧಿಯಲ್ಲೂ ತಮಿಳುನಾಡು ಮತ್ತು 
ಆಂಧ್ರ) ತಮ್ಮ ಪಾಲನ್ನು ಪಡೆದುಕೊಂಡಿವೆ. ಈ ಅಂಶಗಳಿಂದ 19800ಂದೀಚೆಗೆ 
ಕರ್ನಾಟಿಕ ರಾಜ್ಯದಲ್ಲಿ ಆಗಿರುವ ಕೈಗಾರಿಕಾ ಬೆಳವಣಿಗೆ 1972-73ರಿಂದ 
1979-80ರ ಅವಧಿಗಿಂತ ಹೆಚ್ಚೇನೂ ಇಲ್ಲವೆಂದು ತಿಳಿಯುತ್ತದೆ. 1972-73ರಿಂದ 
1989-90ರ ವರೆನಿಗೆ ವಿತರಣೆಯಾದ ಒಟ್ಟು ರೂ, 908.76 ಕೋಟ ಸಬ್ಸಿಡಿಯಲ್ಲಿ 
' ಕರ್ನಾಟಕ ಕೇವಲ ರೂ, 41.45 ಕೋಟಗಳಿಂದ ತೃಪ್ತಿ ಹೊಂದಿದೆ. ಅದೇ 
ತಮಿಳುನಾಡು ರೂ. 75.09 ಕೋಟಿ ಆಂಧ್ರ ರೂ, 73.78 ಕೋಟ, 
, ಮಹಾರಾಸ್ತ್ರಕ್ಕೆ ಸ್ವಲ್ಪ ಕಡಿಮೆ, ಅಂದಕೆ ರೂ. 37 81 ಕೋಟ ಪಡೆದರೂ, 
1972-80ರ ಅವಧಿಯಲ್ಲಿ ಹೆಚ್ಚು ಪಡೆದಿಜಿ. ಈ ಮಧ್ಯ ಕೇರಳ ರಾಜ್ಯ ಒಟ್ಟು 
ರೂ. 23.04 ಕೋಟಿಯಷ್ಟು ಪಡೆದಿದೆ. ಆ ರಾಜ್ಯದ ವಿಸ್ತೀರ೯ವೇ ಇತರ ದಕ್ಷಿಣ 
ರಾಜ್ಯಗಳ ಅರ್ಧಕ್ಕೂ *ಡಿವೆ:ಯಿ:ದ್ದು, ಸಬ್ಸಿಡಿಯನ್ನು ಅಗತ್ಯ ಪ್ರಮಾಣಕ್ಕಿಂತಲೂ 
ಹೆಚ್ಚು ಸಡೆದಿದೆ. ಎನ್ನ ಬಹುದು, ಈ ಸಬ್ಸಿಡಿಯಿಂದ ಕೈಗಾರಿಕಾ ಚಟುವಟಿಕೆ 
ಯನ್ನು ಸೂರ್ಣವಾಗಿ ಅಳೆಯಲಾಗದು ಎನ್ನುವ ಅಂಶವಿದ್ದರೂ ಕೇಂದ್ರದ 
ಸಂಸನ್ಮೂಲ ಸಬ್ಸಿಡಿ ಯೋಜನೆಗಳಿಂದ ಕೋಟ್ಯಂತರ ರೂ ಗಳಲ್ಲಿ ಒಂದು ರಾಜ್ಯಕ್ಕೆ 
ಹರಿಯುವುದರಿಂದ ಸಂಬಂಧಿಸಿದ ವಲಯದಲ್ಲಿ, ಅಂದರೆ ಕೈಗಾರಿಕಾ ವಲಯದಲ್ಲಿ 
ಇಕಷ್ಟು ಪರಿಣಾನುವುಂಟಾಗ ತಜಿ. ಬಂಡವಾಳ ಸಬ್ಬಿಡಿಯು ಸ್ಕಾಸನೆಯಾಗುವ 
ಕೈಗಾರಿಕಾ ಘಟಕಗಳ ಸಂಖ್ಯೆಯ ಮೇಲೂ ಆವಲಂಬಿಶವಾಗಿರುವುದರಿಂದ 
ಇಜ್ಯಗೆಳು ಸಡೆದಿರುವ ಒಟ್ಟು ಸಬ್ಸಿಡಿಯ ಮೇಲೂ ಕೈಗಾರಿಕಾ ಚಟುವಟಿಕೆಯನ್ನು 
ಅಳೆಯಬಹೆ ದಾಗಿದೆ. ಹೊಸ ಕೈಗಾರಿಕಾ ಘಟಕಗಳ ಮೇಲೆ ಈ ಸಬ್ಸಿಡಿ ಲಭ್ಯ 
ವಾಗುವುದರಿಂದ ಕರ್ನಾಟಕದಲ್ಲಿ ಇತ್ತೀಚೆಗೆ ಕೈಗಾರಿಕಾ ಚಟುವಟಕೆ ಕಡಿಮೆ 
ಯಾಗಿದೆ ಎನ್ನುವುದಕ್ಕೆ ಈಗಾಗಲೇ ಕೈಗಾರಿಕಾ ಲೈಸೆನ್ಸ್‌ ನಿವರಗಳಿಂದಲೂ 
' ವೇದ್ಯವಾಗಿದೆ, 
ರಿಯಾಣಿತಿ ಹಣಕಾಸು ಸಹಾಯ 

ಬಂಡವಾಳ ಹಾಡಿಕೆ ಸಬ್ಸಿಡಿ ಜೊತೆಯಲ್ಲೇ ರಿಯಾಯಿತಿ ಹಣಕಾಸು 
(concessional finance) ಸಾಲ ಸೌಲಭ್ಯವನ್ನು ಕೈಗಾರಿಕಾ ಹಿಂದುಳಿದ ಪ್ರದೇಶ 
ಗಳಲ್ಲಿ ಸ್ಕಾಪಿಸಲಾಗುವ ಕೈಗಾರಿಕಾ ಘಟಕಗಳಿಗೆ 1971ರಿಂದ ಕೇಂದ್ರ ಸರ್ಕಾರ 
ನೀಡಲು ತೀರ್ಮಾನಿಸಿತು, ಇದಕ್ಕಾಗಿ ತೊಡಗಿಸಿರುವ ರಾಷ್ಟ್ರೀಯ ಹಣಕಾಸು 
ಸಂಸ್ಥೆ ಗಳೆಂದರೆ 1DBI, IFCI, ICICI, . CIT1, LIC ಮತ್ತು GIC. 


೧೨ ಮಾನವಿಕ ಕರ್ಣಾಟಕ 


ರಿಯಾಯಿತಿ ಹಣಕಾಸು ಸೌಲಭ್ಯವೆಂದರೆ, ಕಡಿನೆ: ಬಡ್ಡಿದರದ ಸಾಲ ಮರುಪಾವತಿ 


We ೪ 


ಅವಧಿಯ ಹೆಚ್ಚಳ, ಸಂಸ್ಥೆಯ ಮ ಖಾಲ ಬಂಡವಾಳದಲ್ಲಿ (Risk Capital) ' 


ಪಾಲೊ  ಳುವುದು ಇತ್ಯಾದಿ. ಈ ಸೌಲಭ್ಯ ಎಲ್ಲ ಕೈಗಾರಿಕಾ ಹಿಂದುಳಿದ ಜಿಲ್ಲೆಗಳಿಗೆ ' 
ಲಭ್ಯ ಪಟ್ಟ, 4ರಲ್ಲಿರುವ ಅಂಕಿ ಅಂಶಗಳನ್ನು ದಕರ ಕರ್ನಾಟಕ ' 


ರಾಜ್ಯಕ್ಕೆ 1985- 86ರಲ್ಲಿ ರೂ. 127.26 ಆಡು ಮೂ ಮತ್ತು ' 


ರೂ. ತ 33 ಕೋಟ ನಿತರಣೆಯಾಗಿದ್ದು, ಕೇರಳ ರಾಜ್ಯವೊಂದನ್ನು ಬಿಟ್ಟು ಎಲ್ಲಾ 


ದಕ್ಷಿಣ ರಾಜ್ಯಗಳಿಗಿಂತ ಕಡಿಮೆ ಮೊತ್ತ ಡೆ" ಮಂಜೂರಾತಿ ಮತ್ತು ವಿತಂಣೆಯಾಗಿರು 


ವುದನ್ನು ಕನ ಪಿಸಜಕು, ಆದೇ ಅವಧಿಗೆ ಮಹಾರಾಷ್ಟ್ರ ರೂ. 262.63 ಕೋಟ ' 


ಮಂಜೂರಾತಿ ಮತ್ತು ರೂ. 154.53 ಕೋಟ ವಿತರಣೆ, ಆಂಧ್ರ ರೂ. 159 46 


ಮತ್ತು ರೂ. 189.58 ಕೋಟ ಮತ್ತು ತಮಿಳುನಾಡು ರೂ. 157.54 ಮತ್ತು 


ರೂ. 110.72 ಕೋಟ. ಆ ವರ್ಷ ದಕ್ಷಿಣ ರಾಜ್ಯಗಳ ನಾಲ್ಕನೇ ಸ್ಥಾನವನ್ನು 


ಪಡೆದುಕೊಂಡಿತ್ತು. ಹಾಗೆಯೆ 1986-87 ರಲ್ಲಿ ತವಿಳುನಾಡು ಮತ್ತು ಕೇರಳ 
ಬಿಟ್ಟು ವಿ.ಕೃ ರಾಜ್ಯಗಳಿಗಿಂತ ಕಡಿಮೆ ಮಂಜೂರಾತಿ ಮತ್ತು ವಿತರಣೆ ಹೊಂದಿತ್ತು. 
1987-88 ಮತ್ತು 1988-89 ರಲ್ಲೂ ಇದೇ ಪ್ರವೃತ್ತಿ ಮುಂದುವಂದಿತ್ತು. 
ಕೋಟ್ಯಾಂತರ ರೂಪಾಯಿಗಳ ಹಣ ಹೆರಿಯುವಿಕೆ ಒಂದು ರಾಜ್ಯದ ದೀರ್ಥಾವಧಿಗೆ 
ತಪ್ಪಿದಾಗ ತೀವ್ರ ಪರಿಣಾಮವಿರುತ್ತದೆ. 


` (೧೨11066700) 06-6861 


« eipu] 01 yueg 18951601919 uo 33009 1111 


: ೧ಜಿ 


ಕ ಜೂ 1 ೧8೮ :೮ಆ 9€೧ೀಇಂೀ೧, 0ರ 

€618901 . 189/1 ೫261: 7: €1॥(] poll  €££06 ಆ 

PEAY 2 WE THEA o6Le1 oii te anes 
AG, LT 89 11/1 6610 €6 (0 98:9£ ಆ 

10:(89 08:66 8218 0೪16 CQL (೯೪೪ 2 ೧೨8 
9990691 92918... ೫€£:191... 6601 HOBIE A TEOMA 

೪ 08 ಇಂಕು ಹೌ ಳಲ್ಲಿ 1 ಟಗ] ೭೯66 ೫9:61 ce ಜಂಗೀರ? 
CLOSE 7:೪ THEI 398819೭೭ 01191. 56:61. 6 

08'!ರೀ 89:00 oreo 92011) 9696 91661 «ಜಿ ಇಂ 
A ATE TER 158661 08 991. £9191 ಆ 

METS LEE 00S: “El ಈ] 61181. ozo «se feos 
೧೫೨೫೮೭೩ ಸ ಲ 

0661 ಗ 06-6861 68-8861 $8-/861 (8-9861 98-686] ಇಂ 


(ಓಟಣು೮ ೮೧) 
೫೧೫೮ ಣಜ ೪೮೦೮೫೦೧೫ ಡಂ ಐಂಐ 
೮ 
೪000600 ೫0220೧ ಐಡೀಐಂ್ಥ್ಯ ಊ೦ಯಗಾ Hopu yor ೫೭೩೮೩ ೧ಡಿ ೧೮೧ 


ಏಣ 


೧೪ ಮಾನವಿಕ ಕರ್ಣಾಟಕ 


1990ರ ಮಾರ್ಚ್‌ ವರೆವಿಗೆ ಒಟ್ಟಾರೆ ಸಾಲ ಮಂಜೂರಾತಿ ಮತ್ತು ವಿತರಣೆಯನ್ನು 
ಗಮನಿಸಿದಾಗ (ಸಟ್ಟಿ..4) ದಕ್ಷಿಣದ ಎಲ್ಲ ರಾಜ್ಯಗಳಿಂದ (ಕೇರಳ ಹೊರತುಪಡಿಸಿ) 
ಕೈಗಾರಿಕಾ ಚಟುವಟಿಕೆ ಮೂಲಕ ಮಂಜೂರಾಗಿರುವ ಹಣ ಕರ್ನಾಟಕಕ್ಕೆ ತೀರ 
ಕಡಿನೆ.ಯಾಗಿರುವುದಲ್ಲಡೀ ವಿತರಣೆಯೂ ತೀರ ಕಡಿಮೆಯಾಗಿದೆ, ಅದು ರೂ. 
1722 24 ಕೋಟ ಮಂಜೂರಾತಿಯಲ್ಲಿ ರೂ. 1368,93 ಕೋಟ ವಿತರಣೆ, 
ಅದೇ ಮಹಾರಾಷ್ಟ್ರಕ್ಕೆ ರೂ. 2970.65 ಕೋಟಿಯಲ್ಲಿ ರೂ. 1820.95 ಕೋಟ, 
ತಮಿಳುನಾಡು ರೂ. 1809.44 ಕೋಟಯಲ್ಲಿ ರೂ. 1476.56 ಕೋಟ ಮತ್ತು 
ಆಂಧ್ರ) ರೂ. 2527.80 ಕೋಟಯನ್ಲಿ ರೂ. 1810.73 ಕೋಟ. ಇದರಿಂದ 
ರಾಜ್ಯದಲ್ಲಾಗಿರುವ ಕೈಗಾರಿಕಾ ಚಟುವಟಕೆಯ ಮೊತ್ತದ ಅಂದಾಜನ್ನು ಊಹಿಸಿ 
ಕೊಳ್ಳಬಹುದು, ಇದು ದೀರ್ಫಾವಧಿಯಲ್ಲಿ ಹೆಚ್ಚು ಪರಿಣಾಮ ಬೀರುತ್ತದೆ. ಈ 
ಮಧ್ಯೆ ಕೇರಳ ತನ್ನ ವಿಸ್ತೀರ್ಣದ ಪ್ರಮಾಣಕ್ಕೆ ತಕ್ಕಂತೆ ಸಾಣ ಸ 
ಪಡೆದುಕೊಂಡಿದೆ ಮತ್ತು ತನ್ನ ಹಿತವನ್ನು ಕಾಯ್ದುಕೊಂಡಿದೆ. 

ಕೈಗಾರಿಕಾ ಅಭಿವೃದ್ಧಿ ಮುಖಾಂತರ ಆರ್ಥಿಕ ಅಭಿವೃದ್ಧಿ ಸಾಧಿಸಬೇಕಾಗಿರುವ | 
ಇಂದಿನ ಸರಿಸ್ಥಿತಿಯಲ್ಲಿ ಉತ್ಪಾದನಾ ಹೆಚ್ಚುವರಿಗೆ ಹೆಚ್ಚು ಹಣ ಹರಿಯುರಿಕೆ ' 
ಬಹಳ ಮುಖ್ಯ. ಇದಕ್ಕಾಗಿ ಕರ್ಣಾಟಕ ರಾಜ್ಯ ಸರ್ಕಾರದ ಕೈಗಾರಿಕಾ ನೀತಿ : 
ಪೂರಕವಾಗಿರಬೇಕು. ಉತ್ಪಾದನಾ ಹೆಚ್ಚುವರಿಯಿಂದ ರಾಜ್ಯದ ತಲಾ ಆದಾಯವು ' 
ನಿರ್ಧಾರವಾಗುತ್ತದೆ, ಇದರಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಯಾಗಿಲ್ಲವೆಂದೇನು ಅರ್ಥವಲ್ಲ. ' 
ಒದಗಿಬರಬಹುದಾದ ಅರ್ಥಿಕ ಸಂಸನ್ಮೂಲಗಳನ್ನು ಪಡೆದುಕೊಳ್ಳಲು ಸಾಕಷ್ಟು | 
ಕೈಗಾರಿಕಾ ವಾತಾವರಣವನ್ನು ಸರ್ಕಾರ ಕಲ್ಪಿಸಬೇಕು. ರಾಜ್ಯದ ಕೈಗಾರಿಕಾ 
ಚಟುವಟಕೆ ವಿದ್ಯುಚ್ಛಕ್ತಿ ಅಭಾವದಿಂದ ಕುಂಠಿತವಾಗಿದೆ ಎನ್ನುವುದು ಒಪ್ಪ ಲಾಗದ 
ಮಾತು: ಇಂದಿನ ವಿದ್ಯುಚ್ಛಕ್ತಿ ಅಭಾವಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ 
ಮುಂದಾಲೋಚನೆಯ ಅಭಾವವೇ ಕಾರಣ, ಎಲ್ಲ ರಾಜ್ಯಗಳು ತಮ್ಮ ಹಿತವನ್ನು | 
ಕಾಯ್ದು ಕೊಂಡುಬಂದಾಗ್ಗ್ಯ ನಮ್ಮ ರಾಜ್ಯದವರೇಕೆ ಕಾಯ್ದುಕೊಳ್ಳಲಿಲ್ಲ? ನಮ್ಮ | 
ರಾಜ್ಯದ ವಿದ್ಯುಚ್ಛಕ್ತಿ ಉತ್ಪಾದನಾ ಸಾಮರ್ಥ್ಯವನ್ನು ಇತರ ದಕ್ಷಿಣ ರಾಜ್ಯಗಳೊಡನೆ 
ಗಮನಿಸಿದಾಗ ಈ ರಂಗದಲ್ಲೂ ರಾಜ್ಯ ಹತಾಶ ಸ್ಥಿತಿಯಲ್ಲಿದೆ, 


ವಲಯ ಆಸಮಾನತೆ-ಕರ್ನಾಟಕ ಒಂದು ವಿಶ್ಲೇಷಣೆ ೧೫ 


ಪಟ್ಟಿ 
ಟೆ 
1988ರಲ್ಲಿದ್ದ 31ನೇ ಡಿಸೆಂಬರ್‌ ಸಲ್ಲಿಸಿದ್ದ ದಕ್ಷಿಣ ರಾಜ್ಯಗಳ ವಿದ್ಯುತ್‌ 
ಉತ್ಪಾದನಾ ಸ್ನಾಪಿತ ಸಾಮರ್ಥ್ಯ 
(ಮಿ. ವಾ, ಗಳಲ್ಲಿ) 


ಹಾನಿಯ ಪ್ರಮಾಣ 
ರಾಜ್ಯಗಳು ಥರ್ಮಲ್‌ ನ್ಯೂಕ್ಲಿಯರ್‌ ಹೈಡ್ರೋ ಒಟ್ಟು 84-87ರ ಸರಾಸರಿ 


(ಶೇ) 


| ಮಹಾರಾಷ್ಟ್ರ, 5765.0 320.0 16370 77220 14. 
ತಮಿಳುನಾಡ: 2730.0 470.0 1799.0 4999.0 189 
ಆಂಧ್ರಪ್ರದೇಶ 23:50 — 24687 471942 19.೨ 
ಕರ್ನಾಟಶ 4200.0 — 20954 25154 22.8 


ಮೂಲ : ಎಕನಾಮಿಕ್‌ ಟ್ರೆಂಡ್ಸ್‌ ಸಪ್ಲಿಮೆಂಟ"-- ಮಾರ್ಚ್‌ 19೬9 ಮತ್ತು 
ಯೋಜನಾ ಇಲಾಖೆ, ಕರ್ನಾಟಿಕ ಸರ್ಕಾರ, 


ವುಹಾರಾಷ್ರ್ರ, ಆಂಧ್ರ) ಮತ್ತು ತವಿಳುನಾಡು ರಾಜ್ಯಗಳ ಕೈಗಾರಿಕಾ ಚಟುವಟಕೆ 
ಮುಂದುವರಿಯಲು ಕಾರಣ ಆ ರಾಜ್ಯಗಳಲ್ಲಿರುವ ವಿದ್ಯುಚ್ಛಕ್ತಿ ಸ್ವಾವಲಂಬನೆ. 
ಬಗ್ಗೆ ಏಷ್ಯ್ಯಾ ಖಂಡದಲ್ಲೇ ಪ್ರಸ್ರಥಮ ಹೈಡ್ರೊ ವಿದ್ಯುತ" ಉತ್ಪಾದನಾ ಘಟಕ 
ವನ್ನು (1902) ಹೊಂದಿದ್ದ ಕರ್ನಾಟಕ ರಾಜ್ಯ 1956ರ ವರೆನಿಗೂ ಸ್ವಾವಲಂಬನೆ 
ಹೊಂದಿತ್ತು. ಭೌಗೋಳಿಕವಾಗಿ ಬಾದಾವಿ ಆಕಾರದ ಕರ್ನಾಟಕ ರಾಜ್ಯ ಆದದ್ದು 
ಮೂರು ಹಂತಗಳಲ್ಲಿ. ಒಂದು 1913ರ ಒಂದೆ ಇದ್ದ ಒಂಬತ್ತು ಜಿಲ್ಲೆಗಳು 
ಅಂದರೆ ಮೈಸೂರು, ಬೆಂಗಳೂರು, ಕೋಲಾರ, ಮಂಡ್ಯ, ತುಮಕೂರು, ಚಿತ್ರದುರ್ಗ, 
ಶಿವನೊಗ್ಗ, ಹಾಸನ ಮತ್ತು ಚಿಕ್ಕಮಗಳೂರು. ಎರಡು, 1953ರ ಅಕ್ಟೊಬರ ನಲ್ಲಿ 
ಆಂಧ್ರ ಆಕ್ಸ್‌ ಪ್ರಕಾರ ಅಂದಿನ ಮದ್ರಾಸ್‌ ರಾಜ್ಯದಿಂದ ಬಳ್ಳಾರಿ ಜಿಲ್ಲೆ ಸೇರಿತು, 
': ಮೆತ್ತು ಮೂರು, 1956 ರಲ್ಲಿ ರಾಜ್ಯ ಪುನರ್ನಿಂಗಡಣೆಯಾದಾಗ ಅಂದಿನ 
ಬೊಂಬಾಯಿ ರಾಜ್ಯದ ನಾಲ್ಕು ಜಿಲ್ಲೆಗಳಾದ ಬೆಳಗಾಂ, ಬೆಜಾಪುರ, ಧಾರವಾಡ, 
ಮತ್ತು ಉತ್ತರ ಕನ್ನಡ; ಅಂದಿನ ಹೈದ್ರಾಬಾದ್‌ ರಾಜ್ಯದ ಮೂರು ಜಿಲ್ಲೆ ಗಳಾದ 
ಗುಲ್ಬರ್ಗ, ರಾಯಚೂರು ಮತ್ತು ಬೀದರ”; ಅಂದಿನ ಮದ್ರಾಸ್‌ ರಾಜ್ಯದ ಒಂದು 
ಜಿಲ್ಲೆಯಾದ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಸೇರಿದವು ಮತ್ತು ಕೊಡಗು ಜಿಲ್ಲೆಯೂ 
ಸೇರಿತು. ಸುಮಾರು 400 ಕಿ ಮಾ, ಉದ್ದದ ಸಮ:.ದ್ರತೀರ, ಚಿನ್ನದ ಗಣಿಗಳು, 
ತುಂಗಭದ್ರಾ ಕಣಿನೆಗಳು, ಬೇಸಾಯಕ್ಕೆ ಪ್ರಪುಲ್ಲ ಅವಕಾಶ ಹೊಂದಿದ್ದ ಕೃಷ್ಣಾ ನದಿ 
ಮತ್ತು ಆರ್ಥಿಕ ಬೆಳವಣಿಗೆಗೆ ಅನಕಾಶ ಹೊಂದಿದ್ದ ಪ್ರದೇಶಗಳು ಸೇರ್ಸ್ನಡೆಯಾದರೂ 


6೬ ಮಾನವಿಕ ಕರ್ಣಾಟಕ 


ಹಿಂದುಳಿದ ಪ ಪ್ರಡೀಶಗಳಾಗಿದ್ದು ವು. ಇದಕ್ಕೆ ಆಯಾ ರಾಜ್ಯಗಳ ಅಸಡ್ಡೆ ಯೇ ಕಾರಣ . 
ವಾಗಿದಿ ಹು ಬೇರೆ ಹೇಳಬೇಕಾಗಿಲ್ಲ. ಇದರಿಂದಾಗಿ ಕರ್ನಾಟಕ ರಾಜ್ಯದ ಸರ್ಕಾರದ" 
ಮೇಲೆ” ಹೆಚ್ಚೆ ನ ಆರ್ಥಿಕ ಹಾಗೂ ಆಡಳಿತ ಹೊಕೆ ಬಿದ್ದ ಂಶಾಗಿ ಈ ಹಿಂದುಳಿದ ' 

ಪ್ರದೇಶಗಳ ಜಂ ೈದ್ಧಿಗಾಗಿ ಶ್ರ ಶ್ರಮಿಸುತ್ತಲೆೇ ಇಡೆ ಎನ್ನು ವುದು ಸರಿ, ಮತ್ತು ಮುಖ್ಯ 
ವಾಗಿ ವಿದ್ಯುಚ್ಛಕ್ತಿ ಸ್ವಾ ವಲಂಬನೆ ಹೊಂದಿದ್ದ ರಾಜ್ಯ ಕ್ರೈ ಎಲ್ಲಾ ಬಾಡ 11] 


ಜಿಲ್ಲೆಗಳ KEE; ನಂತರ ಬೇಡಿಕೆಗೆ RoE, ಉತ್ಪಾ ದನಾ ಸಾಮರ್ಥ್ಯ ' ಕ 


ಹೆಚ ಕೃ ಲಿಲ್ಲವಾಗಿ ವಿದು ಚ್ಛಕ್ತಿ ಅಭಾವ ಪ್ರತಿವರ್ಷದ ಸಮಸ್ಯೆಯಾಗಿದೆ. 


ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ಮುಂದಾಲೋಚನೆಯ ಅಭಾವದ ಜೊತೆಗೆ ' 


ಸರ್ಕಾರವೂ ರಾಜ್ಯದಲ್ಲಿ ತನ್ನ ಬಂಡವಾಳವನ್ನು ವಿದು ಚ್ಛಕ್ತಿ ವಲಯದಲ್ಲಿ ಇತ್ತೀಚಿನ 
ವಕೆನಿಗೆ ಹೊಡಿಯೇ ಇಲ್ಲ ಆದರೆ ಇತರ ಎಲ್ಲ ದಕ್ಷಿಣ ರಾಜ್ಯಗಳಲ್ಲಿ ಕೇಂದ್ರದ 
ಹಣ ಈ ವಲಯಕ್ಕೆ ಹೆರದಿಿ, 1998 ಡಿಸೆಂಬರ್‌ನಲ್ಲಿದ್ದ ಕರ್ನಾಟಕದ ವಿದ್ಯುಚ್ಛಕ್ತಿ 
ಉತ)ದನಾ ಸಾಮರ್ಥ್ಯ ಕೇವಲ 2515.4 ನಿವಾ. ಆದರೆ ಇತರ ಮೂರು 
ರಾಜ್ಯಗಳ (ಸಟ್ಟಿ-5) ಉತ್ಪಾದನಾ ಸಾಮರ್ಥ್ಯ 2-3 ಪಟ್ಟು ಜಾಸ್ತಿಯಿತ್ತು. 
ಅಂದರೆ ಮಹಾರಾಷ್ಟ್ರ 7722.0 ನಿವಾ. ತವಿಳುನಾಡು 4999.0 ಮಿ.ವಾ, 
ಮತ್ತು ಆಂಧ್ರಪ್ರನೇಶ 4794.2 ಮಿ.ವಾ, ಈ ಎಲ್ಲ ರಾಜ್ಯಗಳೂ ಥರ್ಮಲ್‌ 
ಯೋಜನೆಗಳನ್ನು ಬಳಸಿಕೊಂಡಿವೆ, ಆದರೆ ಕರ್ನಾಟಕ ವಲಯದಲ್ಲಿನ ಸಾಮರ್ಥ್ಯ 
ಅತಿ ಕಡಿಮೆಯಾದ 420 ಮಿ.ವಾ. ಮಾತ್ರ, ಅದೇ ಮಹಾರಾಷ್ಟ್ರ 5765 ಮಿ.ವಾ 
ತನಿಳುನಾಡು 2780.0 ಮಿ.ವಾ. ಮತ್ತು ಆಂಧ್ರ) 2325 ಮಿ.ವಾ, ವಿದ್ಯುತ್‌ 
ಹಾನಿಯ ಪ್ರಮಾಣದಲ್ಲೂ ಕರ್ನಾಟಕ ರಾಜ್ಯ ಹಿಂದೆಬಿದ್ದಿಲ್ಲ. ರಾಷ್ಟ್ರೀಯ ಸರಾಸರಿ 
ಹಾಸಿ ಕೀಡ 14 ರಷ್ಟು ಇರುವಾಗ ವಿದ್ಯುತ್‌ ಉತಾ ಶ್ರದನೆಯ ರಂಗದಲ್ಲಿ 
ಮುಂದಾಳು ಎನಿಸಿದ್ದ ಕರ್ನಾಟಕದಲ್ಲಿ ಹಾನಿಯ ಪ್ರಮಾಣ ಶೇಕಡ 22.8 
ರಸ್ಟ್ರಿರು ವುದು ಕಳವಳಕ್ಕೆ ಎಡೆಗೊಡುತ್ತಿದೆ. ಅದೇ ಮಹಾರಾಷ್ಟ್ರದಲ್ಲಿ ಶೇಕಡ 14.5, 
ತಮಿ ಳುನಾಡು 18.9 ವ ಆಂಧ)_ಪ್ರ ದೇಶ 19.5, 
ಇಡೀ ರಾಜ್ಯದ ಕೈಗಾರಿಕಾ ಅಭಿವ ದ್ಧಿಗೆ ರಾಜ್ಯಸರ್ಕಾರ ತೋರಿರುವ 
ಅಲಕ್ಷ್ಯದ (ಓರ) ಕಾರಣ ರಾಜ್ಯದ ಏನ್ನಡೆಯಾಗಿದೆ. ಇದರ ಪರಿಣಾಮ 
ಬ ಅಸಮಾನತೆ. ಕೇಂದ್ರ Aww ವಲಯ ಅಸಮಾನತೆಯ ಪರಿಹಾರ 
ಕ್ರಮದಡಿಯಲ್ಲು ರಾಜ್ಯ ಹೆಚ್ಚೆ ಸ್ರೀನೂ ಸಾಧಿಸಲಾಗಿಲ್ಲ ಎನ್ನುವುದು ಅಂಕಿಅಂಶಗಳಿಂದ 
ಸತಾಂ. ಅಂದಕ್ಕೆ, ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕಾ ಘಟಕಗಳ ಸಾನೆ 
ಇತ್ತೀಚಿನ ವರ್ಷಗಳಲ್ಲಿ ಇತರ ದಕ್ಷಿಣ ರಾಜ್ಯಗಳಿಗಿಂತ ಕಡಿಮೆ ಎನ್ನು ವುದು 
ಸಾಬೀತಾಗಿದೆ. ಇತ್ತಿ (ಟಿಗೆ ವಿಜಯ ನಗರ ಉಕ್ಕು! ಕಾರ್ಪಾನೆ ಘಟಕವನ್ನು ಜಂಟೀ 
ವಲಯದಲ್ಲಿ ಕರ್ನಾಟಕ ಸರ್ಕಾರ ಸ್ಥಾಪಿಸಲು ಕೈಕೊಂಡ ಕ್ರಮ ಸ್ವಾಗತಾರ್ಹ. 
ಆದರೂ ಇಂತಹ ಕೆಲಸವನ್ನು ದಶಕಗಳ ಹಿಂದೆಯೇ ಜರುಗಿಸಿದ್ದ ಲಿ ಈ ನಲಯದನ್ಲಿ 


ವಲಯ ಅಸಮೂನತೆ-ಕರ್ನಾಟಕ-ಒಂದು ವಿಶ್ಲೇಷಣೆ ೧೭ 


ಎಷ್ಟೊಂದು ಸಾಧಿಸಬಹುದಾಗಿತ್ತು ಎನ್ನುವುದು ಮುಖ್ಯ ಅಂಶ. ಹಾಗೆಯೇ 
ಮಂಗಳೂರಿನ ಸೂಪರ್‌ ಥರ್ಮಲ್‌ ಪವರ್‌ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 
ದೊರಕಿಸಿಕೊಂಡ ಅನುಮತಿಯಿಂದ ಕೈಕಟ್ಟಿ ಕೂರದೇ ಇತರ ವಿದ್ಯುತ್‌ ಯೋಜನೆ 
ಗಳಿಗೆ ಸರ್ಕಾರ ತೀವ್ರಕ್ರಮ ಕೈಗೊಳ್ಳ ಬೇಕು. ಜೊತೆಗೆ ಈಗಾಗಲೇ ತೀರ್ಮಾನಿ 
ಸಿರುವಂತೆ ಖಾಸಗೀ ವಲಯದ ಸಂಪನ್ಮೂಲಗಳನ್ನು ವಿದ್ಯುಚ್ಛಕ್ತಿ ಉತ್ಪಾದನೆಗೆ 
ಕಾಲವೃರ್ಥವಿಲ್ಲದೆ ಬಳಸಿಕೊಳ್ಳಬೇಕು. ಇದರಿಂದ ವಿದ್ಯುಚ್ಛಕ್ತಿ ಅಭಾವ ನಿಭಾಯಿಸಿ 
"ಕೈಗಾರಿಕಾ ವಲಯಕ್ಕೆ ಉತ್ತೇಜನ ನೀಡಿದಂತಾಗುತ್ತದೆ. 
| ತಮಿಳುನಾಡು ಸರ್ಕಾರ 1989 ರಲ್ಲಿ ಬಿಡುಗಡೆಮಾಡಿದ ಆರ್ಥಿಕ ಸಮೀಕ್ಷೆಯ 
ಪ್ರಕಾರ, ಕೇಂದ್ರ ಸರ್ಕಾರ 1983-84 ರಿಂದ 1987-88 ರ ವರೆಗಿನ ಐದು 
ವರ್ಷದ ಅವಧಿಯಲ್ಲಿ ದೇಶದ ಕೈಗಾರಿಕಾ ಹೂಡಿಕೆ ರೂ. 38,844 ಕೋಟಿಯಿಂದ 
ರೂ, 82,180 ಕೋಟಿಗೆ ಹೆಚ್ಚಳವಾಗಿದೆಯೆಂದು ಹೇಳಿದೆ. ಈ ಅವಧಿಯಲ್ಲಿ ಪ್ರತಿ 
ವರ್ಷ ಶೇ, 20.8 ರಷ್ಟು ಹೆಚ್ಚಳವಾಗಿದೆ ಮತ್ತು ತಮಿಳುನಾಡು ಸರ್ಕಾರ 
ಶೇ. 21.7 ರಷ್ಟು ತನ್ನ ರಾಜ್ಯದಲ್ಲಿ ಹಣಹೂಡಿದೆಯೆಂದೂ ತಿಳಿಸಿದೆ. ಇದೇ 
ಅವಧಿಯಲ್ಲಿ ಈ ವತಿಯಿಂದ ಕೇಂದ್ರ ಸರ್ಕಾರದಿಂದ ದಕ್ಬಿಣ ರಾಜ್ಯಗಳಲ್ಲಿ ಆಂಧ್ರ 
ಪ್ರದೇಶವು ರೂ. 1225 ಕೋಟಿಯಷ್ಟು ಹಣಹೂಡಿಕೆ ಪಡೆದುಕೊಂಡಿದೆಯೆಂದು 
ತಿಳಿಸಿದೆ. ಆದೇ ತಮಿಳುನಾಡಿಗೆ ರೂ. 497 ಕೋಟ, ಆದರೆ ಕರ್ನಾಟಕಕ್ಕೆ 
ಕೇವಲ ರೂ, 172 ಕೋಟ3. ಇದರಿಂದ ಕರ್ನಾಟಕ ರಾಜ್ಯ ತನ್ನ ಪಾಲಿನ ಕೈಗಾರಿಕಾ 
ಚಟುವಟಕೆಯಿಂದ ವಂಚಿತವಾಗಿದೆ. ಇದಕ್ಕೆ ರಾಜ್ಯದ ನಾಯಕತ್ವದ ಪ್ರಭಾವವೂ 
ಒಂದಂಶ ಎನ್ನು ವುದನ್ನು ಮನಗಾಣಬೇಕು. 

1975 ರಿಂದ 1986 ರ ವರೆಗಿನ ಅವಧಿಯಲ್ಲಿ ನೀಡಿರುವ ಒಟ್ಟು ಕೈಗಾರಿಕಾ 
ಲೈಸೆನ್ಸುಗಳಲ್ಲಿ ದಕ್ಷಿಣ ರಾಜ್ಯಗಳ ಸರಣಿಯಲ್ಲಿ ಕರ್ನಾಟಕ ರಾಜ್ಯ ಮೂರನೇ 
ಸ್ಥಾನವನ್ನು ಹೊಂದಿದೆ. ರಾಜ್ಯದಲ್ಲಿ ಸ್ಥಾಪನೆಯಾಗಿರುವ ಕಾರ್ಲಾನೆಗಳ್ಳು 
ಉದ್ಯೋಗ ನಿರ್ಮಾಣ್ಯ ಬಂಡವಾಳ ಹೂಡಿಕೆ ಮತ್ತು ಉತ್ಪಾದನೆ ಈ ಎಲ್ಲಾ 
ರಂಗದಲ್ಲೂ ಕರ್ನಾಟಿಕ ರಾಜ್ಯ ಇತರ ದಕ್ಷಿಣ ರಾಜ್ಯಗಳಿಗಿಂತ ಹಿಂದೆ ಬಿದ್ದಿರುವುದು 
ನಿಜಕ್ಕೂ ಶೋಚನೀಯ. ಕೈಗಾರಿಕಾ ಹಿಂದುಳಿದ ಪ್ರದೇಶದ ಕೈಗಾರೀಕರಣಕ್ಕಾಗಿ 
ಕೇಂದ್ರ ಸರ್ಕಾರ ರೂಪಿಸಿನ ಯೋಜನೆಯಿಂಂದಾದೆ ಬಂಡವಾಳ ಸಬ್ಸಿಡಿ ಮತ್ತು 
ರಿಯಾಯಿತಿ ಹಣಕಾಸು ಸಹಾಯವನ್ನು ಕರ್ನಾಟಕ ರಾಜ್ಯ ತನ್ನ ಆಕರ್ಹಿತ 
ಕೈಗಾರಿಕಾ ನೀತಿಯ ಮೂಲಕ ಹೆಚ್ಚು ಕೈಗಾರಿಕೋದ್ಯನಿಗಳನ್ನು ಆಕರ್ಷಿಸುವಲ್ಲಿ 
ವಿಫಲಗೊಂಡಿಸಿ ಎನ್ನದೇ ಗತ್ಯಂತರವಿಲ್ಲ. ಇದರಿಂದಾಗಿ ಕೋಟ್ಯಂತರ ರೂಪಾಯಿ 
ಗಳ ಹೂ ಹೆಂಯುವಿಕೆ ರಾಜ್ಯಕ್ಕೆ ತಪ್ಪಿದೆ. ಇದೇ ತಮಿಳುನಾಡು, ಮಹಾರಾಷ್ಟ್ರ 


1 ಎಕನಾಮಿಕ್ಸ್‌ ಟೈಂಸ್‌, ಜೂನ್‌ 1, (1991). ಪುಟ-೨9. 
2 


೧೮ ಮಾನವಿಕ ಕರ್ಣಾಟಕ 


ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು ಸರಿಣಾಮಕಾರಿಯಾಗಿ ಪಡೆದುಕೊಂಡಿರು 
ವುದನ್ನು ಅಂಕಿ ಅಂಶಗಳಲ್ಲಿ ವಿಶ್ಲೇಷಿಸಲಾಗಿದೆ. ಆದ್ದರಿಂದ ಇನ್ನು ಮುಂದಾದರೂ 
ರಾಜ್ಯದ ಕೈಗಾರಿಕಾ ಮುಂದಾಳತ್ವವನ್ನು ಮತ್ತೆ ಮರುಕಳಿಸುವ ವಾತಾವರಣವನ್ನು 
ರಾಜ್ಯದ ನಾಯಕತ್ವ ಕಲ್ಪಿಸಬೇಕು. 


ಡಾ. ತೆ. ೆಂಹೇಗೌಡ 


ಭಾರತೀಯ ಭಾಷ ಮತ್ತು ಸಾಹಿತ್ಯದಲ್ಲಿ 
ತೆಲುಗು ಭಾಷೆ ಮತ್ತು ಸಾಹಿತ್ಯ 


ದ್ರಾವಿಡ ಭಾಷೆಗಳಲ್ಲಿ ತಮಿಳು ಮತ್ತು ಕನ್ನ ಡ ಭಾಷೆಗಳನ್ನು ಬಿಟ್ಟಿ ಕೆ ತೆಲುಗು 
ಹೆಚ್ಚು ಪ್ರಾಚೀನ ಇತಿಹಾಸ ವನ್ನು ಮತ್ತು ಹೆಚ್ಚು ಭವ್ಯ ವಾದ ಹ [ವನ್ನು 
ಔನ ಕೊಂಡಿರುವ ಭಾಷೆಯಾಗಿದೆ, ಆಂಧ್ರ ಪ್ರ ಸೀಶಡಾದ್ಯ ಂತ ನಾಲ್ಕು ಜೂ 
ಹೆಚ್ಚು ಜನರು ತೆಲುಗು ಭಾಷೆ ಆಡು ವವಂದ್ಧಾಕ. ಇದರ ಜೊತೆಗೆ ಭಾರತದ 
ಡೊಡ್ಡ ದೊಡ್ಡ ಪಟ್ಟಿ ಣಗಳಲ್ಲಿ ಸಾವಿರಾರು ಜನರು ತೆಲುಗು ಭಾಷೆ ಆಡುವವರಿದ್ದಾ ಕ್ಕೆ 
ಆಂಧ್ರ ಪ್ರದೇಶದ ಆ ಶಸ್ಯಕ್ಕೆ ಒರಿಯ ಪ ರೈದೇಶವೂ, ಉತ್ತರ ಭಾಗಕ್ಕೆ ಮಧ್ಯ 
ಪ ಕ್ರದೇಶವೂ, ವಾಯ ವ್ಯ ಕೆ ) ಮಹಾರಾಷ್ಟ್ರವ್ಯೂ ಪಶ್ಚಿಮ ಕ್ಕ ಕರ್ನಾಟಕವೂ, ದಕ್ಷಿಣಕ 
'ಖಳುನಾಡು ಗಳು ನ್ಯಾಸಿಸಿಕೊಂಡಿವೆ. ತಳ ಭಾಷೆಯನ್ನು ಆಂಧ್ರಭಾಷೆ 
ಎಂತಲೂ ಕರೆಯುವರು, ಆಂಧ್ರ ಎಂಬ ಶಬ್ದ ಸಂಸ್ಕೃತದಿಂದ ಬಂದದ್ದು, ತೆಲುಗು 
ಎಂಬ ಶಬ್ದಕ್ಕಿಂತಲೂ ಆಂಧ್ರ ಎಂಬ ಶಬ್ದವೇ ಹೆಚ್ಚು ಪ್ರಾಚೀನ. ಖುಗ್ವೇದಕೆ 
ಸಂಬಂಧಿಸಿದ ಐತ್ತಿರೇಯ ಬ್ರಾಹ್ಮಣ ಗ್ರಂಥದಲ್ಲಿ ಆಂಧ್ರ ಎಂಬ ಶಬ್ದವು ದೊರೆಯು 
ತ್ತದೆ. ಕೆಲವು ಪ್ರಾಚೀನ ಪ್ರರಾಣ ಗ್ರಂಥಗಳಲ್ಲಿ ಆಂಧ್ರ ವಂಶದ ಕೆಲವು ಪ್ರಸ್ತಾಪ 
ಗಳಿವೆ, ಚೀನಾದ ಯಾತ್ರಿಕ ಹುಯೆನ್‌ ತ್ಸಾಂಗ್‌ ಆಂಧ್ರ ಭಾಷೆ ಮಧ್ಯ ಭಾರತದ 
ಭಾಷೆಗಿಂತ ಭಿನ್ನವಾಗಿದೆ Kr ಉಲ್ಲೆ ರ ನೆ. ಕುಮಾರಿಲ ಭಟ್ಟಿನು ಆಂಧ್ರ 
ಭಾಷೆ ಒಂದು ದ್ರಾವಿಡ ಭಾಷೆ ಎಂದು "ಹೇಳಿದ್ದಾ. 4. ಇದೇ ರೀತಿ ಹಳೆಯ ತಮಿಳು 
ಗ್ರಂಥಗಳಲ್ಲಿ ಆಂಧ್ರ ಸ್ರದೇಶನನ್ನು ವಡಗುಜೀಶನೆಂದು ಕರೆಯಲಾಗಿದೆ, ಕನ್ನಡ ಶಬ್ದದ 
ನಿಷ್ಪತ್ತಿಯ ಬಗ್ಗೆ ಯಾನೆ ಯಾವ ತೊಡಕುಗಳು ಮತ್ತು ಸಮಸ್ಯೆಗಳು ಕಂಡು 
ಬರುತ್ತವೆಯೋ ತೆಲುಗು ಶಬ್ದದ ಥಿಷ್ಪತ್ತಿಯ ಬಗ್ಗೆಯೂ ಅಷ್ಟೇ ತೊಡಕುಗಳು 
ಮತ್ತು, ಸಮಸ್ಯೆಗಳು ಕಂಡುಬರುತ್ತವೆ. ತೆಲುಗು ಭಾಷೆ ಎಂಬ:ದಕ್ಕೆ ಮೊದಲು 
ಆಂಧ್ರ ಭಾಷೆ ಎಂಬ ಹೆಸರು ಬಳಕೆಯಲ್ಲಿದ್ದು ಕಾಲಾನಂತರ ಅದರ ಸ್ಥಾನದಲ್ಲಿ 
ತೆಲುಗು ಭಾಷೆ ಎಂಬ ಹೆಸರು ಬಳಕೆಗೆ ಬಂದಿರಬಹುದೆಂದು ಕೆಲವರ ಅಭಿಪ್ರಾಯ, 

ತೆಲುಗಿನ ಕಳಿಂಗದ ದಕ್ಷಿಣ ಭಾಗ ಮತ್ತು ಮಧ್ಯ ಭಾಗಗಳು ಹಿಂದೆ ಆಂಧ್ರ 


೨೦ ಮಾನವಿಕ ಕರ್ಣಾಟಕ 


ಚಕ್ರಾಧಿಸತ್ಯಕ್ಕೆ ಸೇರಿರಲಿಲ್ಲ. ತೆಲಂಗಾಣ ಅಥವಾ ಕಳಿಂಗ ಆಂಧ್ರ ಪ್ರದೇಶಕ್ಕೆ. 
ಸೇರಿಕೊಂಡ ಮೇಲೆ ಅಲ್ಲಿನ ಭಾಷೆಯ ಹೆಸರು ಪ್ರಚಾರಕ್ಕೆ ಬರತೊಡಗಿತು. ತೆಲುಗು 
ತೆಲಂಗಾಣ ಅಥವಾ ಕಳಿಂಗದ ಭಾಷೆ, ಇದು ತ್ರಿಕಳಿಂಗ ಇಲ್ಲವೇ ಶ್ರಿ ಕಲಿಂಗ 
ಎಂಬುದರಿಂದ ವಿಕಾಸಗೊಂಡಿದ್ದು, ಮ ದಿಸೆಯಲ್ಲಿ ವಿದ್ವಾಂಸರಲ್ಲಿ ಸಾಕಷ್ಟು 

ಅಭಿಪ್ರಾಯ ಚೀದಗಳಿವೆ. ಆಗಿನ ಕಾಲದಲ್ಲಿ ತೆಲುಗು ಆಂಧ್ರ 'ೀಶದ "ಭಾಷೆಯಾಜಿ 
ಕಾರಣ ಅದಕ್ಕೆ ಆಂಧ್ರ ಭಾಷೆ ಎಂಬ ಹೆಸರು ಬಂದಿದ್ದಿತೆಂದು ಕಾಣು ತ್ತದೆ, 
ತೆಲುಗಾಣ ಅಂಥ್ರ ಪ್ರದೇಶಕ್ಸೆ ಸೇರಿಕೊಂಡ ಮೇಲೆಯೇ ತೆಲುಗು ಇಷೆ ಎಂಬ 
ಹೆಸರು ಬಂದಿದ್ದು ಎಂದು ಕೊ ಅಭಿಪ್ರಾಯ, ಈ ವಿಚಾರದ ಬಗ್ಗೆ ಯಾವ 
ಖಚಿತವಾದ ಆಧಾರಗಳು ದೊರೆಯುವುದಿಲ್ಲ, 

ರಾಜಮಂಡ್ರಿಯ ಚಾಲುಕ್ಕ ವಂಶದ ರಾಜರಾಜೇಂದ್ರನ ಆಸಾ ನದಲ್ಲಿದ್ದ 

ನನ್ನಯ್ಯನ ಕಾಲಕ್ಕೆ ತೆಲುಗು ಭಾಪೆ ಸಾಕಷ್ಟು ಬೆಳೆದಿದ್ದಿ ತು, ತಾಕತ್‌ ue 
ಕಂಬದಲ್ಲಿ ಕನು ಶಾಸನ ಒಂದರಲ್ಲಿ ಬಳಸಿರುವ ಭಾಷೆ ನನ್ನಯ್ಯ ಬಳಸಿರುವ 
ಭಾಷೆಯಂತೆಯೇ ಇದೆ. ಈ ಶಾಸನ ನನ್ನಯ ಯ್ಯನಿಗಿಂತಲೂ ಹಿಂದಿನದು. ತೆಲುಗು 
ಭಾಷೆ ಯಾನ ಕಾಲದಲ್ಲಿ ಮೂಲ ದ್ರಾವಿಡ ಭಾಷೆಯಿಂದ ಬೇರೆಯಾಗಿ ಬೆಳೆದು 

ಬಂದಿತು ಎಂಬ.ದರ ಬಗ್ಗೆ ಯಾವ ಖಚಿತವಾದ ಆಧಾರಗಳು ದೊರೆಯುವುದಿಲ್ಲ. 
ಕ್ರಿ.ಶ. 600ರ ಹೊತ್ತಿಗೆ "ತಲುಗು ಒಂದು ಸ್ವ ತಂತ್ರ ದ್ರಾವಿಡ ಭಾಷೆಯಾಗಿ ಬಳಕೆ 
ಯಲ್ಲಿದ್ದಿತು ಎಂಬ ವಿಚಾರವು ಆ ಕಾಲದ ಜೋಳ ವ. ಹಾರಾಜನ ತೆಲುಗು ಶಾಸನ 
ವೊಂದರಲ್ಲಿ ತಿಳಿದುಬರುತ್ತದೆ. ನನ್ನಯ್ಯನ ಆನಂತರ ತೆಲುಗು ಭಾಷೆ ಹೇಗೆ ಬೆಳೆದು 
ಬಂದಿತು ಎಂಬುದರ ಬಗ್ಗೆ ಸಾಕಷ್ಟು ಆಧಾರಗಳು ಕಾಣಸಿಗುತ್ತವೆ. 

ದ್ರಾವಿಡ ಭಾಷೆಗಳಲೆಲ್ಲಾ. ತಮಿಳು ಭಾಷೆಯೇ ಹೆಚ್ಚ ಪ್ರಾಚೀನ 

ಇದರಲ್ಲಿ ಮೂಲ ದ್ರಾವಿಡಾಂಶಗಳು ನೂಕ: ಹೊಕೆಯುತ್ತ ನೆ. ಸಂಸೃತ 
ಮತ್ತು ಪ್ರಾ ಕೃ ತ ಛಾವಗಳ ನ ಸ್ರಭಾವಕ್ಕೆ ತಮಿಳು ಭಾಷೆ ಆಷ್ಟಾಗಿ. ಒಳಗಾಗದಿದ್ದರೂ 
ತೆಲುಗು ಭಾ ತ ಇವುಗಳ ಸ್ರಧಾವಕ್ಕೆ ತಚ್ಚ ಒಳಗಾಗಿ ಸಂಸ ಸೆ ಮತ್ತು ಪ್ರಾ ಕೃ € 
ಭಾಷೆಗಳಿಂದ ಸಾಕಷ್ಟು ಶಬ್ದ ಗಳನ್ನು ನಿದ ಕೊಂಡಿದೆ. ಇತರ ದ್ರಾ ಕ್ಸ್‌ ಹ 
ಗಳಲ್ಲಿಯೂ ತೆಲುಗು ಬಾತ ಸಂಸ್ಕೃತ ಮತ್ತು ಪ್ರಾ ಕ್ಸ ತ ನಲಿ? ಪ್ರಭಾವ 
ಹೆಚ್ಚು. ಮಲೆಯಾಳಂ ಭಾಷೆಯಲ್ಲಿ ಇದು ಸ ಸ್ಪಷ್ಟವಾಗಿ a ಬರುತ್ತದೆ. ತೆಲುಗ: 

ಭಾಷೆ ತವಿಳು ಭಾಷೆಗಿಂತಲೂ ಕನ ಡಕ ಹೆಕ್ಕಿ ರವಾ 'ದದ್ದೆ ಇದರಲ್ಲಿಯೂ 
ಸಂಸ್ಕೃತ ಮತ್ತು ಪೂ ಕೃತ ಶಬ್ದ ಗಳು ಹೇರಳವಾಗಿ ದೊಕಿಯುತ್ತ ವೆ. ತೆಲುಗ 
ಮತ್ತು ಕನ್ನಡ ಭಾಷೆಗಳಲ್ಲಿ ಎಷ್ಟೋ ಸಮಾನ ಅಂಶಗಳು ದೊರೆಯ. ತ್ರ ನೆಯಾದರೂ 
ತೆಲುಗು ಭಾಷೆಗಿಂತ ಕನ್ನಡದಲ್ಲಿ ಮೂಲ ದ್ರಾವಿಡಾಂಶಗಳು ಹೆಚ್ಚಾಗಿವೆ. ತೆಲುಗ 
ಭಾಷಾ ಪ್ರದೇಶ ದಖನ್ನ್ನಿನ ಮಧ್ಯ್ಯಭಾಗದಲ್ಲಿದೆ. ಇದರ ಸುತ್ತಲೂ ಒರಿಯ ಹಿಂದಿ 

ಮರಾರಿ, ಕನ್ನಡ ಮತ್ತು ತಮಿಳು ಭಾಷೆಗಳು ವ್ಯಾಪಿಸಿಕೊಂಡಿವೆ. ತೆಲುಗು ಭಾ; 


ಭಾರತೀಯ ಭಾಷೆ ಮತ್ತು ಸಾಹಿತ್ಯದಲ್ಲಿ ತೆಲುಗು ಭಾಷೆ ಮತ್ತು ಸಾಹಿತ್ಯ ೨೧ 


ಯಲ್ಲಿ ಅನೇಕ ಆರ್ಯ ಭಾಹಿಕಾಂಶಗಳು ಇರುವುದು: ಕಂಡ.ಬರುತ್ತವೆ. ಈ 
ಆರ್ಯ ಭಾಷೆಗಳ ಪ್ರಭಾನದಿಂದ ತೆಲುಗು ಅನೇಕ ಮಾರ್ಪಾಡುಗಳನ್ನು ಮಾಡಿ 
ಕೊಂಡಿದೆ. ಆರ್ಯ ಸಂಸ್ಕತಿ ಮೊದಲ: ತೆಲುಗು ದೇಶವನ್ನು ಅನಿವಾರ್ಯವಾಗಿ 
ಹಾಯ್ದು ಅದು ದಕ್ಷಿಣದ ಕಡೆಗೆ ಹರಿದಿನೆ, ಈ ಕಾರಣದಿಂದ ತೆಲುಗು ಪ್ರದೇಶ 
ಆರ್ಯ ಭಾಷೆ ಮತ್ತು ಆರ್ಯ ಸಂಸ್ಕೃತಿಗಳಿಂದ ದಕ್ಷಿಣ ಭಾರತದ ಇತರ ಪ್ರದೇಶ 
ಗಳಿಗಿಂತ ಹೆಚ್ಚು ಪ್ರಭಾನಿತವಾಗಿರ.ವಂತೆ ತೋರಿಬರುತ್ತ ದೆ 

ದ್ರಾವಿಡ" ಭಾಷೆಗಳಲ್ಲಿ ತವಿ:ಳು ಮತ್ತು ಕನ್ನಡ ಭಾಷೆಗಳು ಹೆಚ್ಚು ಪ್ರಾಚೀನ 
ಭಾಷೆಗಳಾಗಿವೆಯಾದರೂ "ತೆಲುಗು ದ್ರಾವಿಡ ಭಾಷೆಗಳಲ್ಲಿ ಮೂರನೇ ಪ್ರಾಚೀನ 
ಭಾಷೆಯಾಗಿ 'ಣಿಸಿಕೊಳ್ಳುತ್ತದೆ. ತೆಲುಗು ಪ್ರಾಚೀನತೆಯ ದೃಷ್ಟಿ ಮಿಂದ 
ಮೂರನೇ ಸ್ವಾನವನ್ನು ಪಡೆದುಕೊಂಡಿದ್ದರೆ. ತೆಲುಗು ಭಾಷೆ ಆಡುವವರ ಸಂಖ್ಯೆಯ 
ದೃಷ್ಟಿಯಿ:ಂದ ದ್ರಾವಿಡ ಭಾಷೆಗಳಲ್ಲಿ ಇದು ಮೊದಲನೆಯ ಸ್ಥಾನ ಪಡೆಯುತ್ತದೆ. 
ತೆಲುಗು ತುಂಬ ಮಧುರವಾದ ಭಾಷೆ. ಮೃದು ಮಧುರ ಧ್ವನಿಗಳಿಗೆ ಇದು 
ಹೆಸರಾಗಿದೆ. ಪಾಶ್ಚ್ರಾತ್ಯರು ಇದನ್ನು ಪೂರ್ವದ ಇಟಾಲಿಯನ್‌" ಎಂದು ಕರೆಯುವರು. 
ತೆಲುಗು ಭಾಷೆಯಲ್ಲಿ ದೊರೆಯುವ ಪ್ರಾಚೀನ ಶಿಲಾಶಾಸನಗಳಲ್ಲಿ ಕ್ರಿ.ಶ. 
575ರ ಕಳಮಳ್ಳ ಧನಂಜಯನ ಶಿಲಾಶಾಸನವೇ ಹೆಚ್ಚು ಪ್ರಾಚೀನವೆಂದು ಕೆಲವರು 
ಭಾವಿಸಿದರೆ, ಮತ್ತೆ ಕೆಲವರು ಕ್ರಿ.ಶ. 630ರ ಕೀಣುಹಟ್ಟಿ ಮುತ್ತುರಾಜುಲು 
ಶಿಲಾಶಾಸನನೇ ತೆಲುಗು ಭಾಷೆಯಲ್ಲಿ ಹೆಚ್ಚು ಪ್ರಾಚೀನವೆಂದು ಭಾವಿಸುವರು, ಈ 
ಪ್ರಾಚೀನ ಶಿಲಾಶಾಸನಗಳ ಬಗ್ಗೆ ವಿದ್ವಾಂಸರಲ್ಲಿ ಅಭಿಪ್ರಾಯ ಭೇದಗಳಿವೆ. ಇವುಗಳಿಗೆ 
ಹಿಂದೆ ಇದ್ದ ಯಾವ ಪ್ರಾಚೀನ ಶಿಲಾಶಾಸನಗಳು ತೆಲುಗು ಭಾಷೆಯಲ್ಲಿ ದೊರೆಯು 
ವುದಿಲ್ಲ ಇವು ತೆಲುಗಿನ ಹೆಚ್ಚು ಪ್ರಾಚೀನತಮ ಶಿಲಾಶಾಸನಗಳು, ತವಿ.೪ಿನಲ್ಲಿ 
ಕ್ರಿ.ಶ. ಒಂದನೆಯ ಶತಮಾನದ ಮಧುರೆಯ ತೆನ್ನವೆಲ್ಲಿ ಶಿಲಾಶಾಸನವು ದೊರೆಯುತ್ತದೆ, 
ತಮಿಳಿನಲ್ಲಿ ಇದೇ ಹೆಚ್ಚು ಪ್ರಾಚೀನತಮ Be ಟ್ರ ಇದೇ ರೀತಿ ಕನ್ನಡದಲ್ಲಿ 
ಕ್ರಿ ಶ. 450ರ ಫಸ ಹಲ್ಮಡಿ ಶಿಲಾಶಾಸನವು ದೊರೆಯುತ್ತದೆ. ಕನ್ನಡದಲ್ಲಿ 
3 ಹೆಚ್ಚು ಪ್ರಾಚೀನತಮ ಶಿಲಾಶಾಸನ, ಈ ಮೂರು ದ್ರಾವಿಡ ಭಾಷೆಗಳಲ್ಲಿ 
ದೊರೆಯುವ ಈ "`ನೊತ್ತಮೊದಲ ಶಿಲಾಶಾಸನಗಳನ್ನು a ಪರಿಶೀಲಿಸಿದರೆ 
ದ್ರಾವಿಡ ಭಾಷೆಗಳಲ್ಲಿ ತಮಿಳು ಮೊದಲನೆಯ ಸ್ಥಾನವನ್ನು, ಕನ್ನಡ ಎರಡನೆಯ 
ಸ್ಥಾನವನ್ನು, ತೆಲುಗು ಮೂರನೆಯ ಸ್ಥಾನವನ್ನ ಪ್ರಾಚೀನತೆಯ ದೃಷ್ಟಿಯಿ:೦ದ 
ಸಡೆಯುತ್ತನೆ. ತಮಿಳ್ಕು ಕನ್ನಡ ಮತ್ತು ತೆಲುಗು ಭಾಷೆಗಳು ಮೂಲ ದ್ರಾವಿಡ 
ಭಾಷೆಯಿಂದ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇಕಿಯಾಗಿಯೇ ಹುಟ್ಟಿ ಬೇಕೆ ಬೇರೆ 
ಯಾಗಿಯೇ ಬೆಳೆದ:ಬಂದಿವೆ ಎಂಬುದು ಈ ಶಿಲಾಶಾಸನಗಳಿಂದ ಸೃಷ್ಟವಾಗಿ ತಿಳಿದು 
ಬರುತ್ತದೆ. | 

ತೆಲುಗು ಭಾಷೆಯಲ್ಲಿ ದೊರೆಯುವ ಪ್ರಾಚೀನಸಾಹಿತ್ಯ ಗ್ರಂಥಗಳಲ್ಲಿ 


೨೨ ಮಾನವಿಕ ಕರ್ಣಾಟಕ 


ಕ್ರಿ.ಶ. 1030ರ ನನ್ನಯ್ಯನ ಮಹಾಭಾರತನೇ ಹೆಚ್ಚು ಪ್ರಾಚೀನಗ್ರಂಥವೆಂದು 
ಕೆಲವರು ಭಾವಿಸಿದರೆ ಮತ್ತೆ ಕೆಲವರು ಆಂಧ್ರ ಶಬ್ದಚಿಂತಾಮಣಿ ಎಂಬ ಗ್ರಂಥವೇ. 
ಹೆಚ್ಚು ಪ್ರಾಚೀನನೆಂದು ಭಾವಿಸುವರು. ಈ ದಿಸೆಯಲ್ಲಿ ವಿದ್ವಾಂಸರಲ್ಲಿ ಯಾತ 
ಒಮ್ಮುತವೂ ಕಂಡುಬರುವುದಿಲ್ಲ. ಕ್ರಿ.ಶ. 450ರ ತೊಲ್‌ಕಾಪಿಯಂ ಎಂಬ ಗ್ರಂಥವೇ : 
ತಮಿಳು ಸಾಹಿತ್ಯದಲ್ಲಿ ಮೊತ್ತ ಮೊದಲನೆಯದು, ಇದೇ ರೀತಿ ಕ್ರಿಶ. 8506 : 
ಕವಿರಾಜಮಾರ್ಗ ಎಂಬ ಗ್ರಂಥವೇ ಕನ್ನಡ ಸಾಹಿತ್ಯದಲ್ಲಿ ಮೊತ್ತ ಮೊದಲನೆಯ:ಜು. | 
ಇವುಗಳಲ್ಲಿ ಈ ಗ್ರಂಥಗಳೇ ಹೆಚ್ಚ ಪ್ರಾಚೀನ, ಇವುಗಳಿಗೆ ಹಿಂದೆ ಇದ್ದ ಯಾವ | 
ಸಾಹಿತ್ಯ ಗ್ರಂಥಗಳು ಈ ಮೂರು ದ್ರಾವಿಡ ಭಾಷೆಗಳಲ್ಲಿಯೂ ದೊರೆಯುವುದಿಲ್ಲ. ಈ 
ಮೂರು ಭಾಷೆಗಳ ಪ್ರಾಚೀನತಮ ಸಾಹಿತ್ಯ ಗ್ರಂಥಗಳನ್ನು ಗಮನಿಸಿದಾಗ ದ್ರಾವಿಡ | 
ಭಾಷೆಗಳಲ್ಲಿ ತವಿಳು ಮೊಡಲನೆಯ ಸ್ಥಾನವನ್ನು, ಕನ್ನಡ ಎರಡನೆಯೆ ಸ್ಥಾನವನ್ನು | 
ತೆಲುಗು ಮೂರನೆಯ ಸ್ಥಾನವನ್ನು ಸಡೆಯುತ್ತವೆ. ಒಟ್ಟಿನಲ್ಲಿ ದ್ರಾವಿಡ ಭಾಷೆಗಳಲ್ಲಿ | 
ತಮಿಳು, ಕನ್ನಡ ಭಾಷೆಗಳಂತೆಯೇ ತೆಲುಗು ಭಾಷೆಯೂ ಕೂಡ ಹೆಚ್ಚು ' 
ಪ್ರಾಚೀನತಮ ಸಾಹಿತ್ಯವನ್ನು ಸಂಪಾದಿಸಿಕೊಂಡಿದೆ ಎಂಬುದರಲ್ಲಿ ಅನುಮಾನ ' 
ವೇನಿಲ್ಲ. ಈ ಭಾಷಿಕ ಮತ್ತು ಸಾಹಿತ್ಯಕ ಆಧಾರಗಳು ಆ ದ್ರಾವಿಡ ಭಾಷೆಗಳು : 
ಎಷ್ಟೇಷ್ಟು ಪ್ರಾಚೀನ ಭಾಷೆಗಳಾಗಿವೆ ಎಂಬ:ದನ್ನು ನಿರ್ಧರಿಸಿಕೊಳ್ಳಲು ಸಾಲಾ 
ಮಾಡುತ್ತವೆ. | 
ತೆಲುಗು ಎಂಬ ಶಬ್ದಕ್ಕೆ ತೆನುಂಗ್ಳು ತೆಲುಂಗ್ಳು ತೆನುಗು, ತೆಲುಗು, ತೆಲಗ್ಳು 
ತ್ರಿಕಳಿಂಗ, ಕ್ರಿಕಲಿಂಗ, ತ್ರಿಲಿಂಗ್ರ ತ್ರೈಲಿಂಗ, ತೈಲಿಂಗ, ತೆಲಿಂಗ, ತೆಲಗ, ತೆಲುಗ 
ಎಂಬ ಬೇರೆಬೇಕೆ ರೂಪಗಳು ದೊರೆಯುತ್ತವೆ. ಈ ಬೇರೆಬೇರೆ ರೂಪಗಳಲ್ಲಿ' 
ಯಾವ ಯಾವ ರೂಸಗಳು ಹೆಚ್ಚು ಪ್ರಾಚೀನ ಎಂಬುದರ ಬಗ್ಗೆ ಆಲೋಚಿಸಲು. 
ಹೊರಟ ಕೆಲವು ವಿದ್ವಾಂಸರಲ್ಲಿ ಕೆಲವರು ಶ್ರಿಕಳಿಂಗ ರೂಪವೇ ಹೆಚ್ಚು ಪ್ರಾಚೀನ 
ವೆಂದು ಭಾವಿಸಿದರೆ ಮತ್ತೆ ಕೆಲವರು ತೆನುಗು ಎಂಬ ರೂಪವೇ ಹೆಚ್ಚು ಪ್ರಾಚೀನ 
ವೆಂದು ಭಾವಿಸುವರು. ಈ ರೂಪಗಳ ಬಗ್ಗೆ ಯಾವ ಖಚಿತವಾದ ಆಧಾರಗಳು 
ದೊರೆಯುವುದಿಲ್ಲ. ಆದ್ದರಿಂದ ಈ ರೂಪಗಳ ಪ್ರಾಚೀನತೆಯ ಬಗ್ಗೆ ಯಾವುದನ್ನು 
ಖಚಿತವಾಗಿ ಹೇಳಲು ಬರುವುದಿಲ್ಲ. ಈ ದಿಸೆಯಲ್ಲಿ ಒಬ್ಬೊಬ್ಬರೂ ಒಂದೊಂದು 
ರೂಪವನ್ನು ಪ್ರಾಚೀನವೆಂದು ವಾದಿಸುವರು. ಕನ್ನಡದ ಆದಿಕವಿ ಪಂಸನ 
ವಿಕ್ರಮಾರ್ಜುನ ವಿಜಯ ಎಂಬ ಗ್ರಂಥದಲ್ಲಿ ಕ್ರಿಕಳಿಂಗ ಎಂಬ ರೂಪ ದೊರೆಯುತ್ತದೆ. 
ಕ್ರಿ.ಶ. 1030ರ ಶಿಲಾಶಾಸನವೊಂದರಲ್ಲಿ ತ್ರಿಕಲಿಂಗ ಎಂಬ ರೂಪ ಶೊರೆಯುತ್ತದೆ. 
ಸಂಸ್ಕೃತ ಸಾಹಿತ್ಯ ಗ್ರಂಥಗಳಲ್ಲಿ ತ್ರೈಲಿಂಗ, ತೈಲಿಂಗ, ತ್ರಿಲಿಂಗ ಎಂಬ ರೂಪಗಳು 
ದೊರೆಯುತ್ತವೆ. ತ್ರಿಕಳಿಂಗ ಎಂಬುದಕ್ಕೆ ಆ ಮೂರು ಕಳಿಂಗಗಳು ಯಾವುವು? 
ತ್ರಿಲಿಂಗಕ್ಕೆ ಆ ಮೂರು ಲಿಂಗಗಳು ಯಾವುವು ಎಂಬ ಪ್ರ ಕ್ಲಿ ಗಳಿಗೆ ಯಾರೂ ಖಚಿತ 


ವಾಗಿ ಉತ್ತರಿಸಲಾರರು. ಟಾಲೆಮಿ ಎಂಬುವವನು ಗಂಗಾನದಿಯ ರ್ವದಿಕ್ಕಿ 


na da le mu in. 


ಭಾರತೀಯ ಭಾಷೆ ಮತ್ತು ಸಾಹಿತ್ಯದಲ್ಲಿ ತೆಲುಗು ಭಾಷೆ ಮತ್ತು ಸಾಹಿತ್ಯ ೨೩ 


ನಲ್ಲಿರುವ ಪ್ರದೇಶವನ್ನು ನಿರ್ದೇಶಿಸುತ್ತಾ ತ್ರಿಲಿಂಗೊನ್‌ ಎಂದು ಉಲ್ಲೇಖಿಸಿದ್ದಾ ಫೆ, 
ಟಿಬೆಟ್ಟಿನ ತಾರಾನಾಥ್‌ ಬೌದ್ಧ ಗ್ರಂಥಗಳಿಂದ ವಿಷಯ ಸಂಗ್ರಹ ಮಾಡುತ್ತಿರ. ವಾಗ 
ಬಾಸು ಸಂದರ್ಭದಲ್ಲಿ ತ್ರಿಕಲಂಗಕ್ಕೆ ಕಳಿಂಗ ಸೇರುತ್ತದೆ ಎಂದು ಉಲ್ಲೇಖಿಸಿದ್ದಾನೆ. 
ಶ್ರಿಕಳಿಂಗ ಎಂಬ ಹೆಸರು ನಾತಿ ದಕ್ಷಿಣ ಭಾಗಕ್ಕೆ ಇದ್ದಿರಬಹ:ದು. 
ತ್ರಿಕಲಿಂಗ ಎಂಬ ಹೆಸರು ಅದರ ಉತ್ತರ ಭಾಗಕ್ಕೆ ಬಳಕೆಯಲ್ಲದ್ದಿರಬಹ:ದು ಎಂದು 
ಕೆಲವರ ಊಹೆ. ತ್ರಿಕಳಿಂಗ > ತ್ರಿಕಲಿಂಗ > ಶ್ರಿಲಿಂಗ > ತಿರಿಲಿಂಗ > ತೈಲಿಂಗ, 
ತೈರಿಲಿಂಗ > ತ್ರೈಲಿಂಗ > ತಿಲಿಂಗ > ತೆಲಿಂಗ > ತೆಲಂಗ > ತೆಲುಗ ಎಂದ 
ತೆಲುಗು ಶಬ್ದ ಬೆಳೆದು ಬಂದಿರಬಹುದೆಂದು ಕೆಲವರು ಅಭಿಪ್ರಾಯ ವ್ಯಕ್ತ ಪಡಿಸಿದರೆ, 
ಮತ್ತೆ ಕೆಲವರು ಇದು ತೆಲುಂಗು > ತೆನುಂಗು ೨ ತೆನುಗು > ತೆಲುಗು ಎಂದು 
ಬೆಳೆದು ಬಂದಿರಬಹುದೆಂದು ಅಭಿಪ್ರಾಯ ವ್ಯಕ್ತ ಪಡಿಸಿದ್ದಾರೆ, ತೆನ, ತೆಂಕಣ ಎಂಬ 
ರೂಪಗಳು ಕೂಡ ಕೆಲವು ಶಿಲಾಶಾಸನಗಳಲ್ಲಿ ದೊರೆಯುತ್ತವೆ. ಆಂಧ್ರ ಜನರು 
ಮೊದಮೊದಲು ಪ್ರಾಕೃತ ಭಾಷೆ ಆಡುವ ಉತ್ತರದ ಜನಾಂಗದವರಾಗಿದ್ದು, ಅವರು 
ತರುವಾಯ ತೆಂಕಣಕ್ಕೆ ವಲಸೆ ಬಂದಿರಬಹುದೆಂದು ಕೆಲವರ ಅಭಿಪ್ರಾಯವಿದೆ. 
- ಹೀಗೆ ತೆಂಕಣದ ಕಡೆ ಬಂದ ಜನ ಮೊದಲು ಅಲ್ಲಿ ನೆಲಸಿದ್ದು ಆಲ್ಲಿಯ ಜನರೊಡನೆ 
ಬೆರೆತು ಗೋದಾವರಿ ಮತ್ತು ಕೃಷ್ಣ ನದಿಗಳ ನಡುವಿನ ಪ್ರದೇಶದಲ್ಲಿ ನೆಲೆಯಾಗಿ 
ನಿಂತು ಅಲ್ಲಿ ಬಳಕೆಯಲ್ಲಿದ್ದ ಭಾಷೆಯನ್ನು ಕಲಿತರು ಅದೇ ಅವರ ಭಾಷೆಯ ಹೆಸರಾಗಿರ 
ಬಹುದಾದ ಸಾಧ್ಯ ತಿಗಳಪೆ ಎಂದು ಕೆಲವರು ಅಭಿಪ್ರಾಯ ವ್ಯ ಕ್ರಸಡಿಸಿದ್ದಾರೆ. ಆದರೆ 
ಇಲ್ಲಿನ ಮೂಲ EKA ತೆಲಿಂಗರು, ಇವರು ಮೇಷ ದ್ರಾವಿಡ ಇಲ್ಲವೇ 
ಅನಂತರದ ದ್ರಾನಿಡ ಜನಾಂಗಕ್ಕೆ ಸೇರಿದವರೇ ಇರಬೇಕೆಂದು ತೋರುತ್ತದೆ ಅದೇ 
ವನುಂಸೆ ತೆಲುಗ; ಎಂಬ ಹೆ ರನ್ನು ಪಡೆದುಕೋಡಿದ್ದರೂ ಇರಬಹುದೆಂದು 
ಕಾಣುತ್ತದೆ, ಇದನ್ನು ಒಪ್ಪದ ಕೆಲವರು ತೆಲುಗು ಎಂಬ ಶಬ್ದ ತೇನ” (ಜೇನು) 
ಎಂಬ ಮೂಲ ರೂಪದಿಂದ ಬಿಕಾಸಗೊಂಡಿದ್ದ ರೂ ಇರಬಹಃಜಿಂದೂ ಭಾವಿಸುವರು, 
ತೇನ್‌ ಎಂಬುದು ದ್ರಾವಿಡ ಶಬ್ದ, ಇದಕ್ಕೆ ಜೇನು ಎಂಬರ್ಥವಿದೆ. ತೇನ್‌ > 

ತೆನ್‌ ೨ ತೆನುಗು ೨ ತೆಲುಗು ಅಥವಾ ತೆನ್‌ > ತೇನ್‌ > ತೆನುಗು ೨ ತೆಲುಗು 
ಎಂದಾಗಿ ಬೆಳೆದು ಬಂದಿದ್ದರೂ ಬಂದಿರಬಹುದೆಂದು ಹೇಳುವವರಿಗೇನೂ ಕಡಿಮೆಇಲ್ಲ. 
ತೆಲುಗರು ಜೇನು ನ್ರಿಯಕೆಂದು ತೋರುತ್ತದೆ. ತೆನ” ಎಂಬ ಶಬ್ದ ತೇನ್‌ ಎಂಬುದ 
ಕಿಂತಶಲೂ ತೆಂಕಣ ಎಂಬ ಶಬ್ದ ಕ್ರೈ ಹತ್ತಿ ರವಾದದ್ದು, ಆಗಿನ ಕಾಲದಲ್ಲಿ ದಕ್ಷಿಣ 
ದಿಕ ನ್ನು ತೆಂಕಣ ಎಂದು ಕಕೆಯುತಿ "ದರು. PPE ಎಂಬುದೇ ತೆಂಕಣ ಕ್ಸಿ ನ 
ತೆಲುಗು ಸ್ರಜೀಶನೆಂದು ಕಾಣುತ್ತ ಡೆ. ತೆಲಿಂಗಾಣ ಅಚ್ಚೆ ತೆಲುಗು ಪ್ರದೇಶ 
iso ಅನುಮಾನನೇನಿಲ್ಲ. ಇದು ತೆಲುಗು ಸ್ರ ದೇಶಕ್ಕೆ "ಮುಸಲ್ಮಾನರು ಕೊಟ್ಟಿ 
ಹೆಸರು. ಸಂಸ್ಕೃತದ ದಕ್ಷಿಣ ಎಂಬ ಶಬ್ಧ ತೆಚ್ಚಣಂ > 3 ಣಂ ೫ ತೆಂಕಣ ಹ 
ತೆಲಿಂಗಾಣ ಎಂದಾಗಿ ಬೆಳೆದ; eine ಸಾಧ್ಯತೆಗಳೂ ಇವೆ, ಸಂಸ್ಕೃತದ 


೨೪ ಕ ಮಾನವಿಕ ಕರ್ಣಾಟಕ 


ದಕ್ಷಿಣಾಸಥೆಶ್ಟ ರ ಎಂಬುದು ತೆಂಕಣ ದಿಕ್ಸಿ ನ ತೆಲಿಂಗಾಣವೇ ಇದ್ದಿ ರಬೇಕೆಂದು 
ತೋರುತ್ತದೆ, ತೆಂಕಣ ೨ ತೆಲಿಂಗಣ > ಸಹ > ತೆಲುಗ ಇಲ್ಲವೇ ತೆನ್‌ > 
(ದಕ್ಷಿಣ) ತೆಂಕಣ > ತೆಲಿಂಗ ೨ ತೆನುಗು > ತೆಲುಗು ಎಂಬುದಾಗಿ ಬೆಳೆದು ಬಂದಿರ 
ಬಹುದೆಂದು, ಮತ್ತೆ ಕೆಲವರ ಅಭಿಪ್ರಾಯ. ವಿಜಿ, ಇದೇ ರೀತಿ ತ್ರಿಕಳಿಂಗೂ ಕ್ರಿ ಶ್ರಿಲಿಂಗ್ಲು. 
ತೆಲುಗ ಎಂದು ಬೆಳೆದು ಬಂದಿದ್ದರೂ ಬಹು ಲಿಂಗ ಎಂಬ ಶಬ್ದ ಮುಂಡಾ 
ಭಾಸೆ ಅಥವಾ ಸಂಸ್ಕೃತ ಭಾಷೆಯಿಂದ ಬಂದಿರಬಹುದು. ದ್ರಾವಿಡ ಭಾಷೆಗಳಲ್ಲಿ ಈ 


| 


a 


ಶಬ್ದ ಆಗಿನ ಕಾಲದಲ್ಲಿ ಬಳಕೆಯಲ್ಲಿರಲಿಲ್ಲ. ಹೀಗೆ ತೆಲುಗು ಎಂಬ ಶಬ್ದದ ವಿಕಾಸದ 
ಬಗ್ಗೆ ಬೇರೆ ಬೇರೆ ವಿದ್ವಾಂಸರಲ್ಲಿ ಬೇರೆ ಬೇಕಿ ಅಭಿಪ್ರಾಯ ಭೇದಗಳಿವೆ. ಇವುಗಳ " 


ಬಗ್ಗೆ ಯಾವ ಖಚಿತವಾದ ಆಧಾರಗಳು ದೊರೆಯಸವುದಿಲ್ಲ. ಈ ಕಾರಣದಿಂದ ಈ 
ಶಬ ದೆ ವಿಕಾಸದ ಬಗ್ಗೆ ಯಾವುದನ್ನು ಖಚಿತವಾಗಿ ಹೇಳಲು ಬರುವುದಿಲ್ಲ. 

ತೆಲುಗು ಭಾಷಿ ಕನ್ನಡದ "ಕತೆಯಂತೆ ತನ್ನದೇ ಆದ ಸಾಹಿತ್ಯವನ್ನು 
ಸಂಪಾದಿಸಿಕೊಂಡಿದೆ. ತೆಲುಗು ಭಾಷೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳ 
ಪ್ರಭಾವಕ್ಕೆ ಒಳಗಾಗಿದ್ದರೂ ಇತರ ದ್ರಾವಿಡ ಭಾಷೆಗಳಂತೆ ಇಡ. ತನ್ನ ಮೂಲ 
ದ್ರಾವಿಡಾಂಶಗಳನ್ನು ಕಳೆದುಕೊಂಡಿಲ್ಲ. ಅತ್ಯಂತ ಹಳೆಯ ತೆಲುಗು ರೂಪ ಚೋಳ 
ಮಹಾರಾಜನಾದ ಪುಣ್ಯ ಕುಮಾರನ ಕಾಲದಲ್ಲಿ ಕ್ರಿ.ಶ, ಆರನೆಯ ಆಥವಾ ಏಳನೆಯ 
ಶತಮಾನದ ಕಡಪ ಜಲ್ಲಿ ಯ ತಿಪ್ಪಲೂರಿನ ಶಿಲಾಶಾಸನದಲ್ಲಿ ದೊರೆಯುತ್ತದೆ. 
ಹಳಗನ್ನ ಡಕ್ಕೂ Bond ಡಕ್ಟೂ ಎ ಪಟ ವ್ಯತಾ ಸದಪೆ ಸೇ ವ ೈತ್ಯಾಸ ತಿಪ ಶೈ ಲೂರಿನ 
ಶಿಲಾಶಾಸನದಲ್ಲಿ ಹಳೆಯ ತೆಲುಗಿಗೂ ಇಂದಿನ ತೆಲುಗಿಗೂ ವ್ಯತ್ಯಾಸ ಕಂಡುಬರುತ್ತದೆ. 
ಈ ಶಿಲಾಶಾಸನದ ಲಿಪಿ ಪಲ್ಲವರ ಕಾಲದ ಗ್ರಂಥ ಲಿಪಿಗೆ ಸಮಾನವಾಗಿದೆ. ಕ್ರಿ.ಶ, 
ಏಳನೆಯ ಶತಮಾನದ ಅನಂತರ ತೆಲುಗು ಭಾಷೆಯ ಅನೇಕ ಶಿಲಾಶಾಸನಗಳು 


ದೊರೆಯುತ್ತವೆ. ಇವುಗಳಲ್ಲಿ ಭೈರವಕೊಂಡ ಗವಿಯ ಶಿಲಾಶಾಸನಗಳು ಬಹಳ ' 


ಮುಖ್ಯವಾಗಿವೆ. ತೆಲುಗು ಭಾಷೆಯಲ್ಲಿ ಅ ಮತ್ತು ಬಿ ಕಾರಗಳು ಬಳಕೆಯಲ್ಲಿದ್ದವು 
ಎಂಬುದಕ್ಕೆ ಈ ಶಿಲಾಶಾಸನಗಳು ಸಾಕ್ಷಿಯಾಗಿವೆ. ಅಕಾರ ಕೆಲವು ಕಾಲ ಬಳಕೆ 
ಯಲ್ಲಿದ್ದು ಅದು ಅನಂತರ ರ್‌” ಕಾರದಲ್ಲಿ ಐಕ್ಯವಾಗಿ ಹೋಯಿತು, ಇದಕ್ಕಿಂತ 
ಹಿಂದೆಯೇ ಅಕಾರ ಹೊರಟು ಹೋಗಿದ್ದಿತು. ಕನ್ನಡಕ್ಕೂ ಮೊದಲೆ ತೆಲುಗು 
ಟಕಾರವನ್ನು . ಕಳೆದುಕೊಂಡಿರಬಹುದೆಂದು ಕಾಣುತ್ತದೆ. ಈ ಶಿಲಾಶಾಸನಗಳನ್ನು 
ಬಿಟ್ಟರೆ ತೆಲುಗಿನಲ್ಲಿ ಹನ್ನೊಂದನೇ ಶತಮಾನದಲ್ಲಿ ರಚಿತವಾದ ನನ್ನಯ ಕವಿಯ 
ಭಾರತವೇ ಮೊತ್ತ ಮೊದಲ ಸಾಹಿತ್ಯ ಗ್ರಂಥ. ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ 
ಭಾಷಾಭೇದವಿದೆಯೇ ವಿನಾ ಲಿಪಿ ಭೇದವಿಲ್ಲ ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ 
ಲಿಪಿ ಭೇದ ಹೆಚ್ಚು. ಭಾಷಾಭೇದ ಕಡಿಮೆ. 

ದ್ರಾವಿಡ "ಭಾಷೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಎಲ್ಲಾ ಅಕ್ಷರಗಳು 
ಹೆಚ್ಚು ಕಡಿಮೆ ತೆಲುಗು ವರ್ಣಮಾಲೆಯಲ್ಲಿಯೂ ಕಂಡುಬರುತ್ತವೆ. a ಅಕ್ಷರ 


ಭಾರತೀಯ ಭಾಷೆ ಮತ್ತು ಸಾಹಿತ್ಯದಲ್ಲಿ ತೆಲುಗು ಭಾಷೆ ಮತ್ತು ಸಾಹಿತ್ಯ ೨೫ 


ಗಳಲ್ಲಿ ಮಾತ್ರ ವೃತ್ಯಾಸವಿದೆ. ತೆಲುಗು ವರ್ಣಮಾಲೆಯಲ್ಲಿ ಒಟ್ಟು 36 ಅಕ್ಷರಗಳಿವೆ. 
ಅರ್ಧಾನುಸ್ವಾರ ತೆಲುಗು ಭಾಷೆಗೆ ಮಾತ್ರ ವಿಶಿಷ್ಟ ವಾ ದದ್ದು ಉಳಿದ ಯಾವ 
ದ್ರಾವಿಡ ಭಾಷೆಗಳಲ್ಲಿಯೂ ಈ ಅರ್ಧಾನುಸ್ವಾರ ಬಳಕೆಯಲ್ಲಿಲ್ಲ. ಇದು ಇತ್ತೀಚಿನ 
ಹೊಸ ತೆಲುಗ: ಭಾಷೆಯಲ್ಲಿ ಕಡಿಮೆಯಾಗುತ್ತಿದೆ. ಕ್ರಿ.ಶ. 1022ರ ಆಂಧ್ರ ಶಬ್ದ 
ಚಿಂತಾಮಣಿ ಮತ್ತು ತ್ರಿಲಿಂಗ ಶಬ್ದಾನುಶಾಸನ ಅಥವಾ ಅಧರ್ವಣ ವ್ಯಾಕರಣ ಇವು 
ತೆಲ:ಗಿನಲ್ಲಿ ಹೆಚ್ಚು ಪ್ರಾಚೇನ ಹಾಗೂ ಹೆಚ್ಚು ಪ್ರ ಸಿದ್ಧ ವ್ಯಾಕರಣ ಗ್ರಂಥಗಳಾಗಿವೆ. 
`ಈ ವ್ಯಾಕರಣ ಗಂಥಗಳಲ್ಲಿ ಅರ್ಥಾನುಸ್ವಾ Wi ಸ ಪರಿಕಲ್ಪನೆ ದೊರೆಯುತ್ತದೆ. 
ಟೆ ಅನುಸ್ವಾರವನ್ನು ನಾಲ್ಕು ಬಗೆಯಲ್ಲಿ ವರ್ಗಿೀಕರಿಸಿಕೊಂಡಿದ್ದಾರೆ, ಈ 
ಗ್ರಂಥಗಳಲ್ಲಿ ತೆಲುಗು ಎಂಬ ಶಬ್ದವನ್ನು ತೆಲುಂಗು ಎಂದೇ ಉಲ್ಲೇಖಿಸಿಕೊಂಡಿದ್ದೂರೆ. 
ಮೂನ್ಹು, ಮೂಂಡ್ರು ಮತ್ತು ವಾಂಡು ಎಂಬ ಶಬ್ದಗಳ ಉಚ್ಚಾರದಲ್ಲಿ ಅರ್ಧಾನು 
ಸ್ವಾರವಿದೆ. ಇದನ್ನು ಕೆಲವರು ಬಿಂದುವಾಗಿ ಪರಿಗಣಿಸಿಕೊಂಡಿದ್ದಾರೆ. ಆಅನ:ನಾಸಿಕದ 
ಸಂಕೇತವಾದ ಅನುಸ್ವಾರವನ್ನು ಕನ್ನಡದಲ್ಲಿ ಸೊನ್ನೆ ಅಥವಾ ಬಿಂದುವಿನ ಚಿಹ್ನೆ ಯಿಂದ 
ತೋರಿಸುವಂತೆ ಅರ್ಧಾನುಸ್ವಾರವನ್ನು ತೆಲುಗಿನಲ್ಲಿ ಅರ್ಧಬಿಂದು ಅಥವಾ ಅರ್ಧ 
: ಚಂದ್ರಾಕೃತಿಯಲ್ಲಿ ಸಂಕೇತಿಸಿಕೊಳ್ಳು ವರು, ತೆಲುಗು ಭಾಷೆಯಲ್ಲಿ ಬಹಳ ಹಿಂದಿನ 
ಕಾಲದಿಂದಲೂ ಉಚ್ಚಾರದಲ್ಲಿ ಅರ್ಧಾನುಸ್ವಾರ ಇದ್ದಿತೆಂದು ಕೆಲವರ: ಅಭಿಪ್ರಾಯ 
ವ್ಯಕ್ತ ಪಡಿಸಿದ್ದಾರೆ. 
17ನೆಯ ಶತಮಾನದಲ್ಲಿ ಪೋರ್ಚುಗೀಸರು ಅನಂತರ ಬಂದ ಯೂರೋಪಿಯನರು 
ತೆಲುಗರನ್ನು ಗೆಂಟೋ (ಜೆಂತು (೮೮೫೦೦) ಎಂದು ಕರೆದರು. ಪೋರ್ಚುಗೀಸ್‌ 
ಭಾಷೆಯಲ್ಲಿ ಗೆಂಟೊ ಎಂದರೆ ಹಿಂದೂಗಳು, ಅನಾಗರಿಕರು, ಅಧರ್ಮಿಗಳು ಎಂದರ್ಥ. 
ಮತ್ತೆ ಕೆಲವರು ಭಾರತೀಯರನ್ನು ಹೀದನಲ್ಸಿ (1162686085) ಎಂದು ಕರೆದಂತೆ, ಈ 
ಮೆರಿಕನ್‌ ಇಂಗ್ಲಿಷಿನ ಹೀದನ್ಸ್‌ ಎಂಬ ಶಬ್ದಕ್ಕೆ ಅದೇ ಅರ್ಥವಿದೆ. ತೆಲ:ಗುಭಾಷೆ 
ಮತ್ತು ವ್ಯಾಕರಣವನ್ನು ಕ:ರಿತು ಚಾರ್ಲ್ಸ್‌ ಫಿಲಿಪ್‌", ಬ್ರೌನ್‌ ಮುಂತಾದವರು 
ತೆಲುಗು ಭಾಷೆಯನ್ನು ಕುರಿತು ಕೆ ರಾಮಕೃಷ್ಣಯ್ಯ, ಸೋಮಯಾಜಿ 
ಭ. ಕೃಷ್ಣ ಮೂರ್ತಿ ಮುಂತಾದವರು ಗಮನಾರ್ಹವಾದ ಸೇವೆಸಲ್ಲಿಸಿದ್ದಾ ಕೆ. ತೆಲುಗು 
ಸ ಜಾತೆ. "ಛಂದಸ್ಸು, ವ್ಯಾಕರಣ, ನಿಘೆಂಟುಗಳು ಮ:ಂತಾದುವುಗಳನ್ನು ತೌಲನಿಕ 
ವಾಗಿ ವಿನೇಚಿಸಿ ತೆಲುಗುಭಾಷೆಗೆ ಮಾತ್ರವಲ್ಲದೆ ದ್ರಾವಿಡ ಭಾ ಷಾವಿಜ್ಞಾ ನ ಕ್ಷೇತ್ರಕ್ಕೆ 
ಮಹತ್ತರವಾದ ಕೊಡುಗೆಯನ್ನು ನೀಡಿ ರ್‌ ಾಡಿದ್ದಾರೆ. 
ತೆಲುಗು ಭಾಷೆಯನ್ನು ಕನ್ನಡ ಮತ್ತು ತಮಿಳುಭಾಷೆಗಳೊಡನೆ ಹೋಲಿಸಿದರೆ 
ತೆಲ.ಗಿನಲ್ಲಿ ಧ್ವ ನಿಗಳು ತಮ್ಮದೇ ಆಜಿ ರೀತಿಯಲ್ಲಿ ಬದಲಾವಣೆಮಾಡಿಕೊಂಡಿರುವುದು 
ಕಂಡುಬರುತ್ತದೆ. ಇವುಗಳಲ್ಲಿ ಅಕ್ಷರನಲ್ಲಟಿ ಅಥವಾ ವರ್ಣವ್ಯತ್ಯಯ ಬಹೆಳ 
ಮುಖ್ಯವಾದದ್ದು. ಇದು ತೆಲುಗು, ಕುಯಿ,, ಕುವಿ ಭಾಷೆಗಳಲ್ಲಿ ಹೈತಮಾನ್ಯವಾಗಿ 
ಕಂಡುಬರುತ್ತದೆ, ಸ್ವರ ಅಥವಾ ವ್ಯಂಜನಗಳು ಶಬ್ದಗಳಲ್ಲಿ ಸ್ಥಾನ ನಲ್ಲಟಿವಾಗುವುದು 


SU ಮಾನವಿಕ ಕರ್ಣಾಟಕ 


ತೆಲುಗುಭಾಷೆಯಲ್ಲಿ ಸರ್ವೇಸಾವತಾನ್ಯ. ಸ್ವರಾನುರೂಪತೆಯೂ ಕೂಡ ತೆಲುಗು 
ಭಾಷೆಯಲ್ಲಿ ಚನ ಕಂಡ:ಬರುತ್ತದೆ. ತಮಿಳು ಮತ್ತು ಕನ್ನಡ ಶಬ್ದಗಳಲ್ಲಿ 
ಮೊದಲನೆಯ ಸ್ವರ ತೆಲುಗಿಗೆ ಬರುವಾಗ ಎರಡನೇ ಸ್ವರವನ್ನು ಆಕ್ರಮಿಸಿಕೊಂಡು 
ಬಿಡುತ್ತದೆ. ತೆಲವುನೇಳೆ ಎರಡು ಸ್ವರಗಳ ಮಧ್ಯೆ ಒಂದೇ ಒಂದು ವ್ಯಂಜನವಿದ್ಧಾಗ ' 
ಮೊದಲನೆಯ ಸ್ವರ ಎರಡನೇ ಸ್ವರದ ಸಾನಕ್ಕ ಬಂದು ದೀರ್ಫವಾಗಿ ಬದಲಾಗುತ್ತ ದ. | 
ಇವುಗಳಿಗೆ ಆದಿ ದಾನಿ (ಅವರ್‌) ಇದಿ > ದೀನಿ (ಇವರ್‌) ಅತರಿ> ಅದರಿ> | 
ದಾರಿ ದಾವ (ದಾರಿ) ಅವರ್‌ > ವಾರು)ವಾಳ್ಳು (ಅವರು) ಇಜಂಡು> ' 
ಎಆಂಡು > ಕೆಂಡು (ಎರಡು) ಅವನ್‌ > ವಾನ್ಸು > ವಾಂಡು> ವಾಡು, ಆಗದು ' 
ಕಾಸು (ಆಗದು) ಎಲದು > ಇಲದು ೨ ಲೇದು (ಇಲ್ಲ) ಉಗುರ್‌ >ಉಗಿರ್‌ > ; 
ಗೋರ್ಕು ಎಅ:ಗು> ಎರಗು ರೇಗು, ಕ್ರೋವಿ ಗ್ರೋವಿ ಪೊಟ್ಟು, ೨ ಪೊಟದು> ' 
ಪೊದ್ದು, ಪೊಟಲ್‌ > ಸೊಟಲು> ಪ್ರೋಲು ಕ:ರುಡು? ಗ್ರುಡು ೫ ಗುಡ್ಡಿ, 
ವ್ರಾಯಿಾಾ ರಾಯಿ ಮುಂತಾದ ಬದಲಾವಣೆಗಳನ್ನು ಉದಾಹರಿಸಿಕೂಳ್ಳ ಬಕುದು. 
ಕನ್ನಡದ ಶಬ್ದದ ಆದಿಯಲ್ಲಿ ಘೋಷ ವ್ಯಂಜನ ಇದ್ದಾಗ ತೆಲುಗಿನಲ್ಲಿ ಘೋಷ 
ವ್ಯಂಜನ ಬರುತ್ತದೆ. ಇದಕ್ಕೆ ಕಟಕ್ತಿ > ಕರ್ತೆ ಗಾಡದಿ. ಕುಳಿ? ಗಳಿ, ಕುರುಡಿ» 
ಗುಡ್ಡಿ, ಕುಡುರೆ೨ ಗುರ್ರಮು ಮುಂತಾದುವುಗಳನ್ನು ಉದಾಹರಿಸಿಕೊಳ್ಳ ಬಹುದು. 
ಪ್ರಾಚೀನಕಾಲದಲ್ಲಿ ತೆಲುಗುಭಾಷೆ ಹೇಗೆ ಬೆಳೆದುಬಂದಿದ್ದಿತು ಎಂಬುದನ್ನು 
ತಿಳಿಯಲು ನನ್ನಯ್ಯನಿಗಿಂತಲೂ ಹಿಂದಿನ ಒಂದು ವಿಶಿಷ್ಟ ಲಕ್ಷಣವನ್ನು ಗಮನಿಸ 
ಬಹುದು, ಇತರ ದ್ರಾವಿಡಭಾಷೆಗಳಲ್ಲಿ ಇನ್ನೂ ಉಳಿದುಕೊಂಡುಬಂದಿರುವ -ಗಳ್‌ 
(ಕಳ್‌) ಎಂಬ ಬಹುವಚನ ಪ್ರತ್ಯಯದ ಸ್ಥಾನವನ್ನು ನನ್ನಯ್ಯನಿಗಿಂತಲೂ 
ಹಿಂಡೆಯೆ:-ಲು ಎಂಬ ಪ್ರತ್ಯಯ ಆಕ್ರಮಿಸಿಕೊಂಡಿದ್ದಿತು.  ಈ-ಲುಪ್ರತ್ಯಯ 
ಬಹಳಕಾಲದಿಂಗಲೂ ತೆಲುಗಿನಲ್ಲಿ ಬಳಕೆಯಲ್ಲಿದೆ. ಇದನ್ನು ಮ್ರಾಲ:, (ಮರಗಳು) 
ಈಗಲು (ನೊಣಗಳು) .ಏನುಗಲು (ಆನೆಗಳು) ಕೊಲಕುಲು (ಕೊಳಗಳು) 
ಮುಂತಾದುವುಗಳನ್ನು ಗಮನಿಸಬಹುದು. 
ತನಿಳು ವು ಂತಾದ ದ್ರಾವಿಡ ಭಾಷೆಗಳಲ್ಲಿ ಉಳಿದುಕೊಂಡುಬಂದಿರುವ 
ಪುಂಸ್ರ್ರೀಲಿಂಗ ಪ್ರತ್ಯಯ ರು ಎಂಬುದನ್ನು ತೆಲುಗು ಈಗಲೂ ಉಳಿಸಿಕೊಂಡಿದೆ. 
ಇವಕ್ಕೆ ವಾರು ಭತ) ವೀರು (ಇವರು) ಎವರು (ಯಾರು) ಮೀರು (ನೀವು) 
ಮುಂತಾದುವುಗಳನ್ನು ಉದಾಹರಿಸಿಕೊಳ್ಳ ಬಹುದು, ತೆಲುಗಿನ ಈ ಬಹುವಚನ 
ಪ್ರತ್ಯಯ ಎಲ್ಲಾ :' ಕಡೆಗಳಲ್ಲಿಯೂ ಹರಡಿ ರುವಿನ ಜೊತೆಯಲ್ಲಿಯೂ ಬಂದಿದೆ. 
ಇವನ್ನ ವಾರುಲು, ವಿೀರ.ಲು ಮುಂತಾದುಗಳಲ್ಲಿ ಗಮನಿಸಬಹುದು. *ೆಲವುವೇಳೆ 
ಪುಂಸ್ತ್ರೀಲಿಂಗದ ಬಹುವಚನ ಸ್ಫಾನವನನ್ನು ಲು ಆಕ್ರಮಿಸುತ್ತದೆ. ಇದಕ್ಕೆ ವಾಡ್ಲು» 
ವಾಳ್ಳು (ಅವರು) ಕೂತುಂಡ್ಲ> ಕೂಶುಳ್ಳು (ಹ ಮಕ್ಕಳು) ಮುಂತಾದುವು 
ಗಳನ್ನು ಉವಾಹರಿಸಿಕೊಳ್ಳ ಬಹ 


ಕ್‌ 
wf ಈ Ne 2 


ಭಾರತೀಯ ಭಾಷೆ ಮತ್ತು ಸಾಹಿತ್ಯದಲ್ಲಿ ತೆಲುಗು ಭಾಷೆ ಮತ್ತು ಸಾಹಿತ್ಯ ೨೭ 


ತೆಲುಗಿನಲ್ಲಿ ಅನೇಕ ಸಂಸ್ಕೃತ ಮತ್ತು ಪ್ರಾಕೃತ ಶಬ್ದಗಳು ತುಂಬಿ 
ಹೋಗಿವೆ. ಈ ಬೇಕೆ ಬೇಕಿ ಸ್ವೀಕೃತ ಶಬ್ದಗಳು ತಮ್ಮ ತಮ್ಮ ಮೂಲ ಆರ್ಥವನ್ನು 
ಕಳೆದುಕೊಂಡು ಹೊಸ ಹೊಸ ಅರ್ಥವನ್ನು ಪಡೆದುಕೊಂಡಿವೆ... ಅಭ್ಯಂತರಂ ಎಂಬ 
ಶಬ್ದಕ್ಕೆ ಸಂಸ್ಕೃತದಲ್ಲಿ ಒಳಕೋಣೆ ಎಂದರ್ಥ, ತೆಲ:ಗಿನಲ್ಲಿ ಇದಕ್ಕೆ ಆಕ್ಷೇಪಣೆ 
ಎಂಬರ್ಥವಿದೆ. ಪ್ರಾಚೀನ ಕವಿಗಳು ಬಳಸಿರುವ ಕೆಲವು ಹಳೆಯ ಶಬ್ದಗಳನ್ನು 
ಇಂದಿನ ಕವಿಗಳು ಈಗಲೂ ಬಳಸುವರು. ಅವುಗಳಲ್ಲಿ ಎಷ್ಟೋ ಹಳೆಯ ತೆಲುಗು 
ಶಬ್ದಗಳು ಅವುಗಳ ಅರ್ಥವನ್ನು ಕಳೆದುಕೊಂಡು ಅವು ಈಗ ಹೊಸ ಅರ್ಥದಲ್ಲಿ 
ಬಳಕೆಯಲ್ಲಿವೆ, ಚೀರಲು ಎಂಬ ಶಬ್ದವನ್ನು ಹದಿಮೂರನೆಯ ಶತಮಾನದ ಕನಿ ತಿಕ್ಕನ 
ರೂಮಾಲಿನ ಬಟ್ಟೆ ಎಂಬರ್ಥದಲ್ಲಿ ಬಳಸಿದ, ಈಗ ಇದನ್ನು ಹೆಂಗಸರಸೀರೆ ಎಂಬರ್ಥ 
ದಲ್ಲಿ ಬಳಸ ಲಾಗುತ್ತಿ ಡೆ. ಕೇಪು ಎಂಬುದಕ್ಕೆ ಮೊದಲು ಪ್ರಾತಃಕಾಲ ಎಂಬರ್ಥ 
ವಿದ್ದಿತು. ಈಗ ಅದು ನಾಳೆ ಎಂಬರ್ಥವನ್ನು ಪಡೆದುಕೊಂಡಿದೆ, ಇತರ ದ್ರಾವಿಡ 
ಭಾಷೆಗಳಂತೆಯೇ ತೆಲುಗು ತನ್ನ ಶಬ್ದಕೋಶವನ್ನು ಬೇಕೆ ಬೇಕೆ ಭಾಷೆಗಳಿಂದ 
ಸ್ವೀಕರಿಸಿ ಬೆಳೆಸಿಕೊಂಡಿದೆ. ಕೆಲವು ಸ್ವೀಕೃತ ಶಬ್ದ ಗಳಿಗೆ ಕಳೆಯ ಅರ್ಥಹೋಗಿ 
ಹೊಸ ಅರ್ಥ ಬಂದಿದೆ ಉಊರಿಯ್ಯ ಹಿಂದಿ, Yk ರಾಠಿ ಭಾಷೆಗಳ ಆನೇಕ ಶಬ್ದಗಳು 
ತೆಲುಗು ಭಾಷೆಯಲ್ಲಿ ದೊರೆಯುತ್ತವೆ. ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಂದ 
ಶಬ್ದಗಳನ್ನು ಸ್ತಿ ೇಕರಿಸಿದಂತೆಯೇ "ಇಂಗ್ಲಿಷ್‌ ಮಂತಾದ 'ಭಾಸೆಗಳಿಂದಲೂ ತೆಲುಗು 
ಶಬ್ದ. ಗಳನ್ನು ಸ್ವೀಕಾರಮಾಡಿಕೊಂಡಿಡೆ ಸಾಮಾನ್ಯವಾಗಿ ಪ್ರತ್ಯಯರಹಿತ ಶಬ್ದ 
ಗಳನ್ನು ಸ್ವೀಕರಿಸಿ ತನ್ನದೇ ಆದ ಪ್ರತ್ಯಯಗಳನ್ನು ಸೇರಿಸಿ ಬಳ: ಸಲಾಗುತ್ತಿದೆ 

"ತಗ್ಗು ಭಾಷೆಯಲ್ಲಿ ಗಾಡೆಗಳು ಮತ್ತು ಒಗಟುಗಳು ಹೆಚ್ಚ. ಇವುಗಳನ್ನು 
ತಮ್ಮ ಜೀ ಆದ ಛಂಡದೋಲಯ:ಗಳಲ್ಲಿ ಸಸ ಲಾಗುತ್ತಿದೆ. ಪ್ರಾಚೀನ ಕಾಲದ 
ವ್ಯಾಕರಣಗಳು ಸಾಹಿತ್ಯ ಗ್ರಂಥಗಳು ಆಗಿನ ಕಾಲದಲ್ಲಿ ಚಾ ಮಾನ್ಯತೆ ಭಾಷೆ 
ಯಲ್ಲಿರಲಿಲ್ಲ. ಹಿಂದಿನ ಉಪದಲ್ಲಿ ಕವಿಗಳು ಬಳಸುತ್ತಿ ದ್ದ ಭಾಷೆಯಲ್ಲಿಯೇ ಕಾವ್ಯ 
ರಚನೆ ನಡೆಯುತ್ತಿದ್ದಿತು ಮುಂಜಿ ಬಂದ ಕವಿಗಳು ಓಂದಿನ ಕವಿಗಳ ಭಾಷೆಗೆ 
ಹೆಚ್ಚು ಮಾನ್ಯತೆ ಕೊಡುತ್ತಿದ್ದ ರು, ವೈಯಾಕರಣರು ಪ್ರಾಚೀನ ಕನಿಗಳ'ಪು ಯೋಗ 
ಗಳನ್ನೇ ಬಳಸುತ್ತಿದ್ದರು ಇವುಗಳನ್ನು ಅನುಸರಿಸಿಯೇ ವ್ಯಾಕರ " ಸೂತ್ರಗಳು 
ರಚಿತವಾಗಿದ್ದು. ಕೆಲವು pr “ಹಳೆಯ ಸಂಪ್ರದಾಯಕ್ಕೆ ವಿರುದ್ಧವಾಗಿ 
ಜೀವಂತವಾಗಿರುವ ಅಡು ಭಾಸಷೆಯನ್ನೆ€ ಕಾವ್ಯರಚನೆಗೆ ಬಳಸಲು ಹಿಂಜರಿಯಲಿಲ್ಲ. 
ಅವರು ಎಚ್ಚೆರದಿಂದಲೂ ಅಂಚಿಕೆಯಿಂದಲೂ ಆಡ. ಮಾತನ್ನು ಬಳಸುತ್ತಿದ್ದರು 
1700ರಿಂದ “18505 ವರೆಗೆ ಗದ್ದ ಕಥೆ, ಪ್ರಬಂಧ ಮುಂತಾದ ಕಳಗ 
ತೆಲುಗು ಭಾಸೆಯಲ್ಲಿ ಬೆಳೆದುಬಂದುವು. ಗದ್ಯ ಕಾವ್ಯಗಳನ್ನು ಪ್ರಚಲಿತ ಭಾಷೆಯಲ್ಲಿ 
ಹೆಚ್ಚು, ಜನರು ಬರೆಯುಶ್ತಿದ್ದರು. ತೆಲುಗು ಭಾಷೆಯ ಇತಿಹಾಸನನ್ನು ತಿಳಿಯಲು 


ಈ ಬೇರೆ ಬೇರೆ ಸದ್ಯ ಕಾವ್ಯಗಳು ಮತ್ತು ಗದ್ಯ ಕಾವ್ಯಗಳು ಸಹಾಯ ಮಾಡ ತ್ರವೆ, 


೨೮ ಮಾನವಿಕ ಕರ್ಣಾಟಕ 


ತೆಲುಗು ಸಾಹಿತ್ಯ ಚರಿತೆ ಕೈಯನ್ನು ಅಧ್ಯಯನದ ದೃಷ್ಟಿಯಿಂದ ನನ್ನಯ್ಯನ 
ಪೂರ್ವಕಾಲ, ನನ್ನ ಷಾನ ಕಾಲ, ಪುರಾಣ ಮತ್ತು ಭಾಷಾಂಶರಗಳ ಕಾಲ, 
ಪ್ರಬಂಧಗಳಕಾಲ, ಕೃಷ್ಣ ದೇವರಾಯನ ಕಾಲ, ದಕ್ಷಿಣಪಂಡದ ಕೋ, ಆಧುನಿಕ ಕಾಲ 
ಜಾ ಬೇಕೆ ಬೇಕೆ ಕಾಲಗಳಲ್ಲಿ ವರ್ಗೀಕರಿಸಿಕೊಳ್ಳ ಬಹ ದು. ಕ್ರಿ.ಶ. 600 ರಿಂದ 
1000ದ ವರೆಗೆ ತೆಲುಗು ಸಾಹಿತ್ಯದಲ್ಲಿ ಕೆಲವು i ಸಷ ದೊರೆಯುತ್ತವೆ, 
ಆದರೆ ಯಾವ ಸಾಹಿತ್ಯ ಗ್ರಂಥಗಳ ದೊರೆಯುವುದಿಲ್ಲ. ನನ್ನಯ್ಯನಿಗಿಂತ ಜ್‌ 
ಕೆಲವು ಜೈನ ಕವಿಗಳಿಂದ ರಚಿತವಾದ ಕೆಲವು ಪದ್ಯಗಳು ಮಾತ್ರ ಅಲ್ಲಲ್ಲಿ ದೊರೆಯು 
ತ್ತವೆ ಎಂದು ಕೆಲವರ ಅಭಿಪ್ರಾಯ. ಇದು ಏನೇ ಆಗಿದ್ದರೂ ನನ್ನಯ್ಯನಿಗಿಂತ 
ಹಿಂದೆ ಅಲ್ಪ ಸ್ವಲ್ಪ ಸಾಹಿತ್ಯ ಇದ್ದಿರಲೇಬೇಕು, ಇಲ್ಲದಿದ್ದರೆ ನನ ಯ್ಯ ತನ್ನ 
ಮಹಾಭಾರತನನ್ನು ಇಷ್ಟೊಂದು ಸುಂದರವಾದ ಶೈಲಿಯಲ್ಲಿ ರಚಿಸಲು ಸಾಧ್ಯ 
ಭಾಸುತ್ತಿಸಲಿಬ್ಬರೆಂ 0: ತೋರುತ್ತದೆ. 
ತೆಲುಗು ಭಾಷೆಯ ಮೊದಲಕವಿ ನನ ಯ್ಯ ಭಟ್ರ ನು ರಾಜ ವಹೇಂದ್ರಿಯ 
ಪೂರ್ವ ಚಾಲುಕ್ಯವಂಶದ ಅರಸನಾದ ರಾಜರಾಜೇಂದ್ರನ ಆಸ್ಥಾ ನದಲ್ಲಿದ್ದ ನು. 
1022 ರಿಂದ 1063ರ ವರೆಗೆ ರಾಜನ ಇಚ್ಚೆಯಂತೆ ವ. ಹಾಕೇಸತದ' ಆದಿ ಪರ್ವ, 
ಸಭಾ ಸರ್ವ, ಅರಣ್ಯ ಪರ್ವಗಳನ್ನು ಕಾ ದ್ದ ಈತನ ಕೃತಿ ಸಂಸ್ಕೃತ ಮೂಲದ 
ಸರಳಾನ:ವಾದವಾಗಿಡೆ. ಅರಣ್ಯ ಪರ್ವವನ್ನು ಇವನು ಪೂರ್ಣಗೊಳಿಸಿಲ್ಲ, ಈತನು 
ಪಂಪನ ಕನ್ನಡ ಕೃತಿಯನ್ನು ಗಮನಿಸಿರಬಹುದು. ಇದರಲ್ಲಿ ನಾರಾಯಣ ಭಟ್ಟನ 
ಉಸಕಾರ ಸ್ಮರಣೆಯನ್ನು ಮಾಡಿದ್ದಾನೆ. ಈತನ ಕೃತಿ ಅರ್ಧಕ್ಕೆ ನಿಲ್ಲಲು ಆ ಕವಿಯ 
ಅಕಾಲಿಕ ಮರಣ ಇದಕ್ಕೆ ಕಾರಣವಿರಬಹುದು. ಈ ಕೃತಿಯನ್ನು ನೆಲ್ಲೂರಿನ ತಿಕ್ಕನ 
ಇನ್ನೂರು ವರ್ಷಗಳ ಅನಂತರ ಮುಂದ:ವರಿಸಿದ. ಆದರೆ ತಿಕ್ಕನ ಅರಣ್ಯ ಪರ್ವವನ್ನು 
ಮಂಗಿಸಡೆ ವಿರಾಟಿ ಪರ್ವದಿಂದ ಹಿಡಿದು ಮಿಕ್ಕ 15 ಪರ್ವಗಳನ್ನು ಬರೆದು 
ಮುಗಿಸಿದರು. ಈ ಜ್ಞ ಪರ್ವವನ್ನು ತಿಕ್ಕ ನನ ಅನಂತರ ಎರ್ರನ ಬರೆದು 
ಮುಗಿಸಿದನು. ನನ್ನಯ್ಯ , ತಿಕ್ಕ ನ ಮತ್ತು ಎರ್ರನ ಬತ: ಕವಿತ್ರಯರು 1000 ದಿಂದ 
1150ರ ವಕಿಗೆ ಪಾ ಚೀನ APR ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರ ಖ್ಯಾತರಾಗಿದ್ದಾರೆ. 
ಇವರು ಬಳಸಿರುವ ತೆಲುಗು ಭಾಷೆ ಶ್ರೇಷ್ಠವಾದದ್ದು. ತಿಕ್ಕನ ನಿರ್ವಚನೋತ್ತರ 
ರಾಮಾಯಣಂ ಮತ್ತು ವಿಜಯ ಸೇನಂ ಎಂಬ ಗ್ರಂಥಗಳಮ್ಮ ಬರೆದಿದ್ದಾನೆ. 
ಮೊದಲನೆಯದು ಮಾತ್ರ ಉಳಿದುಕೊಂಡಿದೆ. ಎರಡನೆಯದು ದೊರೆಯುವುದಿಲ್ಲ. 
ವರ್ರನ ಹೆರಿನಂಶ, ನೃಸಿಂಹ ಪುರಾಣ ಮತ್ತು ರಾಮಾಯಣಂ ಎಂಬ ಕ ಗತಿಗಳನ್ನು 
ರಚಿಸಿದ್ದಾನೆ ಇವುಗಳಲ್ಲಿ ಎರಡು ಗ್ರಂಥಗಳು ಮಾತ್ರ ಜೊರೆಯುತ್ತೆ. ಈ 
ಸ "ಕವಿಗಳ ನೆ ಪೈಕಿ ನನ ಯ್ಯ ಸಂಸ್ಕತ ಶಬ ಗಳನ್ನು ಖಾ ಬಳಸಿದಾ ನೆ. 
ಕೃನ ತೆಲುಗು ಶ್ಲ ಗಳಿಗೆ ಮಾತ್ರ ಹೆಚ್ಚು ಪಾ ್ರಾಶೆಸ್ಯೃ ಕೊಟ್ಟ ದೂ ನೆ. ಆದಕೆ ಎರ ರ್ರನ 


ತ ಮತ್ತು ಸಂಸ್ಕೃತ ಶಬ್ದ ಗಳು ಎರಡಕ್ಕೂ ಪಾ ಶ್ರಧಾನ್ಯ "3 ಕೊಟ್ಟ ದಾ ನೆ. 


ವಿಷಾನಿಲ ದಬ ಇತ್ತೋ ಕರ್ಟ್‌ ಕೋಕ ಗು ವಳು Sa 


Fy 


ಭಾರತೀಯ ಭಾಷೆ ಮತ್ತು ಸಾಹಿತ್ಮದಲ್ಲಿ ತೆಲುಗು ಭಾಷೆ ವ-ಶ್ತು ಸಾಹಿತ ೨೯ 


ಶಿ 


ನನ್ನ ಯ್ಯ ತೆಲುಗಿನ ನೊತ್ತಮೊದಲ ಕನಿ. ಆದ್ದ ರಿಂದಲೇ ಕೆಲನು ವಿದ್ವಾ ಸರು 
ಆಂಧ್ರ ಶಬ್ದ ಚಿಂತಾಮಣಿ ಎಂಬ ವ್ಯಾಕರಣ ಗ್ಗ ಸ ಂಥವನ್ನು ಇವನೇ ಸಂಸ್ಕೃತ ದಲ್ಲಿ 
ಬಕೆದಿರಬಹುಜಿಂದು ಭಾವಿಸಿದರೆ. ಮತ್ತೆ ಕಲವರು ಈ ವಾ ;ಕರಣದಲ್ಲಿನ ಸೂತ್ರ 
ಗಳಿಗೂ ನನ ಯ್ಯನ ಪ್ರ ಯೋಗಗಳಿಗೂ ಅನೇಕ ಕಡೆಗಳಲ್ಲಿ ಸತ ರಸ್ಯವಿಲ್ಲದ ಕಾರಣ 
ಆಿತನ ತರುವಾಯ ಬೇಕೆ ಯಾರೋ ಇದನ್ನು ರಚಿಸಿರಬಹುದೆಂದು ಭಾವಿಸುವರು, 
ತಿಕ್ಕನನನ್ನು ಕವಿ ಬ್ರಹ x ಉಭಯಕನಿ ಮಿತ್ರ ನೆಂದು ಕರೆದರೆ, ನನ್ನಯ ನನ್ನು 
ವಾಗನ:ಶಾಸನನೆ೨ದು ಕರೆಯುವರು. ಇವನೇ ರೀತಿ ) ಎ್ರನನ್ನು ಶಿವಭಕ್ತನಾದ ಚ 
ಶಂಭುದಾಸನೆಂದೂ, ಕನಿ ಸತಮೇಶ್ನ ರನೆಂದು ಕಕಿಯುುವರು. 

ರಾಜರಾಜೇಂದ್ರನು ತೀರಕಾತಮೆ (ಲೆ. ತೆಲಗು ಸಾಹಿತ್ಯದ ಬೆಳವಣಿಗೆಗೆ 
ರಾಜಕೀಯ, ಸಾಮಾಜಿಕ ಮತ್ತು ಮತೀಯ ವಿಸ್ಸವಗಳು ಅಡ್ಡಿ ಸಣ್‌ ಮಾಡಿದವು, 
ಶೈವರು ನೈ ಷ್ಣ ವರು ಮುಂತಾದ ವೈದಿಕ ಜರ್ಮಕು ಹಾಯ: ಗಳು ಜ್ರ ನರನ್ನು ಜೈನ 
ಮತವನ್ನು "ನಿಡುರಿಸಲು ಒಗ್ಗಟ್ಟಾ ದರು. ಅನಂತರ ಇವರು ತನ್ನು ತಮ್ಮಲ್ಲೇ 
ಹೋರಾಡಲು ಆರಂಭಿಸಿದರು. ಶೈವರು ಶಿವ ಮತವನ್ನು ನಾಡಿನಲ್ಲೆ 3 ಜಿ 
ಪ್ರಾರಂಭಿಸಿದರು, ಶೈವರು ಸಂಸ್ಥ ಸ್ಕೃತದಲ್ಲಿಯ ಖಾ ತೆಲುಗಿನಲ್ಲಿಯೂ ಪಂಡಿತರಾಗಿದ್ದರು. 
ಕೆಲವರು ಕನ್ನಡದಲ್ಲಿಯೂ ಹೆಚ್ಚು ಪರಿಶ್ರಮ ಹೊಂದಿದವರಾ!ದ್ದರು ಹನ್ನೇಡನೆಯ 
ಶತಮಾನದ ಮಧ್ಯಭಾಗದಲ್ಲಿ ಪೂರ್ವ ಗೋದಾವರಿ ಜಿಲ್ಲೆಯ ದಕ್ಷರಾಮದಲ್ಲಿ 
ಜನಿಸಿದ ಮಲ್ಲಿಕಾರ್ಜುನ ಸಂಡಿತೆ ಮೊತ್ತಮೊದಲ ಶೈನಕವಿ. ಈತನು 
ಸೂಸ್ರತದನ್ಸಿಯೂ ತೆಲಗಿನಲ್ಲಿಯೂ ದೊಡ್ಡ ವಿದ್ವಾಂಸ, ಶೈವ ಮತಕ್ಕೆ ತೆಲುಗು 
ಪ್ರದೇಶದಲ್ಲಿ ಒಂದು ಸ್ಥಿರವಾದ ಅಸಕೆಯನ್ನು ಈತನು ಕಲ್ಪಿ ಸಿಕೊಟ್ಟ ಹ. ಇವನು 
ಅನೇಕ ಕೃ ತಿಗಳನ್ನು ರಚಿಸಿದ್ದಾನೆ. ಅವನ ಸಾಹಿತ್ಯ ಗ್ರ ಗೆ Hdd el ವಮ ತಕ್ಕೆ 
ಮೀಸಲಾಗಿದ್ದ ವು. ಈತನ ಅನೇಕ ಕೃತಿಗಳಲ್ಲಿ ದೇಶೀ “ಂದಸ್ಸಿ ನಲ್ಲಿ ak 
ಶಿವತತ್ವಸಾರಮು ಎಂಬ ಗ್ರಂಥವೊಂದು ಮಾತ್ರ ದೊರೆತಿದೆ. ಈ ಗ್ರಂಥ ಪೂರ್ಣ 
ವಾಗಿ ದೊರೆತಿಲ್ಲ ಅದರಲ್ಲಿನ ಕೆಲವು ಸದ್ಯಗಳು ಮಾತ್ರ ದೊರೆತಿವೆ. 

ನನ್ನೆ ಜೋಡ ಎಂಬ ತೆಲುಗು ಕವಿ ಕುಮಾರಸಂಭವ ಎಂಬ ಗ್ರಂಥವನ್ನು 
ರಚಿಸಿ ಅದನ್ನು ಆಗಿನ ಕಾಲದ ಫಘನ ವಿದ್ವಾಂಸನಾದ ಜಂಗಮ ಮಲ್ಲಿಕಾರ್ಜನ 
ಶಿನಯೋಗಿಗೆ ಅರ್ಪಿಸಿದನು ಇದನ್ನು ಬರೆದೆ ಕವಿಯಾಗಲಿ, ಅನನ: ರಚಿಸಿದ ಗ್ರಂಥ 
ವಾಗಲಿ ಗೋಚರವಾಗಿರಲಿಲ್ಲ. ಈ ಗ್ರಂಥವನ್ನು ದಿವಂಗತ ಮಾನಸಲ್ಲಿ ರಾಮಕೃಷ್ಣ 
ಕವಿ 1914ರಲ್ಲಿ ಗುರುತಿಸಿದೆನು, ನನ್ನೆ ಜೋಡನ ಕಾಲ ಖಚಿತವಾಗಿಲ್ಲ. ಕೆಲವರ 
ಇವನು ನನ ಯ್ಯನಿಗಿಂತಶಲೂ ಹಂದಿನವನಿರಬೇಕೆಂದು ಭಾವಿಸಿದರೆ, ಮತ್ತು ಕೆಲವರು 
ಇವನು ತಿಕ್ಕನನ ಅನಂತರದ ಕನಿ ಇರಬಹುದೆಂದು ಭಾವಿಸುವರು, ಆದಕಿ ಅನೇಕ 
ವಿದ್ವಾಸರು ಈತನು 12ನೇ ಶತಮಾನದ ವ.ಧ್ರ್ಯಭಾಗದನ್ಲೆದ್ದ ಕನಿ ಎಂದು ಬಾವಿ 
ಸಿದ್ದಾರೆ. ನನ್ನೆ ಜೋಡ ಕನಿ ಜೋಡ ರಜನಂಶಕ್ಕೆ ಸೇರಿದವನೆಂದೂ, ಈತನು 


೩೦ ಮಾನವಿಕ ಕರ್ಣಾಟಕ 


ತೆಲುಗು ದೇಶದ ಒಂದು ಸಣ್ಣ ಪ್ರಾಂತ್ಯ ದ ಪ್ರಭುವಾಗಿದ್ದನೆಂದೂ, ಈತನು ಕುಮಾರ 
ಸಂಭವದಲ್ಲಿ ತನ್ನ ಕಾವ್ಯ ಪ್ರೌ ಢಿನುಯನ್ನು ಮೆರೆದಿದ್ದಾ ನೆಂದೂ ಇವನನ್ನು 
ಕವಿರಾಜ ಶಿಖಾಮಣಿ ಎಂದೂ ಕರೆನಿದ್ದಾ ಕಿ. ಈತನು ಸ ಸ್ವ ತಃ 3 ೈವನಾಗಿದ್ದ ರೂ ಶೈವ 
ಮತವನ್ನು ಹೆರಡುವುದರಲ್ಲಿ ಹೆಚ್ಚು ಆಸಕ್ತ ಕ್ರನಾಗಿರಲಿಲ್ಲ. ಕುಮಾರಸಂಭವ ಒಂದು 
ಶ್ರೇಷ್ಠ ಪ್ರಬಂಧ. ಕಾವ್ಯಲಾಕ್ಷಣಿಕರು ಪ್ರಬಂಧ ವಿವರಿಸುವ ಸರ್ವಲಕ್ಷಣಗಳನ್ನು 
ಸರಸರನೆ ಪ್ರದರ್ಶಿಸುತ್ತದೆ ಎಂದು ಕೆಲವರು ಅಭಿಪ್ರಾಯ ವ್ಯಕ್ತ, ಪಡಿಸಿದ್ಧಾ ಕ್ಷಿ 
ಕುಮಾರ ಸಂಭವ ಎಲ್ಲಾ ಪ್ರಸಂಗಗಳನ್ನು ಕವಿ ಕಾಳಿದಾಸ ಮತ್ತು ಉದ್ಬ ಟರ 
ಕುಮಾರ ಸಂಭವಗಳಿಂದ ಆರಿಸಿಕೊಂಡು ಅವನು ತನ್ನ ಗ್ರಂಥವನ್ನು ರಚಿಸಿದಾ ಸ. 

ಶೈವ ಕವಿಗಳಲ್ಲಿ ಹೆಚ್ಚು ಪ್ರಸಿದ್ಧನಾದ ಯಥಾವಾಕ್ಕುಲಳನ್ನಮಯ್ಯ ನ 
ಎಂಬಾತನು ಶೈವ ಮತವನ್ನು ನಾಡಿನಲ್ಲಿ ಹರಡಲು ಸರ್ವೇಶ್ವರ ಸ್ತೋತ್ರ ಮತ್ತು 
`ಲೀಲಾನಂದ ಸರ್ನೇಶ್ವರ ಶತಕಗಳೆಂಬ ಗ್ರಂಥಗಳನ್ನು ರಚಿಸಿದನು, ಇವನ ಈ ಕವಿತೆ 
ಗಳಲ್ಲಿ ಶ್ರೇಷ್ಠ ವ:ಟ್ವಿದ ಕನಿತಾಲಕ್ಷಣಗಳು ಕಂಡುಬರುತ್ತವೆ, ಇವನ ಅನಂತರ 
ಮತ್ತೊಬ್ಬ ಶೈವ ಕವಿ ಓರಂಗಲ್ಲಿನ ಪಾಲ್ಕುರಿಕೆಸೋಮನ ಅನೇಕ ಗ್ರಂಥಗಳನ್ನು 
ಬರೆದನು, ಈತನು ತನ್ನ ಗ್ರಂಥಗಳ ಮೂಲಕ ಶೈವ ಮತವನ್ನು ಹರಡಲು 
ಪ್ರಯತ್ನಿಸಿದನು. ಈಶನು ತೆಲುಗು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಶ್ರೇಷ್ಠ 
ವಿದ್ವಾಂಸನಾಗಿದ್ದನು. ಈತನು ಬಸವ ಪುರಾಣಂ ಪಂಡಿತಾರಾಧ್ಯ ಚರಿತ್ರೆ, ಅನುಭವ 
ಸಾರ, ಚತುರ್ನೇದಸಾರ, ಚನ್ನಮಲ್ಲುಸೀಸಮಲು ಮುಂತಾದ ಗ್ರಂಥಗಳನ್ನು 

ತೆಲುಗಿನಲ್ಲಿಯೂ, ರುದ್ರ ಭಾಷ್ಯಂ, ಬಸವೋದಾಹರಣ ಮುಂತಾದ ಗ್ರಂಥಗಳನ್ನು 

ಸಂಸ್ಕೃತದಲ್ಲಿಯೂ, ಬಸನ ರಗಡ, ಗಂಗೋತ್ಪತ್ತಿ ರಗಡ, ಸದ್ಗುರು ರಗಡ ಮುಂತಾದ 
ಗ್ರಂಥಗಳನ್ನು ಕನ ಡದಲ್ಲಿಯೂ ಂಚಿಸಿದ್ದಾೆ. ಇವುಗಳಲ್ಲಿ ದ್ವಿಪದಿಯಲ್ಲಿ ರಚಿತ 
ವಾಗಿರುವ ಬಸವಪ್ರರಾಣಂ ಮತ್ತು ಪಂಡಿತಾರಾಧ್ಯ ಚರಿತ್ರೆ ಹೆಚ್ಚು ಜನಪ್ರಿಯ 
ವಾಗಿವೆ. ಈತನು ತೆಲುಗಿನ ವಿಶಿಸ್ಮ ಶಬ್ದಗಳನ್ನು ನುಡಿಗಟ್ಟುಗಳನ್ನು ತನ್ನ ಗ್ರಂಥದಲ್ಲಿ 
ಹೇರಳವಾಗಿ ಬಳಸಿದ್ದಾಕೆ, 

ಹದಿನೈದನೆಯ ಶತಮಾನದಲ್ಲಿ ನಿಡುಪರ್ತಿ ಸೋಮನ ಮುಂತಾದ ಕವಿಗಳು 
ಅನೇಕ ಗ್ರಂಥಗಳನ್ನು ತೆಲುಗಿನಲ್ಲಿ ರಚಿಸಿದ್ದಾರೆ. ವಿಡುಪರ್ತಿ ಸೋಮನ ಪಾಲ್ಕು ರಿಕೆ 
ಸೋಮನು ರಚಿಸಿದ ಬಸವ ಪುರಾ ಇವನ್ನು ಪದ್ಯ ಛಂದಸ್ಸಿಗೆ ಪರಿವರ್ತಿಸಿದ್ದಾ ನೆ. 
ನಿಡುಪರ್ತಿ ಸೋನುನ ಅಲ್ಲಮ ಪ್ರಭುವಿನ ಲೀಲೆಗಳನ್ನು ವರ್ಣಿಸುವ ಪ ಪ್ರಭುಲಿಂಗ 
ಲೀಲೆ ಎಂಬ ಗ್ರಂಥವನ್ನು ದ್ವಿಪದಿಯಲ್ಲಿ ರಚಿಸಿದನು, ಇದನ್ನು ಇವನ ಸೋದರನ 
ಮಗ ಬಸಸ್ಪನು ಪದ್ಯ ಛಂದಸ್ಸಿಗೆ ಸರಿವರ್ತಿಸಿದನು, 

ಆಗಿನಕಾಲದಲ್ಲಿ ಅನೇಕ ಜನಪ್ರಿಯ ರಾಮಾಯಣ ಗ್ರಂಥಗಳು ರಚಿತವಾದವು. 
ತಿಕ್ಕ ನನ ನಿರ್ವಚನೋತ್ತರ ರಾಮಾಯಣಕ್ಕೆ ಮೊದಲು ರಂಗನಾಥ ರಾಮಾಯಣ 
ರಚೆತವಾಗಿದ್ದಿ ತೆಂದು ಕೆಲವರ ಅಭಿಪ್ರಾ ಯೆ ಈ ರಾಮಾಯಣ ಗ ಗ್ರಂಥವನ್ನು 


hr wal. ಗ ಬಂ NG SRB ಸಭ ಬ್ಬ (ಒಬ ಯ ಭೃ ಸ ಘೀ 


ಭಾರತೀಯ ಭಾಷೆ ಮತ್ತು ಸಾಹಿತ್ಯದಲ್ಲಿ ತೆಲುಗು ಭಾಷೆ ಮತ್ತು ಸಾಹಿತ್ಯ ೩೧ 


ಬರೆದವರು ಯಾರು ಎಂಬುದರ ಬಗ್ಗೆ ಯಾವ ಆಧಾಣಗಳು ದೊರೆಯುವುದಿಲ್ಲ. 
ಹೆಸರೇ ಹೇಳುವಂತೆ ರಂಗನಾಥ ಎಂಬುವವನೇ ಈ ರಾಮಾಯಣವನ್ನು ರಚಿಸಿರ 
ಬಹುದೆಂದು ಕೆಲವರ ಊಹೆ. ಇದನ್ನು ಗೋನಬುದ್ಧರೆಡ್ಡಿ ಎಂಬುವವನು ರಚಿಸಿದ 
ನೆಂದು ಕೆಲವರ ಭಾವನೆ, ಆಗಿನ ಕಾಲದಲ್ಲಿ ಜನಪ್ರಿಯವಾದ ಭಾಷೆಯಲ್ಲಿ ಸರಳವಾದ 
ಶೈಲಿಯಲ್ಲಿ ಕಾವ್ಯಗಳನ್ನು ರಚಿಸುತ್ತಿದ್ದರು. ಜನರ ಮೆಚ್ಚುಗೆಯನ್ನು ಗಳಿಸಿ ತಮ್ಮ 
ತಮ್ಮ ಮತಗಳನ್ನು ಪ್ರಚಾರ ಮಾಡುವುದು ಅವರ ಉದ್ದೇಶವಾಗಿದ್ದಿತು. ಈ ಕಾರಣ 
ದಿಂದಲೇ ಶೈವ ಮತ್ತು ವೈಷ್ಣವ ಕವಿ ದ್ವಿಪದಿಯಲ್ಲಿಯೇ ತಮ್ಮ ತಮ್ಮ ಗ್ರಂಥಗಳನ್ನು 
ರಚಿಸ:ತ್ರಿದ್ದರು. ಈ ದ್ವಿಪದ ರಾಮಾಯಣಗಳು ರಚಿತವಾದ ಮೇಲೆ ಪದ್ಯಕಾವ್ಯಗಳ 
ರಚನೆ ಆರಂಭವಾಯಿತು. ಪದ್ಯಕಾವ್ಯಗಳಲ್ಲಿ ಭಾಸ್ಕರ ರಾವರಾಯಣ ಹೆಚ್ಚು 
ಹೆಸರುವಾಸಿಯಾದದ್ದು, ತಿಕ್ಕನ ಸನಯಾಜಿ ವೈಷ್ಣ್ಯವರಿಗೂ ಶೈವರಿಗೂ ರಾಜಿ 
ಮಾಡಿಸುವ ಸಲುವಾಗಿ ತನ್ನ ಮಹಾಭಾರತವನ್ನು ನೆಲ್ಲೂರಿನ ಹರಿಹರನಾಥನಿಗೆ 
ಅರ್ಪಿಸಿ ಹರಿಹರನಾಥಪಂಥವನ್ನು ಮೇಲಕ್ಕೇರಿಸಿದನು. ಆದರೆ ಇವನ ಉದ್ದೇಶ 
ಈಡೇರಲಿಲ್ಲ ಭಾಸ್ಕರನು ರಚಿಸಿದ ಭಾಸ್ಕರ ರಾಮಾಯಣ ಒಂದು ಶ್ರೇಷ್ಠ 
ಗ್ರಂಥವೆಂದು ಪರಿಗಣಿತವಾಗಿದೆ. ಕವಿಯ ಭಟ) ಶೈಲಿ ಮತ್ತು, ಕಾವ್ಯಲಕ್ಷಣಗಳು 
ಇದರಲ್ಲಿ ವ್ಯತ್ಯಾಸ ಸಗೊಂಡಿವೆ, ಭಾಸ್ಕರನ ರಾಮಾಯಣದಲ್ಲಿ ಆರಣ್ಯ ಸರ್ವ ಉತ್ತಮ 
ವಾದುದಾಗಿದೆ, ಇದು ಶ್ರೀಮಂತವಾದ ಕಾವ್ಯಸೆ ಸೌಂದರ್ಯವನ್ನು ಪ್ರದರ್ಶಿಸುತ್ತದೆ 

ತೆಲುಗು ಸಾಹಿತ್ಯದಲ್ಲಿ ಅನಂತರ ಇಸ ಶೃತ್ತ್ವೈದಕ್ಕೂ ಹೆ ಕಿನ ಸಂಖ್ಯೆಯಲ್ಲಿ 
ರಾಮಾಯಣಗಳು ಪ್ರಕಟವಾದವು. ವಿಶ್ವನಾಥ ಸತ್ಯನಾರಾಯಣ ಮತ್ತು 
ಆತ್ಮಕೂರಿಗೋವಿಂದಾಚಾರ್ಯಲುಗಳು ರಾಮಾಯಣ ಶಕಲ್ಪವೃಕ್ಷಂ ಮತ್ತು 
ಗೋವಿಂದ ರಾಮಾಯಣ ಗ್ರಂಥಗಳನ್ನು ರಚಿಸಿದ್ದಾರೆ. ಈಚಿನ ರಾಮಾಯಣಗಳಲ್ಲಿ 
14ನೆಯ ಶತಮಾನದ ಮೊಲ್ಲರಾಮಾಯಣ ಸರಳವೂ ಜನಪ್ರಿಯವೂ ಆಗಿದೆ. 
ಹತ್ತೊಂಬತ್ತನೆಯ ಶತಮಾನದ ಗೋಪಿನಾಥ ರಾಮಾಯಣ ವಾವಿಜಕೊಲನು 
ಸುಬ,ರಾಯನ ರಾಮಾಯಣ ವಾಲ್ಮೀಕಿ ರಾಮಾಯಣದ ಮೂಲಕ್ಕೆ ಹತ್ತಿರವಾಗಿದೆ, 
ಆಂಧ್ರ ಪ್ರದೇಶದ ರಾಷ್ಟ್ರ ಕವಿಯಾಗಿದ್ದ ಶ್ರೀಪಾದ ಕೃಷ್ಣಮೂರ್ತಿಶಾಸ್ತ್ರಿಯ 
ರಾಮಾಯಣ ಮೂಲಕೆ, ತುಂಬಾ ಹತ್ತಿರವಾದುದಾಗಿದೆ. 

ಕ್ರಿ.ಶ, 1380 ರಿಂದ 1500ರ ನಡುವೆ. ಅನೇಕ ಕವಿಗಳದ್ದರು, ಅವರಲ್ಲಿ 
ಶ್ರೀನಾಥ ಮತ್ತು ಬವೆ ರಪೋತನ ಎಂಬುವವರು ಮ: ಬ್ಯರೆಫಿಸಿಕೊಂಡಿದ್ದಾರೆ. 
ಶ್ರೀನಾಥನ” ವಿದ್ವತ್‌ ಪೌಢನೂ, ಕವಿಶಾಕೌಶಲನು ಆಗಿದ್ದನು. ವೇಮರೆಡ್ಡಿಯ 
ಫಾಲದಲ್ಲಿ ಈತನು ಅಶ್ಯುತ್ತ ಕ್‌ ಪದವಿಗೇರಿದ್ದ ನು. ಇವನು ಅನೇಕ ಗ ಗ್ರಂಥಗಳನ್ನು 
ರಚಿಸಿದ್ದಾ ನೆ. ಅವುಗಳಲ್ಲಿ ಶೃ ಂಗಾರನ್ಸೈ ಸದ ಎಂಬುದು ಬಹಳ ಮು ಬೃ ವಾದದ್ದು. 
ಇದು ಶ್ರೀಹರ್ಷನ ನೈಸಧ “ಕಾವ್ಯದ. ಸರಳಾನುವಾದ. ಇದನ್ನು ಆರ್ಥಮಾಡಿ 
ಕೊಳ್ಳು ವುದು ಕಷ್ಟ ತ ಕೆಲವರ "ಪ್ರಾ ಯ. ಇದರಲ್ಲಿ ತುಂಬ ಸರಳ ಹಾಗೂ 


೩೨ ಮಾನವಿಕ .ಕರ್ಣಾಟಕ 


ಆಟ ಬ ಟ್ಟ ಬ್ಲ 


ಮನೋಹರವಾದ ಸದ್ಯಗಳಿವೆ. ಕಾಶೀಖಂಡಂ ಮತ್ತು ಭೀಮೇಶ್ವರ ಪುರಾಣಗಳು, ' 


ಹೆರವಿಲಾಸಂ ಎಂಬ ಕೃ ತಿಗಳು ಹೆಸರುವಾಸಿಯಾಗಿವೆ. ದ್ವಿಪದ ಛಂದಸ್ಸಿನಲ್ಲಿರುವ 
ಈತನ ಸಲ"ನಾಓವೀರ 'ಚಂತ್ರೆ ಎಂಬ ಜಾನಪದ ಕಥನಕವನ ಹೆಚ್ಚು ಜನಪ್ರಿ “ಯತೆ 
ಯನ್ನು ಗಳಿಸಿಕೊಂಡಿದೆ. ಈತನ ಕೃತಿಗಳಲ್ಲಿ ಮುಖ್ಯ ವಾಗಿ ಶಿನರಾತ್ರಿ ಮಹಾತ್ಮೆ 


ಎಂಬುದನ್ನು ನೋಡಿದಕೆ ಇವನು ಶೈನಕವ ತಕಕ ತಿಳಿದುಬರುತ್ತ ಡೆ. ಆದಕಿ | 


ಇವನು ೈನನಾದರೂ ಶೈವಮತ ಪ ಗ್ರಚಾರಕನಾಗಿರಲಿಲ್ಲ. 
ವಾಗಿರುವ ಇವನ ಭಾಷನನ ಭಕ್ತಿಭಾವನೆ ಧೈಯ ನಿಪ್ಕೆ ಗಳಲ್ಲಿ ಬಹು ಶ್ರೀಮಂತ 
ವಾಗಿದೆ. ಇದರ 12 ಸೃಂಧಗಳನ್ನು ಒಬ್ಬ ನೇ ರಚಿಸಲಿಲ್ಲ. ಅವುಗಳಲ್ಲಿ ಕೆಲವನ್ನು 
ಈತನ ಶಿಷ್ಯರು ರಚಿಸಿದರೆಂದು ಕೆಲವರ ಅಭಿಪ್ರಾಯ, ಇದರ ಬಹುಭಾಗ ಪೋತನ 


ಬಮ್ಮೆರಪೋತನ ಒಬ್ಬ ನಿಜವ ವಾದ ಭಕ್ತ. ತೆಲುಗು ಸಾಹಿತ್ಯದಲ್ಲಿ ಜನಪ್ರಿಯ ' 


ನಿಂದಲೇ ರಚಿತವಾದದ್ದು, ಪೋತನನು ಈ ತನ್ನ ಕೃತಿಯನ್ನು ಶ್ರೀರಾವ: ನಿಗೆ 


ಅರ್ಪಿಸಿದ್ದಾನೆ. ಆ ಕಾಲದ ಇತರ ಕವಿಗಳಲ್ಲಿ ಓಳ್ಳೆ ಲಮರ್ರಿ ಭನ ನೀರಹಥ್ರ ಎಂಬಾತನ 
ಹೆಸರನ್ನು ಹೆಸರಿಸಿಕೊಳ್ಳಬಹುದು. ಈತನು ಜೈಮಿನಿ ಭಾರತಂ ಮತ್ತು ಶಕುಂತಲಾ 
ಪರಿಣಯಂ ಎಂಬ ಗ್ರಂಥಗಳನ್ನು ರಚಿಸಿದ್ದಾನೆ. ದೂಬಗುಂಟನಾರಾಯಣ ಕವಿ 
ಸಂಸ್ಕೃತದ ಪಂಚತಂತ್ರವನ್ನು ತೆಲುಗಿಗೆ ಅನುವಾದ ಮಾಡಿದ್ದಾನೆ. ಈ ಕಾವ್ಯ 
ಸರಳವೂ, ವ.ಧುರವೂ ಸುಸಂಸ್ಕ್ರತವೂ ಆದ ಭಾಷೆಯಲ್ಲಿ ರಚಿತವಾಗಿದೆ, ತಾಳ್ಭಪಾಕಂ 
ಅಣ್ಣಮಾ ಚಾರ್ಯ ಕೀರ್ತನೆಗಳು, ಭಾವಗೀತೆಗಳು ಮತ್ತು ಭಕ್ತಿಗೀತೆಗಳು 
ಮುಂತಾದುವುಗಳನ್ನು ತೆಲುಗಿನಲ್ಲಿ ರಚಿಸಿ ತೆಲುಗು ಸಾಹಿತ್ಯಕ್ಕೆ ಹೊಸ ಸಂಪತ್ತನ್ನು 
ತಂದುಕೊಟ್ಟಿದಾನೆ. ಇನೆಲ್ಲವೂ ತಿರುಮಲೆಯ ಶ್ರೀವೆಂಕಟೇಶ್ವರನ ಮೇಲೆ ರಚಿತ 
ವಾಗಿವೆ, ಈತ ತೆಲುಗಿನಲ್ಲಿಯೂ ಸಂಸ್ಕೃತದಲ್ಲಿಯೂ ರಚಿಸಿರುವ ಕೀರ್ತನೆಗಳ ಸಂಖ್ಯೆ 
ಅಪಾರ. 

ಕ್ರಿ.ಶ. 1500 ರಿಂದ 1750ರ ನಡುವಿನ ಕಾಲವನ್ನು ತೆಲುಗು ಸಾಹಿತ್ಯದ 
ಸುವರ್ಣ ಯುಗವೆಂದು ಕರೆಯುವರು. ಇದರ ಮೊದಲ ಭಾಗವನ್ನು ರಾಯರ 
ಯುಗವೆಂದು ಕರೆಯೆಬಹೆದು. ಆಗ ಕೃಷ್ಣದೇವರಾಯನ ಆಳ್ವಿ ಕೆ ಆರಂಭವಾಗಿದ್ದಿತು. 
ಅವನ ಆಸ್ಥಾನದಲ್ಲಿ ಅಷ್ಟದಿಗ್ಗ ಜಗಳೆಂಬ ಪ ಕ್ರಸಿದ್ಧರಾದ ಸ ಜನ ಕವಿಗಳಿದ್ದರು. 
ಅವರಲ್ಲಿ ಪೆದ್ದನನೇ ಆತಿ ಮುಖ್ಯನು. ಅವನೇ ಅಂದಿನ ರಾಷ್ಟ್ರಕವಿ. ವಿಜಯನಗರ 
ಸಾಮ್ರಾಜ್ಯದ ಚಕ್ರವರ್ತಿ ಕೃಷ್ಣದೇವರಾಯನು ಹೆಚ್ಚು ಶ್ರೀಮಂತನೂ ಸಾಹಿತ್ಯ 
ಮತ್ತು ಕಲೆಗಳಿಗೆ ಹೆಚ್ಚು ಆಶ್ರಯದಾತನು ಆಗಿದ್ದನು. ಸ್ವತಃ ಚಕ್ರವರ್ತಿಯೇ 
ಘನವಿದಾ ್ವಿಂಸನಾಗದ್ದೆನು ಅಮುಕ್ತಮೌಲ್ಯ ಎಂಬ ಘನವಾದ ಪ್ರಬಂಧವನ್ನು ಆತನು 
ರಚಿಸಿದ್ದಾನೆ. ಈತ ಸಂಸ್ಕೃತದಲ್ಲಿಯೂ ಅನೇಕ ಗ್ರಂಥಗಳನ್ನು ಬರೆದಿದ್ದಾನೆ. 
ಅವುಗಳಲ್ಲಿ ಯಾವ ಗ್ರಂಥಗಳೂ ಈಗ ದೊರೆಯುವುದಿಲ್ಲ. ವಿಷ್ಣು ಭಕ್ತಿಯನ್ನು 


ಉಕ್ಕಿಸುವ ಆತನ ಅಮುಕ್ತ ವೌಲ್ಯದ ಎಂಬ ಗ್ರಂಥ ಶ್ರೇಷ್ಮ ಕವಿತೆಯ ವರ್ಗಕ್ಕೆ 


ಭಾರತೀಯ ಭಾಷೆ ಮತ್ತು ಸಾಹಿತ್ಯದಲ್ಲಿ ತೆಲುಗು ಭಾಷೆ ಮತ್ತು ಸಾಹಿತ್ಯ ” ೩೩ 


ಸೇರಿದ್ದಿತು. ಅದರಲ್ಲಿ ಬರುವ ಕಲ್ಪನೆಗಳು ಹೆಚ್ಚು ಜನ ವಿದ್ವಾಂಸರ ಪ್ರಶಂಸೆಗೆ 
` ಪಾತ್ರವಾಗಿವೆ. ಕೃಷ್ಣದೇವರಾಯನಿಗೆ ತೆಲುಗು ಭಾಷೆಯ ಬಗ್ಗೆ ಅಪಾರವಾದ ಪ್ರೀತಿ 
ಆತನ ಕವಿತೆಯೊಂದರಲ್ಲಿ ಇದು ವ್ಯಕ್ತವಾಗುವುದು. ರಾಷ್ಟ್ರಕವಿ ಪೆದ್ದನನು 
ಸ್ವಾರೋಚಿಷ ಮನುಚರಿತ ಎಂಬ ಪ್ರಬಂಧವನ್ನು ರಚಿಸಿದನು. ತೆಲುಗು ಸಾಹಿತ್ಯದ 
ಪಂಚಮುಹಾಕಾವ್ಯ ಗಳಲ್ಲಿ ಇದು ಅತ್ಯುತ್ತಮವಾಗಿದೆ ಎಂದು ಪರಿಗಣಿತವಾಗಿದೆ. 
ಉಳಿದ ನಾಲ್ಕು ಮಹಾಕಾವ್ಯಗಳು ಯಾವುವೆಂದಕ್ಕೆ ಶ್ರೀನಾಥನ ಶೈ ಶೃಂಗಾರ ನೈ ಷಧಂ, 
ಕೃ ಸ್ಥ ದೇವರಾಯನ ಆಮುಕ್ತವರೌಲ್ಯದ ಭಟ್ಟು ಮೂರ್ತಿಯ ವಸುಚಂತ್ರೆ ps 

ತೆನಾಲಿ ರಾವ:ಕೃಷ್ಣನ ಪಾಂಡುರಂಗಮಹಾ ತ್ಮೆ. ಕೆಲವರು ಪಿಂಗಳಿ ಸೂರನನ್ನ 
ಕಲಾಪೂರ್ಣೋದಯಂ ಎಂಬುದನ್ನು ಮತ್ತೆ ಗು ಚೇಮಕೂರಿ ವೆಂಕಟಕವಿಯ 
ವಿಜಯ ವಿಲಾಸಂ ಎಂಬುದನ್ನು ತೆನಾಲಿ ರಾಮಕೃಷ್ಣನ ಪಾಂಡುರಂಗ ಮಹಾತ್ಮೆಯ 
ಬದಲು ಹೇಳುತ್ತಾರೆ. ಇದರಿಂದ ಮೇಲೆ ಹೇಳಿದ ಏಳು ಗ್ರಂಥಗಳು ತೆಲುಗು 


ಸಾಹಿತ್ಯದಲ್ಲಿ ಅತು ತ್ರ ಮ ಗ್ರಂಥಗಳು ಎನಿಸಿಕೊಂಡಿವೆ. 


ಕೃಷ್ಣ ದೇವರಾಯನು ಪೆದ್ದನ ಕವಿಯನ್ನು ಆಂಧ್ರ ಕವಿತಾಪಿತಾಮಹನೆಂದು 
- ಕರೆಯುತಿ ತ್ತಿದ್ದನು. ಈತನ ಕಾವ್ಯ ದಲ್ಲಿ ಪಾತ್ರಗಳಿಗೆ ತಕ್ಕ ಭಾಷೆ ಉದ ಕ್ಕೂ 
ಪ್ರಯುಕ್ತವಾಗಿದೆ. ES ಶೈಲಿಯಿಂದಲೂ ಮನಸೆಳೆಯುವ 
ಪ್ರಸಂಗಗಳಿಂದಲೂ ಈ ಕಾವ್ಯ ಎಲ್ಲರ ವೆ.ಚ್ಚುಗೆಗೆ ಕಾರಣವಾಗಿದೆ, 


ಪಾರಿಜಾತಾಪಹರಣಂ ಎಂಬ ಕೃತಿಯನ್ನು ಬರೆದ ನಂದಿ ತಿಮ್ಮನ, 
ಕಾಳಹಸ್ತೀಶ್ವರ ಮಹಾ ತತ್ಮ್ಮ್ಯೆಂ ಎಂಬ ಕೃತಿಯನ್ನು ಬರೆದ ದೂರ್ಜಟ, ರಾಜಶೇಖರ 
ಚರಿಶ್ರಂ ಎಂಬ ಕೃ ತಿಯನ್ನು ಬರೆದ ನಿಗರಿ ಮಲ್ಲನ, ರಾಮಾಭ್ಯು ದಯವನ್ನು 
ಬರೆದ. ಆಯ್ಯಲರಾಜು ರಾಮಭದ್ರಡು, ಪಾಂಡುರಂಗ ಮಹತ್ಮೆ ಫಸ ತೆನಾಲಿ 
ರಾಮಕ್ಕ ಸ್ಥ ರಾಧಾಮಾಧವಂ ಎಂಬುದನ್ನು ಬರೆದ ಚಿಂತಲಪುಡಿಯೆಲ್ಲನ ಮತ್ತು 
ನಿರಂಕು ಸನೇಪಾಖ್ಯಾನ ಬರೆದೆ ಕಂದುಕೂರಿ ರುದ್ರಕನಿ ಇವರು ಕೈ ಹ್ಹ ದೇವರಾಯನ 
ಆಸ್ಥಾನದ ಅಸ್ಟ್ರದಿಗ್ಗಜಗಳು. ವಸುಚರಿತ್ರೆಯನ್ನು ಬರೆದ ಭಟ್ಟು pr ಅಥವಾ 
 ರಾಮರಾಜಭೂನಷಣ ಮತ್ತು ಪಿಂಗಲಸೂರನ್ನ ಎಂಬಿಬ್ಬ ರನ್ನು ಅಷ್ಟದಿಗ್ಗಜಗಳ 
ಪಂಕೆ, ಗೆ ಸಾಂಪ್ರದಾ ಹುಳಾ ಸೇರಿಸಿದ್ದರೂ ಅವರು ಕೃ ಪ್ತ ಹ ನ ಕಾಲಕ್ಕೆ 
ಸೇರಿದವರಲ್ಲ. 


ನಿಂಗಳಸೂರನ್ನ ಅನೇಕ ಗ್ರಂಥಗಳನ್ನು ರಚಿಸಿದ್ದಾನೆ, ಅವುಗಳಲ್ಲಿ ಮೂರು 
ಮುಖ್ಯವಾಗಿವೆ. "ತೆಲುಗು ಸಾಹಿತ್ಯದ ಹಂಚಮಹಾಕಾವ್ಯಗಳಲ್ಲಿ ಕಲಾ 
ಪೂರ್ಣೋದಯಂ ಎಂಬ ಪ್ರಖ್ಯಾತಸ್ರಬಂಧವನ್ನು ಸೇಶಿಸಬಹುದೆಂದು ಕೆಲವರ 
ಅಭಿಪ್ರಾಯ.  ಭಟ್ಟುಮೂರ್ತಿ ಎಂಬ ಕವಿ ಕೃಷ್ಣದೇವರಾಯನ ಅಳಿಯನಾದ 
ರಾಮರಾಜನ ಆಸ್ಥಾ ನದಲ್ಲಿದ್ದು ಅನೇಕ ಕಾವ್ಯ ಗಳನ್ನು ರಚಿಸಿದ್ದಾನೆ. ಆದರೆ 


3 


೩೪ ಮಾನವಿಕ ಕರ್ಣಾಟಕ 


ಅವುಗಳಲ್ಲಿ ಮೂರು ಗ್ರಂಥಗಳು ಮಾತ್ರ ಡೊರೆಯುತ್ತವೆ. ಗಂಭೀರವಾದ ಶೈಲಿಗೂ ' 
ಫೆನವಾದ ಉಕ್ತಿಗೂ ಇವನ ಕಾವ್ಯಗಳು ಹೆಸರುವಾಸಿಯಾಗಿವೆ. 
ತೆಲುಗು ಸಾಹಿತ್ಯ 1530 ರಿಂದ 1750ರ ವರೆಗೆ ತಂಜಾವೂರು, ಮಧುರೈ, 
ಪುದುಕೋಟಿ ಮತ್ತು ಮೈಸೂರುಗಳಲ್ಲಿ ರಾಜರ ಆಶ್ರಯದಲ್ಲಿ ಬೆಳೆಯಿತು. ಇದನ್ನೇ 
ದಾಕ್ಷಿಣಾತ್ಯ ಸಂಥನೆಂದು ಕರೆಯುವರು, ದ್ವಿಪದ ಮತ್ತು ದೇಶೀ ಛಂದಸ್ಸುಗಳ 
ಬಳಕೆ ಇಲ್ಲಿ ಹೆಚ್ಚು. ಜೀವಂತವಾದ ಅಡು ಭಾಷೆಗೆ ಇಲ್ಲಿ ಹೆಚ್ಚು ಪ್ರಾಶಸ್ತ್ಯ 
ನೀಡಲಾಗಿದೆ, ಸಂಗೀತ, ಹಾಡು ಮತ್ತು ಯಕ್ಷಗಾನಗಳು ಹೆಚ್ಚು ಪ್ರಾಶಸ್ಯ ಪಡೆದಿವೆ. 
ಜನರ ವಿಶೇಷ ಮೆಚ್ಚುಗೆಗೆ ಪಾತ್ರವಾಗಿರುವ ಶೃಂಗಾರರಸ ಇಲ್ಲಿ ಮೆರೆಯುತ್ತಿದೆ. 
ಸಂಗೀತ, ಕಲೆ, ಕಸಬು, ಜೀವನ ಚರಿತ್ರೆ ಮುಂತಾದುಗಳಿಗೆ ಸಂಬಂಧಿಸಿದ ಗ್ರಂಥಗಳು 
ಇಲ್ಲಿ ವಿಶೇಷವಾಗಿ ರಚಿತವಾಗಿವೆ. ಇದರಿಂದ ಗದ್ಯ ಸಾಹಿತ್ಯ ಬೆಳೆದಿದೆ. 
ಮೊಫಲರು ದಕ್ಷಿಣಕ್ಕೆ ದಾಳಿಮಾಡಿದ ಸರಿಣಾಮವಾಗಿ ತೆಲುಗು ಸಾಹಿತ್ಯಕ್ಕೆ 
ಅರಸರ ಆಸಕೆ ತಪ್ಪಿಹೋಯಿತು. ಇದರಿಂದಾಗಿ ತೆಲುಗು ಸಾಹಿತ್ಯದ ಬೆಳವಣಿಗೆ : 
ಕ್ಸೀಣಗೊಂಡಿಶು, ದೀನರಾದ ಜನ ಸ್ವಾವಲಂಬನೆ ತೊಕೆದು ದೇವರುಗಳಿಗೆ" 
ಮೊರೆಯಿಡಲಾರಂಭಿಸಿದರು. ಈ ಕಾಲದಲ್ಲಿ ತೆಲುಗರ ಹೀನಸ್ಥಿತಿ ತಲೆದೋರಿತು, " 
ನರಸಿಂಹೆಕವಿ ರಚಿಸಿದ ಭದ್ರಾದ್ರಿ ರಾಮಶತಕಂ ಇದು ಮುಸಲ್ಮಾನರು ಮುತ್ತಿಗೆ? 
ಹಾಕಿದ ಊರುಗಳನ್ನು ಕೊಳ್ಳೆ ಹೊಡೆದ ಭದ್ರಾಚಲದ ದೇವಸ್ಥಾನಗಳನ್ನು 
ನಾಶಮಾಡಲು ಯತ್ನಿಸಿದಾಗ ರಚಿತವಾದಕ್ಕೆ ಕಾಸುಲ ಪುರುಷೋತ್ತಮನು ರಚಿಸಿದ 
ಆಂಧ್ರನಾಯಕಶತಕಂ ಎಂಬುದು ವಿಜಯವಾಡದ ಹತ್ತಿರದಲ್ಲಿರುವ ಶ್ರೀಕಾಕುಲಕ್ಕೆ 
ಮುತ್ತಿಗೆಹಾಕಿದಾಗ ಅಲ್ಲಿನ ನಿಷ್ಠೃದೇವಸ್ಥ್ರಾನವನ್ನು ಮುಸಲ್ಮಾನರು ದ್ವಂಸಮಾಡಲು | 
ಯತ್ನಿಸಿದಾಗ ರಚಿತವಾಯಿತು. ಇದೇರೀತಿ ಗೋಗುಲಪಾಟಿ ಕೂರ್ಮನಾಥ ಕವಿ 
ಸಿಂಹಾದ್ರಿ ನರಸಿಂಹಶತಕಂ ಎಂಬ ಕೃತಿಯನ್ನು ಇದೇ ಸಮಯದಲ್ಲಿ ರಚಿಸಿದನು. 
ಈ ಮೂರು ಸ್ಥಳಗಳಲ್ಲಿಯೂ ಆಗಬಹುದಾಗಿದ್ದ ದುರಂತ ತಪ್ಪಿಹೋಯಿತು. 
ನಂಬುವ ಜನ ದೇವರು ಇವರ ಮೊರೆಯನ್ನು ಆಲಿಸಿ ಇದನ್ನು ತಪ್ಪಿಸಿದನೆಂದು. 
ಭಾವಿಕುವರು. ಈ ಹೀನಸ್ಥಿತಿಯ ಕಾಲದಲ್ಲಿ ಕೂಚಿಮಂಚಿ ತಿಮ್ಮಕವಿ ರುಕ್ಮಿಣೀ 
ಪರಿಣಯ ಅನಂತರ ರಸಿಕಜನನ: ನೋಭಿರಾಮಂ ಮುಂತಾದ ಅನೇಕ ಶೃಂಗಾರರಸದ | 
ಕೃತಿಗಳು ಅಚ್ಚ ತೆಲುಗಿನಲ್ಲಿ ರಚನೆಯಾದವು, | 
18 ನೆಯ ಶತಮಾನದ ಮಧ್ಯಭಾಗದಲ್ಲಿ ಕಂಕಟ ಪಾಪರಾಜು ಎಂಬಾತನು 
ತೆಲುಗಿನಲ್ಲಿ ಉತ್ತರ ರಾಮಾಯಣವನ್ನು ಬರೆದೆನು, ಆದಿದಂಸೂರ ಕವಿ ಕವಿಜನ ' 
ರಂಜನಂ ಎಂಬ ಗ್ರಂಥವನ್ನು ರಚಿಸಿದನು. ಈತನು ವ್ಯಾಕರಣಕ್ಕೂ ಆಲಂಕಾರ : 
ಶಾಸ್ತ್ರಕ್ಕೂ ಸಂಬಂಧಿಸಿದಂತೆ ಕನಿ ಸಮಸ್ಯಾವಿಚ್ಛದಂ, ಚಂದ್ರಲೋಕಂ ಎಂಬ 
ಗ್ರಂಥಗಳನ್ನು ರಚಿಸಿದನು. ಇವರು ರಚಿಸಿರುವ ಕಾವ್ಯಗಳು ತೆಲುಗು ಸಾಹಿತ್ಯ 
ಕ್ಷೇತ್ರಕ್ಕೆ ಉತ್ತಮವಾದ ಗ್ರಂಥಗಳಾಗಿ ತೋರಿಬರುತ್ತವೆ. ತೆಲುಗು ಸಾಹಿತ್ಯಗಳಲ್ಲಿ 


ಭಾರತೀಯ ಭಾಷೆ ಮತ್ತು ಸಾಹಿತ್ಯದಲ್ಲಿ ತೆಲುಗು ಭಾಷೆ ಮತ್ತು ಸಾಹಿತ್ಯ ೩೫ 


ಅನೇಕ ಶತಕಗಳು ರಚಿತವಾಗಿವೆ. ಅವುಗಳಲ್ಲಿ ವೇವ:ನ ಶತಕಂ, ಕೃಷ್ಣ ಶತಕಂ, 
ರಾಯಣ ಶತಕಂ. ದಾಶರಥಿ ಶತಕಂ, ವ ಓಸಾಧಿನ ಶತಕಂ, ಕಾಲಹಸ್ತಿ (ಶ್ವರ ಶತಕಂ 
ಮುಂತಾದುವು ಮುಖ ವಾಗಿವೆ... ಇಷ್ಟುಗಳ್ನ್ಲಿ ಭಾಷೆ ಸರಳ ಮಾತು ಬಿಗಿ. ಭಾವ 
ಗಂಭೀರವಾಗಿದೆ. 

1850 ರಿಂದ ಇಂದಿನವರಿಗಿನ ಊಲವನ್ನು ತೆಲುಗುಸಾಹಿತ್ಯದಲ್ಲಿ ಆಧುನಿಕ 
ಕಾಲವೆಂದು ಕರೆಯುವರು, ಪೋರ್ಚುಗೀಸರು ಫ್ರೆಂಚರು ಮತ್ತು ಬ್ರಿಟೀಷರು ಈ 
ದೇಶಕ್ಸೈ ಬಂದು ಆಧುನಿಕ ಭಾವನೆಯನ್ನು ಜನರಲ್ಲಿ ಬಿತ್ತಿದರು. ಪರಡೇಶೀ 


ಶಬ್ದಗಳಿಂದ ಅಂದಿನ ತೆಲುಗುಭಾಷೆ ಶ್ರೀಮಂತವಾಯಿತು. ಬ್ರಿಟೀಷರು ಇಂಗ್ಲಿಷಿನ 


ಮೂಲಕ ವಿದ್ಯಾಭ್ಯಾಸವನ್ನು ನಡೆಸಲು ಪ್ರಯತ್ನಿಸಿದರು. ಇಂಗ್ಲಿಷ್‌ ಸಾಹಿತ್ಯ 
ವ್ಯಾಸಂಗದಿಂದ ಪಾಶಾ ಸತ್ಯ ಭಾವನೆ ಮತ್ತು ಹೊಸ ಹೊಸ ವಿಚಾರಗಳು ಜನರನ್ನು 
ಆಕರ್ಷಿಸಿದವು. ಇವುಗಳ ಫ ಫಲವಾಗಿ ಆಧುನಿಕ ತೆಲುಗು ಸಾಹಿತ್ಯ ಹೊಸ ರೀತಿಯಲ್ಲಿ 
ಮುಂದುವರಿಯಿತು. ವಿಲಿಯಂಬೆ)ನ್‌, ಶ್ಯ್ಯಾಂಬೆಲ್‌ ಸಿ, ನ ನ್‌ ಮುಂತಾದ 

ವಿದ್ವಾಂಸ ಸರು ತೆಲುಗು ಶಬ್ದ ಕೋಶವನ್ನು ವಾ ಕರಣ ಗ ಪ್ರಕಟಿಸಿ 
ತೆಲುಗುಭಾಷೆಯ ಬೆಳವಣಿಗೆಗೆ ಮಹೋಸಕಾರಮಾಡಿದ್ದಾರೆ ಫೆ ಕ್ರೈಸ್ತ ಮಿಷನರಿಗಳು 
ಅನೇಕ ಸಂಸ್ಥೆಗಳು ತೆಲುಗಿನಲ್ಲಿ ಅಚು ಕೂಟಗಳನ್ನು ಸ್ಥಾ ಪಿಸಿ ವಿದಾ ಭ್ಯ ಸವನ್ನು 
ಕುದುರಿಸಿದರು. ಪುಸ್ತಕಗಳ ಪ್ರಕಟಣಿಗೆ ಕ್ರೋತಸ್ಸಹ ಕೊರಕೆಸಿಕೊಟ್ಟ ಕ 
ಸಿ.ಸಿ, ಬ್ರೌನ್‌ ಹಳೆಯ ಪ್ರೌಢ ಗ್ರಂಥಗಳನ್ನು ಪ್ರಕಟಸಿದನಲ್ಲದೆ ಆಧುನಿಕ "ಗದ್ಯ 
ಸಾಹಿತ್ಯದ ಬೆಳೆವಣಿಗೆಗೆ ಸಹಾಯಮಾಡಿದನು. ಕಾದಂಬರಿಗಳು, ಸಣ್ಣ ಕಥೆಗಳು, 
ನಾಟಕಗಳು, ನಗೆನಾಟಕಗಳು ಪ್ರಬಂಧಗಳು, ಚಿಕ್ಕ ಚಿಕ್ಕ ಪದ್ಯಗಳು ಸಾಹಿತ್ಯ 
ವಿಮರ್ಶೆಗಳು, ಜೀವನ ಚರಿತ್ರೆಗಳು ಆತ್ಮ ಚರಿತ್ರೆಗಳು ಬಗೆಬಗೆಯಲ್ಲಿ ಹೊರ 
ಬಂದವು. ಕೆ, ವೀರೇಶಲಿಂಗಂಪಂತುಲು ಎಂಬುವವನನ್ನು ಆಧುನಿಕ ತೆಲುಗು 


ಸಾಹಿತ್ಯದ ಯುಗಪುರುಷನೆಂದು ಕರೆಯಲಾಗುತ್ತಿದೆ. ಇಂಗ್ಲಿಷ್‌ ಸಾಹಿತ್ಯದಲ್ಲಿನ 
ಅನೇಕ ಗ್ರಂಥಗಳು ತೆಲುಗಿಗೆ ಪರಿವರ್ತಿತವಾದವು. ಕಾಲಕ್ರಮೇಣ ಆಧುನಿಕ 
ಗದ್ಯಸಾಹಿತ್ಯ ಬೆಳೆಯತೊಡಗಿತು. 1920 ರಿಂದೀಚೆಗೆ ಎಲ್ಲತರಹದ ಗದ್ಯಸಾಹಿತ್ಯಕ್ಕೆ 


ತೆಲುಗಿನಲ್ಲಿ ಜನರ ಆಡುಮಾತನ್ನೇ ಬಳಸಿಕೊಳ್ಳಲಾಯಿತು. 
ಈ ಶತಮಾನದ ಅದಿಭಾಗದ ತೆಲುಗು ಸಂಹಿತ್ಯ ಕ್ಷೆ ಕೇತ್ರದಲ್ಲಿ ಸಣ್ಣ ಕವಿತೆಗಳು, 


ಭಾವಗೀತೆಗಳು ಅಂತೆಯೇ ಕಥನ ಕವನಗಳು ಶೋಕಗೀತೆಗಳು, ವಿಕಟಾನುಕರಣ 


ಗಳು ವಿಡಂಬನೆಗಳು. ಅಧ್ಯಾ ತ್ಮಿಕ ಮತ್ತು ದಾರ್ಶನಿಕ ಕವಿತೆಗಳು ಮುಂತಾದುವು 


ಹೊರಬಂದವು. ಗದ್ಯ ಕ್ಷೇತ್ರದಲ್ಲಿ ಕಥೆ, ಸಣ್ಣಕಥೆ, ಪ್ರಬಂಧಗಳು ಸಾಹಿತ್ಯ 


ವಿಮರ್ಶೆಗಳು ತಂತ್ರಗಳ: ವೈಜ್ಞಾನಿಕ ಕೃತಿಗಳು, ಜೀವನಚರಿತ್ರೆಗಳು, ಆತ್ಮಕಥೆ 
ಗಳು, ಜ್ಞಾ ನ ಪ್ರಸಾರಕ ಪುಸ್ತ ಕಗಳು, ವಿಶ್ವ ಕೋಶಗಳು, ತೆಲುಗು ಕವಿಗಳ ಮತ್ತು 


ಸಾಹಿತ್ಯ “ಇಂತ ಗಳು ೫ ೫ಡುವು ಗಂದ, 1500 ಕ್ಕೂ ಹೆಚ್ಚು 


A 


೩೬ ಮಾನವಿಕ ಕರ್ಣಾಟಕ 


ದೊಡ ಚಿಕ್ಕ ನಾಟಕಗಳು ಏಕಾಂಕಗಳು ರಚಿತವಾದವು. ಹರಿಕಥೆಗಳು, ಬೊರ್ರ 
ಕಥೆಗಳು, ತೆಲುಗು ಸಾಹಿತ್ಯದ ವಿಶಿಷ್ಟವಾದ ಸಾಹಿತ್ಯ ಪ್ರಕಾರಗಳಾಗಿವೆ, ಆಧುನಿ 
ರೀತಿಯಲ್ಲಿ ಮಕ್ಕಳ ಸಾಹಿತ್ಯವೂ ನಿರ್ಮಾಣವಾಯಿತು. , ಪತ್ರಿಕಾ ಸಾಹಿತ 
ಅಭಿವೃದ್ಧಿ ಹೊಂದಿತು. ಹೀಗೆ ತೆಲುಗು ಸಾಹಿತ್ಯ ಕಾಲಕಾಲಕ್ಕೆ ತನ್ನದೇ ಆ 
ರೀತಿಯಲ್ಲಿ ಬೆಳೆದುಬಂದಿದೆ. ಮಾತ್ರವಲ್ಲದೆ ಅದು ಎಲ್ಲ ಕ್ಷೇತ್ರಗಳಲ್ಲಿ ಶ್ರೀಮಂ 


ವಾಗಿದೆ. 


| 
pi 
¢ 


df CS ಸಜ ಜೆ! .. ನ 


ಡಾ. ಅಂಬಳಿಕೆ ಹಿರಿಯಣ್ಣ 
ಜಾನಪದ ಸಿದ್ದಾ ಂತಗಳು : ಒಂದು ವಿವೇಚನೆ 


ಜಾನಪದ ಒಂದು ಸಾರ್ವತ್ರಿಕ ವಿಷಯ (Universal Phenomena). 
ಅಂತರಶಿಸ್ತ್ರೀಯ ಹಿನ್ನೆಲೆಯಲ್ಲಿ ಲೋಕದೃಷ್ಟಿಯಿಂದ (World View) ವಿವೇಚಿಸ 
ಲಾಗುವ ಇದರೆ ಸಾಮಗ್ರಿಗಳನ್ನು ತಾತ್ವಿಕ ನೆಲೆಯಲ್ಲಿ ಸರಿಭಾನಿಸುವ, ಅರ್ಥೈಸುವ 
ಮತ್ತು ವ್ಯಾಖ್ಯಾ ನಿಸುವ ಪ್ರಯತ್ನಗಳು ಈಗ ಎಲ್ಲೆಡೆ ನಡೆಯುತ್ತಿ ವೆ. ಪ್ರಪಂಚದ 
ಯಾವುದೋ ಒಂದು ಪ್ರಜೇಶ/ಭಾಷೆಯಲ್ಲಿ ತತಿಂಸಬಹುವಾಡ ಜಾನಪದ ಅಧ್ಯ ಯನ, 
ಅದರ ಬಗೆಗೆ ತಳೆದಿರಬಹುದಾದ ಅಭಿಪ್ರಾಯಗಳು ಇತರ ಪ್ರದೇಶದ ಜಾನಪಡನ್ನೂ 
ಅನ್ವಯವಾಗುವುದು ಸ್ವಾಭಾನಿಕ. ಆಯಾ ಪ್ರದೇಶದ ಹಾಭಕವವನ್ನು ಆಯಾ 
ಪ್ರದೇಶದ ಚಾರಿತ್ರಿಕ ಭೌಗೋಳಿಕ ವೈಶಿಷ್ಟ್ಯಗಳ ಹಿನ್ನೆ ಲೆಯಲ್ಲಿ ಸಾಮಾಜಿಕ, 
ಮಾನಸಿಕ ಅಂಶಗಳ ಆಧಾರದ ಮೇಲೆ ವಿವೇಚನೆಗೆ ಗುರಿಪಡಿಸುವುದು ಅರ್ಥ ಪೂರ್ಣ. 
ಮನುಷ್ಯನ ಒಟ್ಟು ಸ ಸ್ವಭಾವ, ನಡವಳಿಕೆಯ ಮೇಲೆ ಬೆಳಕು ಜೆಲ್ಲುವುದಕ್ಕಾಗಿ ಅದನ್ನು 
ಜಾಗತಿಕ ನೆಲೆಯಲ್ಲಿ ಸೈದ್ಧಾ ಂತಿಕ ಹಿನ್ನೆಲೆಯಲ್ಲಿ ನೋಡುವುದೇ ಹೆಚ್ಚುಯುಕ್ತ. 
ವಿವಿಧ ಆಯಾಮಗಳ ಗುಣ ಸ್ವಭಾವವನ್ನು ಮೈಗೂಡಿಸಿಕೊಂಡಿರುವ ದ 
ಸ್ಪಷ್ಟ ಪರಿಕಲ್ಪನೆ ಇಲ್ಲದ ಕೆಲವರು ಒಂದೇ ಸಮನೆ ವೇದಿಕೆಗಳ ಮೇಲಿನಿಂದ 
ಕವಿತ ಅಧ್ಯಯನ ವಿಧಾನಗಳನ್ನು ಜರಿಯುವುದು ಒಂದು ಫ್ಯಾ ಷನ್‌” 
ಆಗಿಬಿಟ್ಟ ಡೆ. ನಮ್ಮ ಜಾನಪದ ರೂಪಗಳ ಸಮರೂಪತೆ ಮತ್ತು ಅನನ್ಯ ತೆಯನ್ನು 
ಕಂಡು ಫೆ ಅವನ್ನು ಜಾಗತಿಕ ಮಟ್ಟದ ಸೈದ್ಭಾ ೦ಕಿಕ 'ಸಂತೀಲನಗೆ ಗುರಿ 
ಪಡಿಸಬೇಕಾಗುತ್ತದೆ. Fiat ಮೂಳು ಮನುಷ್ಯನ ಒಟ್ಟು ಸ್ವಭಾವ, 
ವರ್ತನೆಯನ್ನು ಗ್ರಹಿಸಲು, ಅರ್ಥೈಸಲು ಮತ್ತು ವ್ಯಾ ಖಾ )ನಿಸಲು ಸಾಧ್ಯ 
ವಾಗುತ್ತದೆ. 
ಪ್ರಚಲಿತನಿರುವ ಅಧ್ಯಯನ ಮಾದರಿಗಳಲ್ಲಿ ಹೆಚ್ಚಿನವು AES 
ನಿಜ. 'ಠೋಕದ್ಯ ಸಿ ಯಿಂದ ರ ವಸ್ತು ವಿಸಯನನ್ನು ಪರಿಭಾವಿಸುವ ಮತ್ತು 
ವ್ಯಾಖ್ಯಾನಿಸುವ 'ಹೊರಣೆಯನ್ನು ಅನುಸರಿಸಲು ಅವು ನಮಗೆ ಪ್ರೆರಣೆ ಒದಗಿಸುತ್ತಾ 
ಬಂದಿರುವುದೂ ನಿಜ. ಆದರೆ ನಮ್ಮ ಲ್ಲಿ ಕೆಲವರು ತಿಳಿದಿರುವಂತೆ, ಅವು ಸೀಮಿತ 


೩೮ ಮಾನವಿಕ ಕರ್ಣಾಟಕ 


ಸ್ರ್ರಕೋನನ ಅರ್ಥಹೀನ ಪ್ರಮೇಯಗಳಲ್ಲ. ಅಂತೆಯೇ ಅವುಗಳ ಯಾಂತ್ರಿ 
Khe ಸರಿಯಲ್ಲ, ಈ ವಿಧಾನಗಳು ಎಷ್ಟರಮಟ್ಟಿಗೆ ಅಂತರ ಸಾಂಸ್ಕೃತಿ 
ವಾಗಿ ಹಾಗೂ ಅಂತರ ಪ್ರಕಾರವಾಗಿ ನಮ್ಮ 1? ಗೂ ಅಳವಡುತ್ತ 
ಎಂಬುದನ್ನು ತಿಳಿದುಕೊಳ್ಳ ಲು ಅನ್ವ ಯಿಕತೆಯ ಕೆಲವು ಪ್ರಯೋಗಗಳು ನಡೆದಿರು 
ದುಂಟು, ನಮ್ಮ ತಾರ್‌ ಘಟಕ (ಆvent) ಯೊಂದು ಡೇಗೆ ಪ್ರಪಂಚದ ಜಾನಪದ 
ದೊಡನೆ ನಿಕಟಿ ಸಂಬಂಧವನ್ನು ಇಟ್ಟು ಕೊಂಡಿಡೆ ಮತ್ತು ಹೇಗೆ ಏಕಮುಖವಾದೆ 
ಸಾಂಸ್ಕತಿಕ ವಿಕಾಸದ ಕಾರಣದಿಂದ ನಮ್ಮ ಜಾನಪದದಲ್ಲಿ ಸಾಮ್ಯತೆ ಸ್ಕಾಪಿತವಾಗಿ 
ಎಂಬುದನ್ನು ತಿಳಿಯಲು ಕೂಡ ಈ ವಿಧಾನಗಳು ಪ್ರಸ್ತು ತವೆನಿಸಿನೆ. 
ಹತ್ತೊಂಬತ್ತನೆಯ ಶತಮಾನದ ಆದಿಯಿಂದ, ಚಾನಪದೆ, ಕಲಿಕೆಯ ಒಂದು 
ಹೊಸ ಕ್ಷೇತ್ರವಾಗಿ ಪರಿಣಮಿಸಿದೆ. Pc ವಿಭಿನ್ನ ಸಂಸ್ಕೃತಿಗಳನ್ನು ಅದು 
ಒಳಗೊಳ್ಳು ತ್ತ, ದಾದರೂ ಬಹು ಹಿಂದಿನಿಂದಲೂ ಪ್ರಪಂಚದ ಅನೇಕ ಜನರು 
ಬೇಕಿ ಬೀರೆ ಹೆಸರ:ಗಳಲ್ಲಿ ಕಾಣಿಸಿಕೊಳ್ಳುತ್ತಾ WEA ಸದ್ಯ Folklore ಪ್ರ ಕ್ರ 
ಸಾರ್ವತ್ರಿಕವಾಗಿ ಚಲಾವಣೆ ಸುನ್ನಿದ್ದು ಜ್ಹಾನದ ಒಂದು ಹೊಸ ಕ್ಷೇತ್ರ ಹಾಗೂ 
ಪರಿಶೀಲನೆಯ ಹೊಸ ವಿಷಯ ಎಂದು ಅದನ್ನು ಸಮರ್ಥಿಸಿಕೊಳ್ಳೆ ಲಾಗಿದೆ. ಆದರೆ. 
ಅದು ಗೊಂದಲ ಮತ್ತು ವಿವಾದವನ್ನೂ ಹುಟ್ಟು ಹಾಕಿ (ಡಾರ್ಸನ” : 1972 : 0೫ 
ಪಂಡಿತ -ಪಾಮರರಿಬ್ಬ ಇಗೂ ಅದು ನಿನ್ನೆ ಮೊನ್ನೆಯವರೆಗೂ ತಪ್ಪು ಕಲ್ಪನೆ, ಭ್ರಾಂತಿ 
. ಹಾಗೂ ಅಸ್ಸ ಸ್ಟ ತೆಯ ಸೂಚಕವಾಗಿತ್ತು. ವರೌಖಿಕ ಪರಂಪರೆಯ "ಜ್ಞಾ ನವನ್ನು : 
ಸಮರ್ಪಕ ರೀತಿಯಲ್ಲ ಗ್ರಹಿಸಜಿ ಅಧ್ಯಯನ ನಡೆಸಿದ್ದು ಅದಕ್ಕೆ ಕಾರಣ. ಈ ತಪು # 
ಗ್ರಹಿಕೆ ಮತ್ತೆ ಮ ಕ್ರಿ ಆಗಲು ಕಾರಣ ಆರಂಭಿಕ ವಿದ್ಡ್‌ ೦ಸರಲ್ಲಿ ಜನನದ 
ಸಿದ್ಧಾ ಂತಗಳು ಹಾಗೂ ವತೌಖಕ ಪರಂಪರೆಯ ವೈಜ್ಞಾ ಕ ಅರಿವಿನ ಕೊರತೆ. 
ಇದ್ದು ದು. ತ್ಕ 
ನಿಲಿಯೆಂ ಜಾನ” ಥಾನರ್ಸ್‌ Folklore ಶಬ್ದವನ್ನು ಚಲಾವಣೆಗೆ ತರುವ 
ಮೊದಲೇ ಜಾನಪದ ಸಾಮಗ್ರಿಯನ್ನು ಅತ್ಯಂತ ಹುರುಪಿನಿಂದ ಅಭ್ಯಸಿಸಲಾಗಿತ್ತು.. 
ಎದ್ದುಕಾಣುವ ಒಂದು ಉತ್ತಮ ಕೆಲಸವೆಂದರೆ ನ್ರಿವಕ್‌ ಸೋದರರದು (ಹಂಡೂ;' 
1989: 34). ಜಾನನದ ಅಧ್ಯಯನದ ಇತಿಹಾಸವನ್ನು ತಿಳಿದ ಯಾರೂ ಗ್ರಿಮ್ಮರ 
ಕೆಲಸವನ್ನು ಲಘುವಾಗಿ ಪರಿಗಣಿಸುವುದಿಲ್ಲ... ಅವರು ತಮ್ಮ ಅಧ್ಯಯನದಲ್ಲಿ 
ಪ್ರದರ್ಶಿಸಿದ ಸೈದ್ಧಾಂತಿಕ ಮುನ್ನಡೆಯ ಸರಿಣಾಮವೂ ಅಸಾಧಾರಣವಾದುದು, | 
ನಿಲ್‌ಹೆಲ್ಮ್‌ ಮತ್ತು ಜಾಕಬ್‌ ಗ್ರಿಮ್ಮರು ಮುಖ್ಯವಾಗಿ ಜರ್ಮನ್‌ ಭಾಷೆ 
ಯಲ್ಲಿ ಆಸಕ್ತಿ ಹೊಂದಿದ್ದರು, ಆ ಭಾಷೆಯ ಪರಂಪರೆಯನ್ನು ತಿಳಿಯಲು ಹಾಗೂ 
ಅದರ ಉಪಭಾಷೆಗಳನ್ನು ಗುರುತಿಸಲು ಅವರು ದ್ವಿಕಾಲಿಕ ಭಾಷಾಶಾಸ್ತ್ರೀಯ. 
ಕ್ಸ್ನೇತ್ರ ಲ್ಲಿ ಪ್ರಚಲಿತವಿದ್ದ ತೌಲನಿಕ ವಿಧಾನವನ್ನು pA ಮೌಖಿಕ 
ಕಾವ್ಯ ಹಾಗೂ. ಗದ್ಯಕಥನಗಳ ಅಧ್ಯಯನ ಸಂದರ್ಭದಲ್ಲೂ ಅಜೀ ತೌಲನಿಕ 


ಜಾನಪದ ಸಿದ್ಧಾ ಂತಗಳು: ಒಂದು ವಿವೇಚನೆ ೩೯ 


ವಿಧಾನವನ್ನು ಅವರು ಅಳವಡಿಸಿ ನೋಡಿದರು, ವಾಸ್ತವವಾಗಿ, ವರೌಖಿಕ ಕಾವ್ಯದ 
ಸ್ವಭಾವ ಹಾಗೂ ವಿಕಾಸದ ಮೇಲೆ ಬೆಳಕು ಚೆಲ್ಲಿದ ಈ ವಿಧಾನ ಸಮಕಾಲೀನ 
ಯೂರೊಪಿಯನ" ಜಾನಪದ ವಿದ್ವಾಂಸರಿಂದ ಸ ಸ್ಫೂರ್ತಿ ಪಡೆಯಿತು. 

ಜನಪದ ಕತೆಗಳ ವೈಜ್ಞಾನಿಕ ಅಧ್ಯಯನಕ್ಕೆ ನಾಂದಿ ಹಾಡಿದ ಗ್ರಿವರ್‌ 
ಸೋಡರರು ಅದನ್ನು ಕುರಿತ ವಿದ್ವತ್ತು ಬೆಳೆಯಲೂ ಕಾರಣರಾದರು. ಜಾನಪದದ 
ಮೂಲದ ಬಗೆಗೆ ಆವರು ತಮ್ಮ Kinder Und Haus Marchen ಗ್ರಂಥದಲ್ಲಿ 
ಎತ್ತಿದ ಪ್ರಶ್ನೆಗಳು ಮುಂಡೆ ಅನೇಕ ಸಿದ್ಧಾಂತಗಳು ಉಗಮಿಸಲು ಕಾರಣವಾದುವು 

ಪುರಾಣ ಮೂಲ ಸಿದ್ಧಾಂತ: ಪ್ರಪಂಚದ ಬೇಕೆ ಬೇರೆ ಕಡೆಗಳಲ್ಲಿನ 
ಕತೆಗಳೂ ಬೆಳಕು ಕಂಡ ಮೇಲೆ ಜನಸದ ಕತೆಗಳಲ್ಲಿ ತೋರಿಬಂದ ಸಾಮ್ಯ ಗ್ರಿವರ್‌ 
ಸೋದರರಿಗೆ ಸೋಜಿಗವನ್ನುಂಟುಮಾಡಿತು, ವಿಲ್‌ಹೆಲ್ಮ್‌ಗ್ರಿವರ್‌ ಜಾನಸದದ ಈ 
ಗುಣದ ಮೂಲವನ್ನು ವಿವರವಾಗಿ ಚರ್ಚಿಸಿದರು, ಆ ವೇಳೆಗಾಗಲೇ ಭಾಷಾಶಾಸ್ತ್ರ ದಲ್ಲಿ 
ಸಾಕಷ್ಟು ಸಂಶೋಧನೆ ನಡೆದು ಇಂಡೊಯೂರೊನಿಯನ" ed 
ಸಿದ್ಧಾ ತ ಜನಪ್ರಿಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ವಿಲ್‌ಹೆಲ್ಮ್‌, ಜನಪದ ಕತೆ 
ಗಳನ್ನು ಆರ್ಯನ್‌" ಮೂಲಕ್ಕೆ ಕೊಂಡೊಯ್ಯು ಆ ಸಾಹಸವೆಸಗಿದರು. ಕತೆಗಳ 
ಮೂಲವನ್ನು ಶೋಧಿಸ ಹೊರಟ ಅವರು ಈ ಪಸ ಕಾಣಿಸಿದ ಅಭಿಪ್ರಾಯಗಳಿಗೆ 
ಬಂದರು : 

೧. ಪರಸ್ಪರ ಹೋಲಿಕೆ ತೋರಿ ಬರುವ ಎಲ್ಲ ಕತೆಗಳೂ ಒಂದೇ ಇಂಡೊ 
ಯೂರೊಪಿಯನ" * ಭಾಷಾ ಮೂಲದಿಂದ ಹೆರಡಿಕೊಂಡವು. 

೨. , ಎಲ್ಲ ಕತೆಗಳೂ ಪುರಾಣಗಳ ಒಡೆದ ಚೂರುಗಳು, ಅವುಗಳು ಬಂದ 
ಮೂಲಪುರಾಣಗಳನ್ನು ಅರ್ಥಮಾಡಿಕೊಳ್ಳದೆ ಹೊರತು ಕತೆಗಳನ್ನು ಅಥ್ಜೆ ರ್ಸೈಸುವುದು 
ಕಷ್ಟ. 

ಇದೆರ ಜೊತೆಗೆ ಗಿವ್‌ ಇನ್ನೂ ಮಹತ್ವ ದ ವಿಚಾರವೊಂ ದನ್ನು ಪ್ರಸ್ತ್ರಾಪಿಸಿರು 
'ಪುಹುಂಟು;: ಕಥಾ ಸನ್ನಿ ವೇಶಗಳು. ಸರಳೆ ಮತ್ತು ಸಹಜನ್‌ ಕನ್ನ ೬4 
ಗುಣದಿಂದ ಅವು ಮತ್ತೆ ಮ ತೆ ಬೇಕೆಡೆಗಳಲ್ಲಿಯೂ ಕಾಣಿಸಿಕೊಳ್ಳ ುಲ್ಲವು- ಆದರೆ ಸ್ಯ 
- ವಿಚಾರವನ್ನು ಅತಂತ ಬಂದ ವಿದ್ವಾಂಸರು ಜಳನಪದ ಹು ಟ್ರ್ರನ ನ: ಏಕಾಸದ ಚರ್ಚೆಗೆ 
ಆಧಾರವಾಗಿ "ಬಳಸಿಕೊಂಡರು (ಸ ತ್‌ ಥಾಂಸನ್‌ ; 1951: “370. 
| ಹೆದಿನೆಂಟನೆಯ ಶತಮಾನದ ಕೊನೆಯ ಹೊತ್ತಿಗೆ ಸಂಸ್ಕೃತ ಸಾಹಿತ್ಯದಲ್ಲಿ 
ಯೂರೊಪಿನವರಿಗೆ ತೀವ್ರಾಸಕ್ತಿ ಬೆಳೆಯಿತು, ಸಂಸ್ಕಾತದ ಆಧ್ಯಯನದಿಂದ ಈ 
` ಶ್ಲೇತ್ರದಲ್ಲಿ ಹೊಸ ವಿಚಾರ ಕ್ರಾಂತಿಯೇ ನಡೆದುಹೋಯಿತು ಸಂಸ್ಕೃತಕ್ಕೂ ಇತರ 
ಐರೋನ್ಯ ಭಾಷೆಗಳಿಗೂ ನಟ ಸಂಬಂಧವಿರುವುದನ್ನು ವಿದ್ವಾ ಸರು ಬಹುಬೇಗ 
ಮನಗಂಡರು, ಕತೆಗಳೆಲ್ಲ ಇಂಡೊ ಯೂರೊಪಹಿಯನಿ” ಭಾಷಾ ಮ ೂಇಲದವು ಎಂಬ 
ಫಿಲುವಿಗೆ ಬಂದರು, ಈ ಮೂಲದಿಂದ ಭಾರತ ಯ ರೊಪ" ಮಂತಾದ ದೇಶಗಳಿಗೆ 


೪೦ ಮಾನವಿಕ ಕರ್ಣಾಟಕ 


ಜನರು ವಲಸೆ ಹೋಗಿರಬಹುದೆಂದೂ ತಿಳಿಸಿದರು, ಭಾರತದಿಂದ ಐರ್ಲೆಂಡಿನವರೆಗೆ 4 
ವ್ಯಾಪಿಸಿರುವ ಭಾಷೆಗಳಿಗೆಲ್ಲ ಮೂಲವಾದ ಯಾವುದೊ ಭಾಷೆ ಇದ್ದಿರಬೇಕೆಂದು ' 
ವಿನ್ವಾಂಸರು ಅದನ್ನು ಪುನರ್ರ ಚಿಸಲು ಯ.ಶ್ನಿಸಿದರು, ಹೊಸದಾಗಿ ಶೋಧಿಸಲ್ಪಟ್ಟ 
ಶಬ್ದಗಳ ಆಧಾರದ ಮೇಲೆ ಪ್ರಾ ಚೀನ ಇಂಡೊ ಯೂಕೊಪಿಯನ್ನರ ಭಾಷೆಯ ಸ 
ಸ್ವರೂಪವನ್ನು ಕಲ್ಪಿಸಿಕೊಂಡು ಇಂಡೊಯೂರೊಪಿಯನ" ಪುರಾಣಗಳು, ಕತೆಗಳು ' 
ಆ ಭಾಷೆಯಿಂದ ಜನಿಸಿದವು ಎಂದು ಅವರು ಊಹಿಸಿದರು 

ಯೂಕೊಪಿಯನ್‌ ಭಾಷೆಗಳ ಸಾದೃಶ್ಯದಿಂದ ಜನಪದ ಕತೆಗಳ ಸಾದೃಶ್ಯವನ್ನು ' 
ಲಕ್ಷಿಸಿ ಒಂದೇ ಭಾಷೆಯನ್ನು ಮಾತಾಡುವ ಜನರಿಂದ ಜನಪದ ಕತೆಗಳು ಉಗಮಿಸಿರೆ ತ 
ಬಹುದು ಎಂಬ ಗ್ರಿಮ್‌ ಸಿದ್ಧಾಂತ ತೌಲನಿಕ ಭಾಷಾಶಾಸ್ತ್ರದ ಫಲ ಎಂಬುದು ಸ್ಪಷ್ಟ, ತ 
ಜನಾಂಗ ಮತ್ತು ಭಾಷೆಗಳ ಮೂಲ-ಎರಡನ್ನೂ ಸತ್ತೆ ಮಾಡಿದರೆ ಜನಸದ ಕತೆಗಳ ' 
ಮೂಲನನ್ನು ಕಂಡು ಜಡಿದಂತಾಗುತ್ತದೆ ಎಂದು ಭಾವಿಸಿದ ವಿದ್ವಾಂಸರು ಜನಾಂಗ 
ಮತ್ತು ಭಾಷೆಗಳ ವಿತರಣೆಗನುಗುಣವಾಗಿ ಕತೆಗಳ ಪ್ರಸರಣ ಮತ್ತು ವಿತರಣೆ 3 
ಇರುತ್ತದೆ ಎಂದೂ ತಿಳಿದರು. ಭಾಷೆಯಾಗಲಿ ಜನಾಂಗವಾಗಲಿ ಮೂಲತಃ ಎಸ್ಟು ' 
ಎಂಬ:ದರ ಮೇಲೆ ಕಥಾಸರಂಪರೆಗಳ: ನಿಂತಿವೆ ಎಂದು ಗ್ರಿಮ್‌ ಸಿದ್ಧಾಂತ ಅಭಿಪ್ರಾಯ ' 
ಪಡುವುದು ಗಮನಾರ್ಹ. ಈ ಬಗೆಯ ಸಂಶೋಧನೆ ಜನಾಂಗದ ಮೂಲವನ್ನೂ 3 
ಭಾಷೆಯ ವೂಲವನ್ನೂ ಶೋಧಿಸಲು ಸಹಾಯಕವಾಯಿತು. ಆದರೆ ಈ ವಾದವನ್ನು ನ 
ಅನಂತರ ಬಂದ ಮ್ಯಾಕ್ಸ್‌ ಮುಲ್ಲರ್‌ ಮತ್ತು ಅವರ ಅನುಯಾಯಿಗಳು ಒಪ್ಪಿ 4 
ಕೊಳ್ಳಲಿಲ್ಲ. ಅವರು, ಜನಪದ ಕತೆ ಮತ್ತು ಪುರಾಣಗಳಲ್ಲಿನ ಸಾದೃಶ್ಯಗಳು ' 
ಸ್ವೀಕೃತವಾದವಲ್ಲ;, ಇಂಡೊ ಯೂರೊಪಿಯನ್‌ ಮೂಲವೊ: ದರಿಂದ ಆನುವಂಶೀಯ 
ವಾಗಿ ಬಂದವು ಎಂದು ಹೇಳಿದರು. 

ಸಂಸ್ಕತೆ ಹಾಗೂ ಭಾಷಾಶಾಸ್ತ್ರದ ತಜ್ಞರಾಗಿದ್ದ ಮ್ಯಾಕ್‌ ಮುರ" ಸಾಹಿತ್ಯ | 
ಹಾಗೂ ಭಾಷಾಶಾಸ್ತ್ರದ ವಿದ್ಯಾರ್ಥಿಯಾಗಿ ಗ್ರಿವತ್‌" ರೂಪಿಸಿದ ತೌಲನಿಕ ವಿಧಾನವನ್ನು 
ಅನುಸರಿಸಿ ಪುರಾಣಗಳ ಉಗಮವನ್ನು ಹೇಳಲು ಯತ್ನಿಸಿದರು. ಈ ವೈಧಾನಿಕತೆ 
ಯನ್ನಾಧರಿಸಿ ಮ್ಯಾಳ್ಸಮುಲ್ಲರ” ಜರ್ಮಾನಿಕ್‌ ಅಥವಾ ಇಂಡಿಕ" ಪುರಾಣಗಳ 
ಮೂಲ ರೂಪಗಳನ್ನಷ್ಟೇ ಸಾಧಿಕಲಿಲ್ಲ.. ಪುರಾಣ ಸೃಷ್ಟಿಯ ಸಂಕೀರ್ಣ ಸಂಗತಿಯ 
ವಿವರಕ್ಕೂ ಅನರು ಹೋದರು, ಮುಖ್ಯವಾಗಿ ಪುರಾಣಗಳಲ್ಲಿ ಕಾಣಬರುವ ದೇವತೆಗಳ 
ಹೆಸರುಗಳ ನಿಷ್ಪತ್ತಿಯನ್ನು ಶೋಧಿಸುತ್ತ ಹೋದರು. ಗ್ರೀಕ್‌ ಮತ್ತು ಭಾರತೀಯ 
ಪುರಾಣಗಳಿಗೆ ಸಂಬಂಧ ಕಲ್ಪಿಸಿ ಮೂಲತಃ ಇವೆಲ್ಲ ಒಂದೇ ಆಗಿದ್ದವು ಎಂದು 
ಪ್ರತಿರಾದಿಸಲು ಯತ್ನಿಸಿದರು, ಅಲ್ಲದೆ ಪುರಾಣಗಳ ಉಗಮಕ್ಕೆ ಭಾಷಾರುಗ್ಹತೆಯೇ 
ಕಾರಣ ಎಂಸರು, ತಪ್ಪಾಗಿ ಉಚ್ಛ್ರಾರಣೆಗೊಂಡ ಹೆಸರುಗಳನ್ನು ವ್ಯಾಖ್ಯಾನಿಸಲು 


1. ಆದರೆ ವಲಸೆ ಹೋಗುವ ಮುನ್ನ ಎಲ್ಲಿದ್ದರು ಎಂಬುದಕ್ಕೆ ಉತ್ತರ ಸಿಗಲೇ ಇಲ್ಲ. 


ಜಾನಪದ ಸಿದ್ಧಾ ೦ತಗಳು : ಒಂದು ವಿವೇಚನೆ ೪೧ 


ಕತೆಗಳು ಹುಟ್ಟಿಕೊಂಡವು ಎಂದು ಸ್ಪಷ್ಟಪಡಿಸಿ ಎಲ್ಲ ಜನಸದ ಕತೆಗಳಿಗೂ ಇಂಡೊ 
ಯೂರೊಪಿಯನ”" ಪುರಾಣಗಳಲ್ಲಿ ಮೂಲವನ್ನು ಕಾಣಬಹುದು) ಎಂದು ಹೇಳಿದರು. 
ಅವೆಲ್ಲ, ಒಟ್ಟಾರೆ, ಪುರಾಣಗಳ ಒಡೆದ ಚೂರುಗಳು ಎಂದು ಮ್ಯಾಕ್ಸಿಮುಲ್ಲರ್‌ 
ಪ್ರತಿಪಾದಿಸಿದರು. ಈ ವಾದ ಸಂದಿಗೃತೆಯನ್ನುಂಟು ಮಾಡಿದುದಲ್ಲದೆ ಪ್ರಬಲ 
ಸನ;ರ್ಥನೆ ಒದಗಿಸದೆ ಬಿದ್ದುಹೋಯಿತು. ಇಷ್ಟಾದರೂ, ಮ್ಯಾಕಳ್ಸಮುಲ್ಲಂ್‌ 
ಜನನದ ಕತೆ ಮತ್ತು ಪುರಾಣಗಳ ಸಂಬಂಧವನ್ನು ಕಲ್ಪಿಸಿ ತಮ್ಮ ತೌಲನಿಕ ಪುರಾಣ 
ಸಿದಾ ಿಂತವನ್ನು ಪ್ರತಿಪಾದಿಸುವುದರ ಮೂಲಕ ಹವನ ಜಗತ್ತಿಗೆ ಒಂದು ಹೊಸ 
ಔನ ತಂದುಕೊಟ್ಟ ಕೆಂದೇ ಹೇಳಬೇಕು, 

೧೮೫೬ ರಲ್ಲಿ ಮ್ಯಾಕ್ಸ್‌ ಮುಲ್ಲರ್‌ ತೌಲನಿಕ ಪುರಾಣ ಕುರಿತು ವಿಚಾರ ಮಾಡು 
ವಾಗ ಬತ ಜಂ ಮೇಲೆ ಮತ್ತೆ ಬೆಳಕು ಚೆಲ್ಲಿದರು. ಅವರ ವಿಚಾರಗಳಿಂದ 
ಜಾನ್‌ಫಿಸೈ ಹಾಗೂ ಕಾಕ್ಸ್‌ ಆಕರ್ಷಿತರಾದರು ಆರ್ಯ ಪರಂಪರೆಯ ಪುರಾಣಗಳು 
ಕತೆಗಳು ಐತಿಹ್ಯಗಳು, ವೀರರು-ಈ ಮುಂತಾದ ವಿಷ ಸಯಗಳನ್ನು ಆರ್ಥ 
ಮಾಡಿಕೊಳ್ಳ ಲು ತೌಲನಿಕ ಭಾಷಾಶಾಸ್ತ್ರ ಹಾಗೂ ವೈದಿಕ ಸಂಸ್ಕ್ರತಿಯ ರ 
ಅಧ್ಯ ಕಣದ ಮಾತ್ರ ಸಾಧ್ಯ ಎಂದು ಸಾರಿದರು (ಡಾರ್ಸನ್‌ : 1972: 59). 

ಜನಪದ ಕಥೆಗಳು ಸ್ವೀಕರಣದಿಂದ ಬಂದವು ಎಂಬುದನ್ನು ತೌಲನಿಕ ಪುರಾಣ 
ವಾದಿಗಳು ಒಪ್ಪುವುದಿಲ್ಲ. ಪ್ರಾಚೀನ ಇಂಡೊಯೂರೊಫಿಯನ್‌ ಮೂಲದಿಂದ 
ಆರ್ಯರು ಚದು ಹೋಗು 'ಸೂದಲೇ ಇಟಲಿ, ನಾರ್ವೆ ಮತ್ತು ಭಾರತಗಳಲ್ಲಿ 

ಪ್ರಚಲಿತವಾಗಿರುವ ಕತೆಗಳು ಅವರಲ್ಲಿದ್ದವು ಎಂದು ಸರ್‌ಜಾರ್ಜ್‌ ಕಾಕ 
ವಾದಿಸಿದ್ದಾರೆ. ಅದಕೆ ಈ ಪಂಥದವರಿಗೆ ಲಭ್ಯವಾಗುವ ನಿದರ್ಶನಗಳು ಅತ್ಯಲ್ಪ 
ವಾದವು. ನಿಜವಾಗಿಯೂ ಪುರಾಣ ಮೂಲದಿಂದ ಹರಿದುಬಂದ ಕತೆಗಳು 
ಬೆಳಳೆಣಿಕೆಯವು. ಇಂಥ ಕೆಲವು ಕಥೆಗಳನ್ನು ಕ್ರಾಫ್ಟ್ಸೆ ಪಟ್ಟ ಮಾಡಿದ್ದಾರೆ (ಕ್ರಾಪ್ರೆ 
1965 : 4-5). 

ಒಂದು ಶತಮಾನಕಾಲ ಉಸಿರಾಡುತ್ತಿದ್ದ ಈ ಸಿದ್ಧಾಂತೆ ಹತ್ತೊಂಬತ್ತನೆಯ 

ಶತಮಾನದ ಕೊನೆಯ ಹೊತ್ತಿಗೆ ಹಿಂದೆ ಸರಿಯತೊಡಗಿತು೭ ಈ ಅವಧಿಯಲ್ಲಿ 


2 ಈ ಕೆಳಗೆ ಕಾಣಿಸಿದ ಕಾರಣಗಳು ಪುರಾಣ ಮೂಲ ಸಿದ್ಧಾಂತ ಸೋಲುವಂತೆ 
ಮಾಡಿದವು: 

೧. ಗ್ರುಮ್ಮರಿಗಾಗಫಿ ಅವರ ಸಮರ್ಥಕರಿಗಾಗಲಿ ಆರ್ಯೇತರರ ಪರಿಚಯವಿರಲಿಲ್ಲ. 

೨, "ಕತೆಗಳು ಪುರಾಣಗಳ ಉಳಿಕೆಗಳು' ಈ ಹೇಳಿಕೆಯನ್ನು ಯಾರೂ ಸಮರ್ಥವಾಗಿ 
ಪ್ರತಿಪಾದಿಸಲಿಲ್ಲ. 

೩. ಪುರಾಣಗಳನ್ನು ಹೋಲುವ ಕತೆಗಳನ್ನು ಬಿಟ್ಟರೆ ಉಳಿದ ಕಥಾರೂಪಗಳಿಗೆ ಈ 
ಸಿದ್ಧಾಂತ ಅನ್ವಯವಾಗುವುದಿಲ್ಲ, | 

೪, ಈ ಪಂಥದವರಿಗೆ ಪುರಾಣ ಕತೆಗಳ ಹೊರತಾಗಿ ಉಳಿದ ಕಥಾರೂಪಗಳ ಪರಿಚಯವೇ 
ಇರಲಿಲ್ಲ. 


೪2೨ ಮಾನವಿಕ ಕರ್ಣಾಟಕ 


ಭಾರತೀಯ ಪ್ರಾಚೀನ ಸಾಹಿತ್ಯ ದ ಬಗೆಗೆ ಯೂರೊಪಿನ ವಿದ್ವಾಂಸರಲ್ಲಿ ಉಂಟಾದ 


ಆಸಕ್ತಿಯ ಫಲವಾಗಿ ಅವರ ಆಸ್‌ ವೈ ದಿಕ ಸಾಹಿತ್ಯದ ಕಡೆಯಿಂದ ಲೌಕಿಕ ' 


ಸಾಹಿತ ಕ್ಕೂ ಹರಿಯಿತು. 
ಭಾರತೀಯ ಮೂಲ ಸಿದ್ಧಾ ತ: ಹತ್ಕೊಂಬತ್ತನೆಯ ಶತಮಾನದ ಮ ಧ್ಯ 
ಭಾಗದಲ್ಲಿ ಯೂರೊಪಿನಲ್ಲಿ ಪೌರಾಣಿಕ ಮೂಲ ಸಿದ್ಧಾಂತ ಸಾಕಷ್ಟು ನಿಶ್ಚಿ ತವಾಗಿ 
ನೆಲೆ ಕಂಡ: ಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಮ್ಯಾಕ್‌ ಮುಲ್ಲರ್‌ ಪಟ್ಟು ಗಳು ಚತವಳೇಂ 
ವಿದ್ನಾಂಸರ ಚರ್ಚೆಗೆ ಗ್ರಾಸ ಒದಗಿಸಿದವು. ಮ್ಯಾಕ್ಸ್‌ ಮುಲ್ಲರ್‌ ವಿಚಾರಗಳಿಂದ 
ಸ್ಫೂರ್ತಿಪಡೆದ ಥಿಯೋಡರ್‌ ಬೆನ್ಸೈ " ಪಂಚತಂತ್ರ'ದ ಅನುವಾದ ಕಾರ್ಯದಲ್ಲಿ 
ತೊಡಗಿದರು. ಆ ಸಂದರ್ಭದಲ್ಲಿ ಎಲ್‌. ಡಿ. ಛಾಂಪ್ಸ್‌ ಅವರ ಹೇಳಿಕೆಯೊಂದು 
ಅವರ ಗಮನ ಸೆಳೆಯಿತು : "ಯೂರೊಪಿಯನ್‌ ಕತೆಗಳ ಮೂಲಗಳು ಭಾರತದಲ್ಲಿರ 
ಬಹುದು” ಎಂದು ಛಾಂಪ)್‌ ಹೇಳಿದ್ದರು. ಈ ಎಳೆಯ ಆಧಾರದ ಮೇಲೆ ಬೆನ್ಸೈ 
1858 ರಲ್ಲಿ " ಸಂಚತಂತ್ರ'ಕ್ಕೆ ಬರೆದ ಬಹು ವಿಸ್ತಾರವಾದ ಹಾಗೂ ಸಮಗ್ರೆ 


ಹಿನ್ನೆಲೆಯ ಪ್ರಸ್ತಾವನೆಯಲ್ಲಿ ಸಂಸ್ಕೃತ ಮತ್ತು ಯೂರೊಪಿಯನ" ಕತೆಗಳ 
ನಡುನಿನ ಸಾಮ್ಯತೆಯ ಕಡೆಗೆ ಗಮನಸೆಳೆದರು. ಅಷ್ಟೇ ಅಲ್ಲ; ಸಾಂಸ್ಕೃತಿಕ 


ಐತಿಹಾಸಿಕ ಸಂಬಂಧಗಳಿಂದ ಕತೆಗಳ ಸ್ವೀಕರಣ (borrowing) ನಡೆದಿರಬೇಕು 


ಎಂದೂ ಅಭಿಪ್ರಾಯಪಟ್ಟರು. ಯುದ್ಧಗಳು ಮತ್ತು ವಿಜಯೋತ್ಸವಗಳಿಂದ ವಲಸೆ ' 


ಸಂಭವಿಸಿ ಕೊಳುಕೊಡುಗೆಗಳಿಗೆ ದಾರಿಯಾಯಿತು ಎಂದು ತಮ್ಮ ಮಾತನ್ನು 


ಸಮರ್ಥಿಸಿಕೊಂಡರು. ಎಲ್ಲಕ್ಕಿಂತ ಮುಖ್ಯವಾಗಿ ಯೂರೊಪಿಯನ್ನರು ತಮ್ಮ 


ಕ 


ಸ ಸೈ ಜನಶೀಲ ಚಟುವಟಿಕೆಗೆ ಪ್ರಾಚೀನ ಭಾರತದಿಂದ ಸಾಮಗಿ ಗ್ರಿಯನ್ನು ಪಡೆದರು ' 
ಮಡು ಬೆನ್ಸೈ ವಾದಿಸಿದರು (ಸೊಕೊಲೊವ್‌ : 1950: 79). ಕಥೆಗಳಲ್ಲಿ ಕೇವಲ ' 
ವನು, ಸಾಮ ನನ ಷ್ಟೇ ಬೆನ್ನ ಗುರುತಿಸಲಿಲ್ಲ... ಅವ್ರುಗಳೆ ಭೌಗೋಳಿಕ ಸಂಚಾರ 


ಹಾಗೂ ಕೆಲಸುಟ್ಟಗೆ ಕತೆಗಳ ಇತಿಹಾಸ ಮತ್ತು ಆಶಯಗಳ ಸಾಮ್ಯತೆಯನ್ನೂ 
ಅವರು ಗುರುತಿಸಿದರು. ಬೆನ್ಸೆ ಪ್ರಕಾರ, ಅಂಥ ಕಥೆಗಳು ಭಾರತದಿಂದ 
ಮೆಡಿಟರೇನಿಯನ್‌ ಸಮುದ್ರ ದವಕಿಗೆ ಇನ್ನೂ ಪಶ್ಚಿಮಕ್ಕೆ ಎಂದರೆ ಸ್ಪೇನ 
ಹಾಗೂ ಯೂರೊಹಿಗೆ ಪ್ರವಾಸ ಕೈಗೊಂಡಿವೆ. 
ಬೆನ್ಸೈ ಅಭಿಪ್ರಾ ಸ ದಲ್ಲಿ ಜನಸದ ಕಥೆಗಳು ಮೂರು ಮೂಲಗಳಿಂದ 
ಪ್ರಸರಣಗೊಂಡಿನೆ : 
೧. ಹತ್ತನೆಯ ಶತಮಾನಕ್ಕೆ ಮೊದಲು ನರೌಖಿಕ ಪರಂಪಕೆಯ ಮೂಲದಿಂದ. 
ಹತ್ತನೆಯ ಶತಮಾನದ ಈಚಿಗೆ ಇಸ್ಲಾಮಿಕ್‌ ಪ್ರಭಾವದಿಂದ, 
೩. ಬೌದ್ಧ ಸಾಹಿತ್ಯ ಮೂಲದಿಂದ, ಔಬೆಟ್‌ ಚೀನಾ ಮೂಲದಿಂದ ಅಥವಾ 
ಮಂಗೋಲಿಯನ" ಮೂಲದಿಂದ. 
-ಹೀಗೆ ಪ್ರವಾಸಿಗರು, ವ್ಯಾಪಾರಿಗಳು, ಧರ್ಮ ಪ್ರಸಾರಕರು ಹಾಗೂ 


, ಗ್ರೀಸ್‌ 


x 
pp 
ಶಿ 


ಜಾನಪದ ಸಿದ್ಧಾಂತಗಳು : ಒಂದು ವಿವೇಚನೆ ೪೩ 


ದಂಡಯಾತ್ರೆಗಳಿಂದ ಭಾರತದ ಕತೆಗಳು ಬೇಕೆ ಬೇರೆ ಕಡೆಗೆ ಹರಡಿವೆ ಎಂದು ಬೆನೆ 
ಪ್ರತಿಪಾದಿಸಿದರು. ಸವನ:ಕಾಲೀನ ವಿದ್ವಾಂಸರ ದ್ವಿಕಾಲಿಕ "3ಧ್ಯಯನದ ಫಲವನ್ನು 
ಗುರುತಿಸಿದ ಅವರು ದ್ವಿಕಾಲಿಕ ಅಧ್ಯಯನಕ್ಕೆ ಸಾಕಷ್ಟು ಒತ್ತುನೀಡಿದರು. 
ಯ.ೂಕೊಫಿನ ಎಲ್ಲ ಕಥಾರೂಸಗಳನ್ನು ಮೂಲಭೂತವಾದ ಅಣುವಿಗೆ ಮಿತಿಗೊಳಿಸಿ 
ಅಲ್ಲಿಂದ ಬೇಕೆ ಬೇರೆ ದೇಶ ಖಂಡಗಳಿಗೆ ವಾಂಶಿಕವಾಗಿ ಸಂಬಂಧವಿಲ್ಲದ ಆದರೆ 
ಚಾರಿತ್ರಿಕವಾಗಿ ಸಂಬಂಧಕೊಂದಿರ:ವ ದೀಶ, ಖಂಡಗಳಿಗೆ ಕತೆಗಳು ಪ್ರಸಾರ 
' ಕೈಕೊಂಡಿನೆ ಎಂದು ಹೇಳಿದರು, ಈ ಅಣುವಿನ ಆಕರ, ಬೆನ್ಸೆ ಪ್ರಕಾರ, ಭಾರತ, 
ವಾಂಶಿಕವಾಗಿ ಸಂಬಂಧ ಸಾಧಿಸದ ಸಂಸ್ಕೃತಿಯೊಂದರಿಂದ ಮತ್ತೊಂದು ಸಂಸ್ಕೃತಿಗೆ 
ಕತೆಗಳು ಪ್ರಸರಣ ಕೈಕೊಂಡಿವೆ ಎಂಬ ಅವರ ವಾದ ಸೈದ್ಧಾಂತಿಕ ಮುನ್ನಡೆಯನ್ನು 
ದಾಖಲಿಸಿತು. ಇದು ಎಕಮೂಲವಾದಕ್ಕೈಂತ ಬಹು ಮೂಲವಾದ ಕಲ್ಪನೆಗೆ ಹತ್ತಿರ 
ವಾದುದು, 
ಬೆನ್ಸೈ ಸಿದ್ಧಾಂತವನ್ನು ಪ್ರಬಲವಾಗಿ ಸಮರ್ಥಿಸಿದ ರೀನ್‌" ಹೋಲ್ಡ್‌ ಕೋಹ್ಣೆರ್‌ 
ಬೆನ್ನೈಯವರ ಎಲ್ಲ ವಿಚಾರಗಳನ್ನೂ ಒಪ್ಪಿ ಕೊಳ್ಳೆ ಲಿಲ್ಲ. ಅವರು ಭಾರತವೇ ಎಲ್ಲ 
-ಕತೆಗಳಿಗೂ ಉಗವಸಸ್ಥಾನನಲ್ಲ ; ಯೂರೊಪಿನ ಕತೆಗಳ ವಿಷಯದಲ್ಲಿ ಭಾರತೆದೆ 
ಪಾತ್ರ ಮಹೆತ್ವದ್ಧಾದರೂ ಅದನ್ನು ಜಿನ್ಸೈ ಬಹುವಾಗಿ ಉತ್ಸೇಕ್ಸಿಸಿದ್ದಾರೆ ಎಂದು 
ಅಭಿಸ್ರಾಯಪಟ್ಟಿ ರುವುದು ಗಮನಾರ್ಹ. ಇದೇ ರೀತಿಯಾಗಿ ಮತ್ತೊಬ್ಬ ಸಮರ್ಥಕ 
ಎಮ್ಯಾನುಯಲ್‌ ಕಾಸ್ಟ್ರಿನ್‌ ಜಿಕ್ಸೈ ವಾಡದೆ ಹಿನ್ನೆಲೆಯಲ್ಲಿ. ಕಥೆಗಳನ್ನು ಅಭ್ಯಸಿಸಿ 
ಎರಡ; ಅಭಿಶ್ರಾಯಗಳಿಗೆ ಬಂದರು; 
೧, ಯೂರೊಪಿನ ಕತೆಗಳಿಗೆ ಮಂಗೋಲಿಯನ್ನರು ಪ್ರೇರಕರು. 
೨ ಈಜಿಪ್ಟಿನ ಕತೆಗಳು ಭಾರತದ ಕತೆಗಳಿಗಿಂತ ಹೆಳೆಯವು. 
ಬೆನ್ಸೆಗೆ ಸಮರ್ಥಕರಿದ್ದಂತೆಯೇ ವಿರೋಧಿಗಳೂ ಇದ್ದರು. ಖಚಿತತೆಯ ಅಭಾವ 
ಹಾಗೂ ಕಲ್ಪನೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡಿದ್ದಕ್ಕಾಗಿ ಜೋಸೆಫ್‌ ಬೇಡಿಯರ್‌ ಬೆನ್ಸೈ 
ಸಿದ್ಧಾಂತವನ್ನು ಬಹು ಕಟುವಾಗಿ ಟೀಕಿಸಿದರು. ಇನ್ನೊಬ್ಬ ವಿರೋಧಿ ಆಂಡ್ರ್ಯೂ 
ಲ್ಯಾಂಗ್‌ ಭಾರತೀಯ ಮೂಲವಾದವನ್ನೇ ಅಲ್ಲಗಳೆದರು. ತಮ್ಮ ಅಭಿಪ್ರಾಯವನ್ನು 
. ದೃಢೀಕರಿಸಲು ಅವರು ಪ್ರತ್ಯೇಕ ಮೂಲಗಳ ಕಡೆಗೆ ಬೊಟ್ಟು ಮಾಡಿ ತೋರಿಸಿದರು. 
ಈಜಿಪ್ಟಿನ ಕತೆಗಳು, ಜ್ವರಡೋಟಸ* ಹಾಗೂ ಹೋಮರರಲ್ಲಿ ಪ್ರಸ್ತಾ ಸವಾಗಿರುವ 
ಕತೆಗಳನ್ನೇ ಆಧಾರ ಒದಗಿಸಿದರು 
ಹೀಗೆ ಪ್ರಬಲ ಟೀಕೆಗೊಳೆಗಾದ ಚಿನ್ನ ಸಿದ್ಧಾಂತ ಬಹುಬೇಗ ಸೋತು 
ಹೋಯಿತು. ಇದಕ್ಕೆ. ಕಾರಣಗಳೆ: ಅನೇಕ, ಇಂಡೊ ಯೂರೊಪಿಯನ" ಪಂಥ 
ದವರಿಗಿದ್ದ ಕೆಲವು ತೊಡಕುಗಳ: ಜಿನ್ಸೆಯ ಕಾಲದಲ್ಲೂ ಇದ್ದವು. ಬೆಸ್ಸೆಯವರಿಗೂ 
ಜನಪದ ಕತೆಗಳ ಸ್ವರೂಪದ ಸ್ಪಷ್ಟ ತಿಳವಳಿಕೆ ಇರಲಿಲ್ಲ. ಅವರ ಕಾಲಕ್ಕೂ ಕತೆಗಳ 


ವ 
ವರ್ಗೀಕರಣ ಕೆಲಸ ಸಮರ್ಪಕವಾಗಿ ನಡೆದಿರಲಿಲ್ಲ. ಇದರಿಂದಾಗಿ ಯೂಕೊಪಹಿನ 


ಲ೪ ಮಾನವಿಕ ಕರ್ಣಾಟಕ 


ವಾಕ್ಪರಂಪರೆಯ ಪರಿಚಯ ಬೆನ್ಸೈಗೆ ಸರಿಯಾಗಿ ಆಗಲೇ ಇಲ್ಲ. ಅವರು ತಮ್ಮ ' 
ಸಿದ್ಧಾಂತವನ್ನು ಪಂಚತಂತ್ರದಂತಹ ಗ್ರಂಥಸ್ಥ ಮೂಲವನ್ನು ಆಧರಿಸಿ ಮೂಡಿಸಿದರು. 
ಅದರಿಂದ ಅವರಿಗೆ ಗ್ರಂಥಸ್ಥ ಮೂಲದ ಕತೆಗಳ ಪ್ರಸರಣ ಮಾರ್ಗವನ್ನು ಗುರುತಿಸಲು 
ಸಾಧ್ಯವಾಯಿತು. ಆದರೆ ಅದು ವರೌಖಕ ಕತೆಗಳ ಪ್ರಸರಣಕ್ಕಿಂತ ಬೇರೆ ರೀತಿಯದು. 
ಅಲ್ಲದೆ ಆರ್ಮೆ-ಥಾಂಸನ್ನರ ವರ್ಗಸೂಚಿಯಲ್ಲಿ ಪಂಚತಂತ್ರದ ಕತೆಗಳು ಹೆಚ್ಚಿನ ಸಂಖ್ಯೆ 
ಯಲ್ಲಿ ಇಲ್ಲದಿರುವುದೂ ಯೂರೊಪ್‌ ಮೂಲದ ಕತೆಗಳು ದೊಡ್ಡ ಸಂಖ್ಯೆಯಲ್ಲಿ 
ಇರುವುದೂ ಗಮನಾರ್ಹ. ಇದು ಭಾರತವೇ ಎಲ್ಲ ಕತೆಗಳ ಉಗಮಸ್ಥಾನ 
ಎಂಬುದನ್ನು ನಿರಾಕರಿಸುತ್ತದೆ, ಆದರೂ ಬೆನ್ಸೈಯ ಕ್ರಮದಲ್ಲಿ ಅನೇಕರು ಕತೆಗಳ 
ತೌಲನಿಕ ಅಧ್ಯಯನ ನಡೆಸಿದರು. ಇದರಿಂದಾಗಿ ದೊಡ್ಡ ಸಂಖ್ಯೆಯಲ್ಲಿ ಸಮಾನ ಕತೆ 
ಗಳನ್ನು ಶೇಖರಿಸಿದಂತಾಯಿತು. ಭಾರತೀಯ ಕಥಾಪರಂಪರೆ ನಿಸ್ಸಂಶಯವಾಗಿಯೂ 
ಪಾಶ್ಚಾತ್ಯ ಕಥೆಗಳ ಮೇಲೆ ಪ್ರಭಾವ ಬೀರಿದೆ. ಮಧ್ಯಯುಗದ ಆನಂತರವಂತೂ 
ಕತೆಗಳ ಸತತ ಕೊಳುಕೊಡುಗೆ ನಡೆದದ್ದಕ್ಕೆ ಆಧಾರಗಳಿವೆ, ಐರ್ಲೆ ೦ಡಿನಿಂದ ಭಾರತದ 
ವರೆಗಿನ ದೇಶಗಳಲ್ಲಿ ಕಥನ ಆಶಯ ಮತ್ತು ಸಂವಿಧಾನಗಳ ಸಾಮ್ಯಕ್ಕೆ ಈ ಗ್ರಾಂಥಿಕ 
ಪ್ರಸರಣದ ಮೂಲಕವಾದ ಸ್ವೀಕರಣ ಮುಖ್ಯ ಕಾರಣ ಎಂಬುದನ್ನು ಈ ಪಂಥದಿಂದ 
ತಿಳಿಯಬಹುದ.8. ಕೆಲವಾದರೂ ಕತೆಗಳ ಸಾಮ್ಯಕ್ಕೆ ಸ್ವೀಕರಣವೇ ಕಾರಣ 
ಎಂಬುದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಬೆನ್ನ ತಿಳಿದಂತೆ, ಭಾರತವೇ ಎಲ್ಲ 
ಕತೆಗಳ ತವರು ಎಂಬುದನ್ನು ಇಂದು ವಿದ್ವಾಂಸರು ಒಪ್ಪಿಕೊಳ್ಳದಿದ್ದರೂ ಕತೆಗಳ 
ಉಗಮಕ್ಕೆ ಕಾರಣವಾದ ಅನೇಕ ದೇಶಗಳಲ್ಲಿ ಭಾರತವೂ ಮುಖ್ಯವಾದುದು (ಸ್ವತ 
ಥಾಂಸನ್‌ : 1951 : 379) 

ಏನೇ ಇರಲಿ, ಭಾರತೀಯ ಮೂಲಸಿದ್ಧಾಂತ, ೧೯ನೆಯ ಶತಮಾನದ ಕಡೆಯ 
ದಶಕಗಳು ಮತ್ತು ೨೦ನೆಯ ಶತಮಾನದ ಆರಂಭದ ದಶಕಗಳಲ್ಲಿ ಹೆಚ್ಚು ಜನಪ್ರಿಯ 
ವಾಗಿತ್ತು, ಮೊದಲ ಘಟ್ಟಿ ದಲ್ಲಿ ಅದು ಮ್ಯಾಕ್ಸ್‌ ಮುಲ್ಲರ್‌” ಅವರ ಚಾರಿತ್ರಿಕ 
ಪುನರ್ರಚನಾ ವೈಧಾನಿಕತೆಗೆ ಸಮರ್ಥನೆ ಒದಗಿಸಿತು. ಅದರೊಂದಿಗೆ ವಾಂಶಿಕವಾಗಿ 
ಸಂಬಂಧವಿರದ ಸಂಸ್ಕೃತಿಗಳಲ್ಲಿ ಕತೆಗಳ ಪ್ರಸರಣ ಸಾಧ್ಯ ಎಂಬ ಮತ್ತೊಂದು 
ಸೈದ್ಧಾಂತಿಕ ಹಾಗೂ ವೈಧಾನಿಕ ಗುರಾಣಿಯನ್ನು ಒದಗಿಸಿತು. ಅದ್ದು ಫಿನ್ನರಿಗೆ 
ಕತೆಗಳ ಮೂಲ, ಅದರ ಜೀವನ ಚರಿತ್ರೆ ಹಾಗೂ ಅದು ಹಾದುಹೋದ ಮಾರ್ಗ 
ಗಳನ್ನು ಗುರುತಿಸುವ ಪ್ರಯಾಸಕರ ಕೆಲಸ ಕೈಕೊಳ್ಳಲು ಪ್ರೇರಣೆ ನೀಡಿತು. ಆಮೇಲೆ 
ಅದು ಚಾರಿತ್ರಿಕ ಭೌಗೋಳಿಕ ವಿಧಾನದ ಹುಟ್ಟಿ ಗೆ ಕಾರಣವಾಯಿತು. 

ಮಾನವಶಾಸ್ತ್ರೀಯ ಸಿದ್ಧಾಂತ : ಮ್ಯಾಕ್ಸ್‌ಮುಲ್ಲರ್‌ ಚಿಂತನೆ ಹಾಗೂ 
ಪುರಾಣ ಸಂಬಂಧವಾದ ಸೈದ್ಧಾಂತಿಕ ಚರ್ಚೆ ಜನಪ್ರಿಯವಾಗಿದ್ದ ಸಂದರ್ಭದಲ್ಲಿ 


3. Encyclopaedia Britannica, Vol. 9 p. 447 


ಜಾನಪದ ಸಿದ್ಧಾ ೦ತಗಳು : ಒಂದು ವಿವೇಚನೆ ೪೫ 


ಯೂರೊಪ್‌ ಔಡ್ಯೋಗಿಕವಾದ ಬದಲಾವಣೆಗೆ ಗುರಿಯಾಗಿತ್ತು. ಈ ಬದಲಾವಣೆ 
ಯೂರೊಪಿಯನ" ಚಿಂತನೆಗಳ ಮೇಲೂ ನಿಧಾನಗತಿಯಲ್ಲಿ ಪರಿಣಾಮ ಬೀರಿತು. 
ಈ ಬದಲಾವಣೆಯಿಂದ ಪ್ರೇರೇಪಿತರಾಗಿ ಮಾನವಿಕ ಕ್ಷೇತ್ರದ ಅಧ್ಯಯನಕಾರರು 
ಹತ್ತಿರದ ಹಾಗೂ ದೂರದ ನಾಡುಗಳಿಂದ ವಲಸೆಬಂದ ಜನ, ಅವರ ಸ್ಥಿ ತಿಗತಿ, ಅವರ 
ೇವನವಿಧಾನಗಳನ್ನು ಅಭ್ಯಸಿಸಲು ವ್ಯಾಪಕ ಪ್ರವಾಸ ಕೈಕೊಂಡರು, ಫಲವಾಗಿ 
we ನೆಲದ ಜನರ ವಕ್‌ ಖಿಕ ಪರಂಪರೆಗಳ ಎದ್ದು ಕಾಣುವ ಸಾಮ್ಯಗಳನ್ನು ಕಂಡು 
: ಹಿಡಿಯಲು ಸಾಧ್ಯವಾಯಿತು. ವಾಸ್ತವವಾಗಿ ಈ ಹೋಲಿಕೆಗಳನ್ನು ವಿಭಿನ್ನ 
ಜನರ ವಾಂಶಿಕ ಸಂಬಂಧಗಳ ಹಿನ್ನೆಲೆಯಲ್ಲಿ ವಿವರಿಸಲಾಗಲಿ ಪತ್ತೆ ಮಾಡಲಾಗಲಿ 
ಆಗುವುದಿಲ್ಲ. ಸಮಕಾಲೀನ ಯೂರೊಪಿಯನ" ಚಿಂತನೆಯ ಫಲವಿದು. ಟೈಲರ್‌ 
ಮತ್ತು ಆಂಡ್ರ್ಯೂಲ್ಯಾ ಂ7” ಈ ವಿಚಿತ್ರ ಸಂಗತಿಯ ನ್ನ್ನು ಬಹ:ಮೂಲವಾದದ ನೆಲೆ 
ಯಿಂದ ವಿವರಿಸಲು ಯತ್ನಿಸಿದರು, ಸಾಂಸ್ಕೃತಿಕ ಕೌಶಲವೊಂದು ಎರಡಕ್ಕಿಂತ ಹೆಚ್ಚು 
ಸಂಬಂಧವಿಲ್ಲದ ಸ್ಥ ಗಳನ ಸ್ವತಂತ್ರವಾಗಿ ಉಗಮಿಸಿರಬಹುದು ಮತ್ತು eit 
ಸಂದರ್ಭದಲ್ಲಿ ಆದರೆ ಸದೃಶ ಸನ್ನಿವೇಶಗಳಲ್ಲಿ ಸ್ವಸಂತ್ರವಾಗಿ ಉಗಮಿಸಿರಬಹೇದಂ ' 
. ಎಂಬುದು ಅವರ ತಿಳಿಪಳಿಕೆಯಾಗಿತ್ತು. ಪ್ರ ಕಲ್ಪ ಕ್ಕೆ ನಿಜವಾಗಿಯೂ, ಮಾನವ 
ಮನಸ್ಸು ಮತ್ತು ಮಾನವ ನಡವಳಿಕೆಯ ಸಾರ್ವತ್ರಿಕತೆಯ ಅಸ್ತಿಶ್ಚವನ್ನು 
: ವಿದ್ವಾಂಸರು ಮನಗಂಡಿದ್ದಾರೆಂಬ ಸಂಗತಿಯನ್ನಾಧರಿಸಿದೆ, ಇದಕೊಂದಿಗೆ ಟೈಲರ್‌ 
ಇವು ಸಂಗ್ರಹಿಸಿದ ಸಾಮಗ್ರಿಯ ಮೂಲಕ ಮಾನವ ಸ್ವಭಾವ, ಮನಸ್ಸು, 
ಆಲೋಚನೆ ಹಾಗೂ ಮಾನವ ಸಂಸ್ಕೃತಿಗಳ ವಿಕಾಸದ ದಾರಿಗಳ ಅನನ್ಯತೆಯನ್ನು 
ಗುರುತಿಸುವ ಪ್ರಯತ್ನ ಮಾಡಿದರು. 
ಜನಸದ ಕತೆಗಳಲ್ಲಿ ಎದ್ದು ಕಾಣುವ ಸಾಮ್ಯ ತೆಗೆ ಅಸಂಗತ ಅಂಶಗಳಿಗೆ 
ಮಾನವಶಾಸ್ತ್ರೀಯ ಕಾರಣಗಳನ್ನು ಕೊಡುವ ಈ ಪಂಥ ಮಾನವಶಾಸ್ತ್ರದಿಂದ 
ಪ್ರಭಾನಿತವಾಯಿತು. ಆಂಡ್ರೂ ಲ್ಯಾ ಂಗ್‌ ಈ ಪಂಥದ ನೇತಾರರು, ಆದಿಮಾನವ 
ಸಂಸ್ಕೃತಿಯ ಪುನರ್ರಚನೆ ಕುರಿತು ಇ. ಬಿ ಟ್ರೈಲರ್‌ ವ್ಯಕ್ತ ಪಡಿಸಿದ ಅಭಿಪ್ರಾಯ 
ಗಳನ್ನಾಧರಿಸಿ ಲ್ಯಾಂಗ್‌ ಕತೆ, ಪುರಾಣಗಳ ವಿಶ್ಲೇಷಣೆ ನ ನಡೆಸಿದರು. ಮಾನವ 
ಶಾಸ್ತ್ರೀಯ ಧೋರಣೆಯಿಂದಲೇ ಲ್ಯಾಂಗ್‌ ಅವರು ಕತೆಗಳ ಬಗೆಗೆ ಪ್ರಚಲಿತನಿದ್ದ 
ಇಂಡೊ-ಯೂರೊಪಹಿಯನ" ಹಾಗೂ ಭಾರತೀಯ ಮೂಲ ಸಿದ್ದಾಂತಗಳನ್ನು 
ಸಕಾರಣವಾಗಿ ಪ್ರಬಲವಾಗಿ ವಿರೋಧಿಸಿದರು. ಲ್ಯಾಂಗ್‌ ಪ್ರಕಾರ, ಕತೆಗಳು 
ಪ್ರಾಚೀನ ಕಾಲದ ಉಳಿಕೆಗಳು. ಕತೆಗಳಲ್ಲಿರುವ ಅನೇಕ ಪ್ರಾ ಚೀನ ನಂಬಿಕೆಗಳೇ 
ಅದಕ್ಕೆ ಆಧಾರ, ಮಾನವನ ಸಾಂಸ್ಕೃತಿಕ ಚರಿತ್ರೆ ಯ ಬಹು ಕೆಳಗಿನ ಹೆಂತದಲ್ಲಿ 
ಪ್ರ ಚಲಿತವಿದ್ದ ಕೆಲವು ಅನಾಗರಿಕ ತ ಗಲದ ನರಭಕ್ಷಕತನ, ಕುಲದೇವತಾ 
ಪದ್ಧತಿ, ರೂಪಾಂತರಗಳನ್ನು ಕತೆಗಳು ಒಳಗೊಂಡಿವೆ. ಈ ಆಂಶಗಳು ಇಂದಿನ 
ಆದಿವಾಸಿ ಸಮೂಹದಲ್ಲಿ ಯಥಾವತ್ತಾಗಿ ಉಳಿದು ಬಂದಿವೆ. ನಾಗರಿಕ ಸಮಾಜದಲ್ಲಿ 


೪೬ ಮಾನವಿಕ ಕರ್ಣಾಟಕ 


ಅವು ಮರೆಯಾಗಿರುವುದರಿಂದ ಕತೆಗಳು ಅಸಂಗತ ಅಂಶಗಳ ಕಂತೆಗಳಾಗಿ ಕಾಣುತ್ತವೆ. 


ಆದಿವಾಸಿ ಜೀವನದ ಅಧ್ಯಯನದಿಂದ ಕತೆಗಳ ಈ ಅಸಂಗತತೆಗಳೆನ್ನು ಅರ್ಥೈಸಲು | 


ಸಾಧ್ಯ--ಇದು ಆಂಡ್ರ್ಯ್ಯೂಲ್ಯಾಂಗ್‌ ವಿಚಾರಧಾರೆ, 
ಮನಃಷ್ಯರೆಲ್ಲ ಹೇಗೆ ಸಮಾನ ಸಾಂಸ್ಕೃತಿಕ ಸ್ತರಗಳ ನೇರ ವಿಕಾಸದಲ್ಲಿ ಹಾದು 


ಬಂದಿದ್ದಾರೆ ಹೈ ದನ್ನು ಪ್ರತಿಪಾದಿಸಲ: ಆಂಡ್ರ್ಯೂಲ್ಯಾಂಗ್‌ ನೀಡಿರುವ ಸಮರ್ಥನೆ | 


ಗಮನಾರ್ಹವಾದು ದು. ಅವರ ಪ್ರಕಾರ ಕತೆಗಳು ಪುರಾಣಗಳಿಗಿಂತ ಹಳೆಯವು. 


ಪುರಾಣಗಳು ಇತ್ತೀಚಿನ ಸೃಷ್ಟಿಗಳು. ಪುರಾಣಗಳಲ್ಲಿ ಇಲ್ಲದ ಅನೇಕ ಅನಾಗರಿಕ ' 


ಅಂಶಗಳು ಕತೆಗಳಲ್ಲಿನೆ, ಅಲ್ಲದೆ ನಾಗರಿಕತೆಯೊಡನೆ ಕತೆಗಳಲ್ಲಿ ವ್ಯಕ್ತಗೊಳ್ಳುವ 
ಸಂಸ್ಕೃತಿಯೂ ಬದಲಾಗುತ್ತದೆ. ಯೂರೊಪಿನ ಕಟ್ಟುಕತೆಗಳಲ್ಲಿ ಇರುವುದಕ್ಕಿಂಶ 
ಹೆಚ್ಚಿನ ಪ್ರಾಣಿ.ಪಾತ್ರಗಳು ಬುಶ್‌ಮನ್‌, ಜುಲೂಗಳ ಕತೆಗಳಲ್ಲೂ ಇನೆ, ಇದು 


ಕತೆಗಳು ei ನಾಗರಿಕತೆಯತ್ತ ಸಂಸ್ಕಾರಗೊಳ್ಳುತ್ತಾ ಬಂದಿವೆ 


ಎನ್ನಲು ಆಧಾರ (ಸ್ಟಿಥ್‌ಥಾಂಸನ್‌" ; 19೨1 : 380). 
ಆಂಡ್ರ್ಯೂಲ್ಯಾಂಗ್‌ ಅವರ. ನಿಲುವನ್ನು ಸಮರ್ಥಿಸುವ ಅಭಿಪ್ರಾಯಗಳು 


ಅನಂತರವೂ ಕಾಣಿಸಿಕೊಂಡದ್ದುಂಟು, ಜೆ. ಜಿ. ಫ್ರೇಜರ್‌ ಅವರು ಆದಿವಾಸಿಗಳಲ್ಲಿ \ 


ಪ್ರಚಲಿತವಿರುವ ಅನೇಕಾನೇಕ ನಂಬಿಕೆ ಸಂಪ್ರದಾಯಾಚರಣೆಗಳ ಬಗೆಗಿನ ಸಾಮಗ್ರಿ 
ಯನ್ನು ಸಂಗ್ರಹಿಸಿ ಅಮೆರಿಕನ್‌ ಇಂಡಿಯನ", ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ 
ರಾಷ್ಟ್ರಗಳಲ್ಲಿನ ಕಥನ ಆಶಯ, ಆಚರಣೆ, ನಂಬಿಕೆಗಳಲ್ಲಿರುವ ಸಾಮ್ಯವನ್ನು ತೋರಿಸಿ 
ಎಲ್ಲ ಮನುಷ್ಯರೂ ಸಮಾನರೀತಿಯ ಸಾಂಸ್ಕೃತಿಕ ಸ್ತರಗಳ ನೇರ ವಿಕಾಸದಲ್ಲಿ ಹಾದು 
ಬಂದಿದ್ದಾರೆ, ಆದುದರಿಂದ ಅವರ ಅಭಿವ್ಯಕ್ತಿಗಳು ಒಂದೇ ತೆರನಾಗಿವೆ ಎಂದು 
ಹೇಳಿದರು. ಜೆ. ಎ, ಮ್ಯಾಕುಲಕ್‌ ಮತ್ತು ಜಿ. ಎಲ್‌. ಗೊಮ್ಮೆ ಇದನ್ನು 
ಅನುಮೋದಿಸಿದರು. ಆದರೆ ಈ ಸಿದ್ಧಾಂತ ಸರಳ ಜ್ಞಾನವನ್ನೂ ಪ್ರದರ್ಶಿಸಲಿಲ್ಲ: 
ಪ್ರತಿಯೊಂದು ಜನ ಸಮೂಹದ ಸಂಸ್ಕೃಕಿಯೂ ಐತಿಹಾಸಿಕ ಬೆಳವಣಿಗೆಯ ಫಲ. 
ಅದು ಆಂತರಿಕ ಹಾಗೂ ಬಾಹ್ಯ ಪ್ರಭಾವಗಳಿಗೆ ಈಡಾಗುತ್ತದೆ ಮತ್ತು ಅನೇಕ 
ಸಾಂಸ್ಕೃತಿಕ ಅಂಶಗಳು ಪ್ರದೇಶದಿಂದ ಪ್ರದೇಶಕ್ಕೆ ವಲಸೆ ಹೋಗುತ್ತವೆ ಎಂಬ ಅಂಶ 
ಗಳನ್ನು ಕಡೆಗಣಿಸಿದ್ದು ತಪ್ಪು (ಸ್ಪಿಫ್‌ಥಾಂಸನ್‌ ; 1951 : 382-383). 

ಈ ಹಿನ್ನೆಲೆಯಲ್ಲಿ ನೋಡುವುದಾದರೆ, ಜಾನಪದ ಒಂದು ಪ್ರಾಚೀನ ವಾಸ್ಮವ 
ಸ್ಥಿತಿಯೇ ಹೊರತು ಕಾಲ್ಪನಿಕವಾದುದಲ್ಲ. ಕತೆಗಳಲ್ಲಿ ಅಸಂಗತವಾಗಿ ಕಾಣುವುದೆಲ್ಲಾ 
ನಮ್ಮ ತಪ್ಪು ಗ್ರಹಿಕೆ. ನಾಗರಿಕರಿಗೆ ಅಶಾರ್ಕಿಕವಾಗಿರುವುದೆಲ್ಲ ಆದಿಮಾನವನಿಗೆ 
ತಾರ್ಕಿಕ ಆಗಿತ್ತು. ಆದುದರಿಂದಲೇ ಜಾನಪದದ ಆಳದಲ್ಲಿರುವ ಸಂಗತಿಗಳನ್ನು ಕಂಡು 
ಹಿಡಿದು ಮಾನವನ ಸಾಂಸ್ಕ್ರೃತಿಕ. ಚರಿತ್ರೆಯನ್ನು ಪುನರ್ರ ಚಿಸುವುದು ಇವರ ಗುರಿ 
ಯಾಗಿತ್ತು. ಈ ಬೆಳಕಿನಲ್ಲಿ ಆಸ್ಟ್ರೇಲಿಯನ್‌ ಆದಿವಾಸಿಗಳ ಕತೆಗಳನ್ನು ವಿಶ್ಲೇಷಿಸಿದ 
ಆರ್ನಾಲ್ಡ್‌ ವಾನ್‌ಗಿನ್ನೆಪ್‌ ಕತೆಗಳು ಹೇಗೆ ಉಗಮಿಸಿದವು ಎಂಬುದನ್ನು ಹೇಳುತ್ತಾ 


ಕ್ರೋ ಲ್‌ ಟ a 


ಜಾನಪದ ಸಿದ್ಧಾಂತಗಳು : ಒಂದು ವಿವೇಚನೆ ೪೭ 


ಕತೆಗಳ ಉಗಮದಲ್ಲಿ ಕುಲದೇವಶಾರಾಧನ ಪದ್ಧತಿಯ ಪ್ರಾಮುಖ್ಯವನ್ನು ಗುರುತಿ 
ಸಿದರು (ಸ್ಟಿರ್ಶಥಾಂಸನ್‌ : 1951 : 387). ಗಿನ್ನೆಪ್‌ನಂತೆ ನ್ಯೂಮನ್‌ ಕೂಡ 
ಆದಿಮಾನವ ಆಚರಣೆಗಳಲ್ಲಿ ಕತೆಗಳ ಉಗಮವನ್ನು ಕಂಡುಹಿಡಿಯುತ್ತಾರೆ. ಗಿನ್ನೆಪ್‌ 
ಮತ್ತು ನ್ಯೂಮನ್‌ ಇಬ್ಬರೂ ಆದಿಮಾನವರಲ್ಲಿ ವ್ಯಾಪಕವಾಗಿರುವ ನಂಬಿಕೆ ಮತ್ತು 
ಆಚರಣೆಗಳನ್ನು ತೀವ್ರವಾಗಿ ಗಮಸಿಸಿ ಆದರ ಹಿಂದಿರುವ ಮನಸ್ಥಿತಿಯನ್ನು ಕಂಡು 
ಹಿಡಿದಿದ್ದಾ ರ, ಜಗತ್ತಿನ ಭಿನ್ನ ಪ್ರದೇಶಗಳಲ್ಲಿ ಸ್ವ ತಂತ್ರ ವಾಗಿಯೆೇ ಸಮಾನ ಕತೆಗಳು 
ಹುಟ್ಟಿ ವೆ ಎಂದು ಅಭಿಪ್ರಾ ಯಪಡುವುದರಿಂದ ಇನರಿಬ್ಬ ಅನೆ ಬಹುಮೂಲ ಸಿದ್ಧಾಂತದ 
| ಪ್ರೈತಿಪಾದಕರಾಗಿದ್ದಾಕೆ. ಇವರ ತೀರ್ಮಾನಗಳಲ್ಲೂ ಲೋಪಗಳಿಲ್ಲವೆಂದಲ್ಲ. 
ಅವೆಂದರೆ: ೧. ಆದಿವಾಸಿ ಬದುಕಿನ ಯಾವುದೊ ಒಂದು ಅಂಶವನ್ನಾಧರಿಸಿ 
ಅದೇ ಆದಿಮಾನವ ಜೀವನದಲ್ಲಿ ಅತಿ ಮುಖ್ಯವಾಗಿತ್ತು ಎಂಬ ಅತಿರೇಕಕ್ಕೆ 
ಹೋದದ್ದು, ೨. ಆದಿಮಾನವರಲ್ಲಿ ಬಹಳಷ್ಟು ವಿಷಯಗಳಲ್ಲಿ ಸಮಾನತೆಯಿದೆ 
ಎಂದು ಭಾವಿಸಿದ್ದು. ಈ ವಿದ್ವಾಂಸರು ಹೇಳುವ ಕಾರಣಗಳಿಂದ ಕೆಲವು ಕಥೆಗಳು 
ಹುಟ್ಟಿಕೊಂಡಿಗಬಹುದಾದರೂ ಒಟ್ಟು ಜನಪದ ಕತೆಗಳ ಉಗಮಕ್ಕೆ ಇವು ಮುಖ್ಯ 
ಕಾರಣಗಳಲ್ಲ. ಕೆಲವು ತತ್ವಗಳಿಗಷ್ಟೇ ದೃಢವಾಗಿ ಅಂಟಿಕೊಂಡಿದ್ದರಿಂದ ಪ 
ಸಿದ್ಧಾಂತ ವಿಫಲವಾಯಿತು. ಆ ತತ್ವಗಳೆಂದರೆ: ೧. ಕತೆಗಳಲ್ಲಿರುವ ಅಂಶಗಳೆಲ್ಲಾ: 
ವಾಸ್ತವವಾಗಿ ಇರುವಂಥ, ನಡೆದಂಥ, ಅಂಶಗಳು ಎಂದು ತಿಳಿದು ಅವನ್ನು 
ಬಾಹೈಸ್ಮರದಲ್ಲೇ ವಿಶ್ಲೇಷಿಸಿದ್ದು: ೨. ಯಾವುದೊ ಒಂದು ಸಾಂಸ್ಕ್ರತಿಕ 
ಪರಿಸರದಲ್ಲಿ ದೊರಕಿದ ಆಧಾರಗಳನ್ನು ಇಡೀ ಮಾನವ ಸಂಸ್ಕೃತಿಗೆ ಜನ್ವಯಿಸಿದ್ದು. 
ಈ ಲೋಪಗಳನ್ನು ಮನಗಂಡ ಆಧುನಿಕ ಮಾನವಶಾಸ್ತ್ರಜ್ಞರು ಸಂಸ್ಕೃತಿಯ 
ಪ್ರಕ್ರಿಯೆಗಳ ಬಗೆಗೆ ಹೊಸ ನಿಲುವು ತಳೆದಿದ್ದಾರೆ, ಆಧುನಿಕರ ಪ್ರಕಾರ, ಆದಿಮಾನವ 
ಜೀವನದ ಯಾವುದೇ ನಿಷಯವನ್ನಾಗಲಿ ಒಂದ: ಸರಳ ಸೂತ್ರದಲ್ಲಿ ವಿವರಿಸಲಾಗದು. 
ಕ.ಲಡೇವತಾಸದೃತಿ, ಸತ್ತವರ ಬಗೆಗಿನ ಭಯ, ಆಕಾಶಕಾಯಗಳ ಬಗೆಗಿನ ಭ್ರಾಂತಿ 
ಈ ಎಲ್ಲ ಮೂಲಗಳಿಂದಲೂ ಕೆಲವು ಆಶಯಗಳು ಹುಟ್ಟಿಕೊಂಡಿವೆ. ಆದಿಮಾನವ 
y ಜೀವನದ ವಿಷಯಗಳನ್ನು ಸಾಮಾನ್ಯೀಕರಿಸಬಾರದು. ಬೇಕೆ ಬೇಕೆ ಪ್ರದೇಶಗಳ 
ಸಂಸ್ಕೃತಿಗಳಲ್ಲಿ ಯಿ ಸಾಮ್ಯಗಳೆಲ್ಲವೂ ಚಾರಿತ್ರಿಕ ಹಾಗೂ ಮೂಗಿ 
ದೃಷ್ಟಿ ಯಿಂದ ಒಂದೇ ಆಗಿಲ್ಲ. ಭೂತ Hi RR ಹೊರಗಿರುವ ಸಂಸ್ಕೃತಿಗಳಲ್ಲಿ 
ಇರುವ ಸಮಾನ ಅಂಶಗಳು ಎಷ್ಟೊ (ವೇಳೆ ನಾಗರಿಕ ಸಂಸ್ಕೃತಿಗಳಲ್ಲಿ ನ್ಯೂನವಾಗಿರು ವ 
ಅಂಶಗಳೇ ಆಗಿವೆ... ಸರಿಯಾಗಿ ARE ಅವುಗಳ ಸಾಮ್ಯ ವೈಷಮ್ಯಗಳ 
ಪರಿಚಯವಾಗುತ್ತದೆ, ಈ ಹಿನ್ನೆಲೆಯಲ್ಲೀ ಮಲಿನೋಸ್ಕಿ, ಫಾ ್ರಾಂಜ್‌ ಬೊವಾಸ್‌ 
ಮುಂತಾದವರು ಕತೆಗಳನ್ನು ಆಯಾ ಸಾಂಸ್ಕೃತಿಕ ಪರಿಸರವನ್ನು ಗಮನದಲ್ಲಿಟ್ಟು 
ಕೊಂಡೇ ಅಭ್ಯಸಿಸ ಸಜೀಕು ಎಸ ಪ್ರತಿಪಾದಿಸಿದ್ದಾರೆ. 
ಚಾರಿತ್ರಿಕ ಭೌಗೋಳಿಕ ವಿಧಾನ: ವಾಂಶಿಕವಾಗಿ ಸಂಬಂಧಪಡುವ 


೪೮ ಮಾನವಿಕ ಕರ್ಣಾಟಕ 


ಹಾಗೂ ಸಂಬಂಧಸಡದ ಸಂಸ್ಕೃತಿಗಳಲ್ಲಿ ಜನಸದ ಕತೆಗಳ ಪ್ರಸರಣ ಹಾಗೂ ವಲಸೆ: 
ಸಾಧ್ಯ ಎಂಬ ಜಿನ್ಸೈವಾದೆ ವೈಜ್ಞ್ಯಾನಿಕ ಸ್ವರೂಪದ ವೈಧಾನಿಕತೆಯ ವಿಕಾಸಕ್ಕೆ ತೀವ್ರ 
ಪ್ರೇರಣೆ ಒದಗಿಸಿತು. ಕತೆಗಳು ಪ್ರಸರಣ ಹೊಂದುವಾಗ ಹಾಗೂ ವಲಸೆಹೋಗುವಾಗ t 
ರೂನ ಮತ್ತು ವಸ್ತುವಿನಲ್ಲೂ ಸಾಕಷ್ಟು ಬದಲಾವಣೆ ಸಾಧಿಸಿಕೊಳ್ಳುತ್ತ ವೆಯಲ್ಲದೆ 
ಗುರುತಿಸಲು ಸಾಧ್ಯವಾಗುವಂಥ ಅನೇಕ ಮೂಲಭೂತ ಲಕ್ಷಣಗಳನ್ನು ಉಳಿಸಿ 
ಕೊಳ್ಳುತ್ತವೆ ಎಂದು ಸ್ಕಾಂಡಿನೇವಿಯನ್‌ ವಿದ್ವಾಂಸರು ಬಗೆದರು, ಕತೆಗಳು " 
ಸಂಚರಿಸುವ ಮಾರ್ಗ ಹಾಗೂ ಅವುಗಳ ಮೂಲರೂಪವನ್ನು ಶೋಧಿಸುವುದಕ್ಕಾಗಿ 
ವಿಶೇಷ ರೂಸದ ವೈಧಾಫಿಕತೆಯೊಂದನ್ನು ಅವರು ರೂಪಿಸಿದರು. ವಾಸ್ತವವಾಗಿ, ' 
ಈ ವೈಧಾನಿಕತೆ ಫಿನ್ನಿಷ್‌ ರಾಷ್ಟ್ರೀಯ ಮಹಾಕಾವ್ಯವಾದ ಕಲೆವಾಲದ ಮೇಲೆ ನಡೆಸಿದ 
ಹಲವಾರು ಪ್ರಯೋಗಗಳಿಂದ ರೂಪುಗೊಂಡಿತು. ಇದನ್ನು ಹೆಲ್ಫಿಂಕಿಯ ' 
ಜೂಲಿಯಸ್‌ ಕ್ರಾಹ್ಗ್‌ (1835-1888), ಆತನ ಮಗ ಕಾರ್ಲೆಕ್ರಾಹ್ನ್‌ (1863- ' 
1933), ಆತನ ಶಿಸ್ಯ ಆರ್ನೆ ಆಂಟ (1867-1925) ಹಾಗೂ ಸ್ಟಿಥ” ಥಾಂಸನ್‌ 
ಬೆಳೆಸಿ ಚಲಾವಣೆಗೆ ತಂದರು, 
ಜನಪದ ಕತೆಗಳು ವರೌಖಿಕ ಪರಂಪರೆಯಲ್ಲಿ ತಲೆವತಾರಿನಿಂದ ತಲೆಮಾರಿಗೆ 
ಸಾಗಿ ಬರುವಾಗ ಚಾರಿತ್ರಿಕ, ಭೌಗೋಳಿಕ, ಸಾಮಾಜಿಕ ಮತ್ತು ಮಾನಸಿಕ 
ಅಂಶಗಳ ಪ್ರಭಾವಗಳಿಗೊಳಗಾಗಿ ಭಿನ್ನರೂಸಗಳೆನ್ನು ಪಡೆದುಕೊಳ್ಳುತ್ತವೆ ಎಂಬ ' 
ಅಂಶನನ್ನು ಈ ಪಂಥ ಬೆಳಕಿಗೆ ತಂದಿತ್ತ, ಈ ಅಂಶಗಳನ್ನು ಬಳಸಿಕೊಂಡು ಕತೆಗಳ | 
ವೈಜ್ಞಾನಿಕ ಅಧ್ಯಯನ ನಡೆಸಬಹುದು ಎಂದು ತಿಳಿದದ್ದೂ ಈ ಪಂಥದಿಂದಲೇ. 
ಅದರಲ್ಲೂ, ಜೂಲಿಯಸ್‌ ಕ್ರಾಹ್ನ್‌ ಅವರು ಕಲೆವಾಲ ಮಹಾಕಾವ್ಯದ ಕತೆಯ 
ಮೂಲರೂನವನ್ನು ಕಂಡುಹಿಡಿಯಲು ಫಿನ್ಲೆಂಡ್‌ ಹಾಗೂ ನೆರೆಹೊರೆಯ ಪ್ರದೇಶ 
ಗಳಲ್ಲಿ ಚದುರಿಹೋದ ಅನೇಕಾನೇಕ ಭಿನ್ನರೂಪಗಳನ್ನು ಗಣನೆಗೆ ತೆಗೆದುಕೊಂಡು 
ಹಲವಾರು ಪ್ರಯೋಗಗಳನ್ನು ನಡೆಸಿದರು. ಕಲೆವಾಲದ ಎಲ್ಲ ಭಾಗಗಳ ಸಮಗ್ರ 
ಪಾಠವನ್ನು ದೊರಕಿಸಿಕೊಂಡು ಅವನ್ನು ಆಶಯಗಳಾಗಿ ವಿಭಜಿಸಿಕೊಂಡು ಅವರು 
ಅಧ್ಯಯನ ನಡೆಸಿದರು. ಇದರಿಂದ ಒಂದೊಂದು ಪಾಠ ಸಂಪ್ರದಾಯವೂ ಯಾವ 
ಭೌಗೋಳಿಕ ಮಾರ್ಗದಲ್ಲಿ ಪ್ರಯಾಣ ಬೆಳೆಸಿತು ಎಂಬುದನ್ನು ಗುರುತಿಸಲು 
ಸಾಧ್ಯವಾಯಿತು ಕತೆಯ ಇತಿಹಾಸವನ್ನು ಕೇಖಿಸುವುದು ಆದರ ಗುರಿಯಾಯಿತು. 
ಆದುದರಿಂದಲೇ ಈ ವಿಧಾನವನ್ನು ಚಾರಿತ್ರಿಕ-ಭೌಗೋಳಿಕ ವಿಧಾನ ಎಂದು ಕರೆಯ 
ಲಾಯಿತು. ಫಿನ್ನೆಂಡಿನ ಹೆಲ್ಫಿಂಕಿಯಲ್ಲಿ ಫಿನ್ನಿಷ್‌ ಜಾನಪದ ಅಧ್ಯಯನಕ್ಕೆ ಮೊಟ್ಟ 
ಮೊದಲು ಬಳೆಸಿದ್ದರಿಂದ ಅದನ್ನು ಫಿನ್ನಿಷ್‌ ವಿಧಾನ ಎಂದೂ ಕರೆಯಲಾಯಿತ್ತ್ನು 
ಭಿನ್ನೆಂಡಿನ ಜೂಲಿಯಸ್‌ ಕ್ರಾಹ್ನ್‌, ಕಾರ್ಲೆಕ್ರಾಹ್ನ್‌, ಈಲಿಯಾಸ್‌ 
ಲೊನ್ರಾಟ" ಅವರುಗಳಲ್ಲದೆ ಸ್ಪ್ಯ್ಯಾಂಡಿನೇವಿಯನ್‌ ವಿದ್ವಾಂಸರಲ್ಲಿ ಪ್ರಮುಖರಾದ 
ಸ್ವೀಡನ್ಸಿನೆ ಸಿ. ಡಬ್ಲ್ಯು, ವಾನ್‌ಸಿಡೊ, ಡೆನ್ಮಾರ್ಕಿನ ಆಕ್ಸೆಲ್‌ ಓಲ್ರಿ5? ಮುಂತಾ 


ಜಾನಪದ ಸಿದ್ಧಾ ತಗಳು : ಒಂದು ವಿವೇಚನೆ ೪೯ 


ದವರು ಈ ವಿಧಾನವನ್ನು ಮತ್ತಷ್ಟು ಪರಿಷ್ಟರಿಸಿ ಅದಕ್ಕೆ ಒಂದು ರೂಪಕೊಟ್ಟರು. 
ಹೀಗೆ ಇದು ಗದ್ಯಕಥನ ಸಾಮಗ್ರಿಗಳ ವಿಶ್ಲೇಷಣೆಯ ಉಪಯುಕ್ತ ಮಾದರಿಯಾಗಿ 
ಪರಿಣವಿಸಿತು. ಮೊದಮೊದಲು ಇದು ಕೇವಲ ಮೌಖಿಕ ಕಾವ್ಯಗಳ ವಿಶ್ಲೇಷಣೆಗೆ 
ಸೀವಿ:ತವಾಗಿದ್ದರೂ ಆಮೇಲೆ ಗದ್ಯಕಥನಗಳ ಅಧ್ಯಯನಕ್ಕೂ ವಿಸ್ತರಣೆಗೊಂಡಿತು, 

ಗೊತ್ತಾದ ಕತೆಯ ಜೀವನಚರಿತ್ರೆಯನ್ನು ನಿರ್ಧರಿಸುವುದೇ ಚಾರಿತ್ರಿಕ- 
ಭೌಗೋಳಿಕ ವಿಧಾನದ ಗುರಿ. ಆ ಕತೆಯ ಉಗಮಕ್ಕೆ ಇರುವ ನಿಜವಾದ ಕಾರಣ 
ಗಳನ್ನು ಕಂಡುಕೊಳ್ಳು ವುದು ಇದರ ಉದ್ದೇಶ. ಈ ವಿಧಾನವನ್ನನುಸರಿಸಿ ಅಧ್ಯಯನ 
ಮಾಡುವವರಿಗೆ ಅಸಂಖ್ಯ ಭಿನ್ನರೂಪಗಳಲ್ಲಿ ಲಭ್ಯವಾಗುವ ಒಂದು ಕತೆ ಒಂದು 
ಗೊತ್ತಾದ ಕಾಲ ಮತ್ತು ಸ್ಥಳದಲ್ಲಿ ಉದ್ದೇಶಪೂರ್ವಕವಾಗಿ ರಚಿತವಾಗಿರಬೇಕು 
ಮತ್ತು ಅದು ಹುಟ್ಟಿದ ಸ್ಥಳದಿಂದ ಬೇಕಿ ಕಡೆಗಳಿಗೆ ಪ್ರಸರಣಗೊಂಡಿರಬೇಕು ಎಂಬ 
ತಿಳಿವಳಿಕೆ ಇರಬೇಕು. ಈ ವಿಧಾನದ ಪ್ರಕಾರ ವರೌಖಿಕ ಪರಂಪರೆಯ ಲಕ್ಷಣಗಳ 
ಸಹಾಯದಿಂದ ಯಾವುದೇ ಕಥೆಯ ಮೂಲರೂಸಕ್ಕೆ ಹತ್ತಿರವಾದ ಒಂದು ಕಥಾರೂಪ 
ವನ್ನು ಸಡೆಯಲು ಸಾಧ್ಯ. ಇದರಿಂದ ಮೂಲಕತೆಯ ಉಗಮ, ವಿಕಾಸ ಮತ್ತು 
ಪ್ರಸರಣವನ್ನು ಕುರಿತು ನಿರ್ಣಾಯಕ ತೀರ್ಮಾನಗಳಿಗೆ ಬರಬಹುದು. ಈ ವಿಧಾನದ 
ಗಮನಾರ್ಹವಾದ ಇನ್ನೊಂದು ಅಂಶ ಎಂದರೆ ಜನಪದ ಕತೆಗಳು ಸಾಂಸ್ಕತಿಕ ಹಾಗೂ 
ಭಾಸಿಕ ಗಡಿಗಳನ್ನು ದಾಟಹೋಗುವುದಿಲ್ಲ ಎಂಬ ಹೇಳಿಕೆಯನ್ನು . ಇದು 
ನಿರಾಕರಿಸುವುದು. 

ಈ ವಿಧಾನ ಅನುಸರಿಸಿ ಅಧ್ಯಯನ ನಡೆಸಲು ಈ ಕೆಳಗೆ ಸೂಚಿಸಿದ ಕೆಲಸ 
ಗಳನ್ನು ನಿರ್ವಹಿಸಬೇಕಾಗುತ್ತದೆ ೩ 

೧. ಕತೆಗಳ ಭಿನ್ನರೂಪಗಳ ಸಂಗ್ರಹ. 

೨. ಅವುಗಳ ಆಶಯಾನುಸಾರ ವಿಶ್ಲೇಷಣೆ 

೩, ಆಯಾ ಭಿನ್ನರೂಪಗಳಿಗೆ ಜನ್ನೆಲೆಯಾದ ಚಾರಿತ್ರಿಕ ಮತ್ತು ಭಾಗೋಳಿಕ 

ಅಂಶಗಳ ಪರಿಶೀಲನೆ. 
೪. ಆಯಾ ಭಿನ್ನರೂಸಗಳ ವರೌಖಿಕ ಪ್ರಸರಣದ ಬಗೆಗೆ ರೂಢವಾಗಿರುವ 
ಅಂಶಗಳು. 


ಈ ಕಾರ್ಯಗಳನ್ನು ಕ್ರಮಬದ್ದ ರೀತಿಯಲ್ಲಿ ನಿರ್ವಹಿಸಿದರೆ ಕತೆಯ 
ಮೂಲರೂಪ ಅಥವಾ ಅದಕ್ಕೆ ಸಮೀಪವಾದ ರೂಪವನ್ನು ಕಂಡುಹಿಡಿಯಲು ಸಾಧ್ಯ. 
ಭಿನ್ನರೂಪಗಳ ಹುಟ್ಟಿಗೆ ಪ್ರೇರಕವಾದ ಕಾರಣ, ಕತೆಯು ಹುಟ್ಟಿದ ಕಾಲ, 
ದೇಶಗಳನ್ನು ನಿರ್ಣಯಿಸುವುದು ಹಾಗೂ ಕತೆ ಸಂಚಾರಗೈದ ಮಾರ್ಗಗಳನ್ನು 
ನಿರ್ದೇಶಿಸುವುದು ಕೂಡ ಸಾಧ್ಯವಾಗುತ್ತದೆ. 

ಈ ವಿಧಾನ ಅನುಸರಿಸಿ ಅಧ್ಯಯನ ನಡೆಸುವಾಗ ಎದುರಾಗುವ ದೊಡ್ಡ 
ಸವಾಲು ಎಂದರೆ ಭಿನ್ನರೂಸಗಳ ಸಂಗ್ರಹಣೆ, ಹೆಸ್ತಪ್ರತಿ ಭಂಡಾರದಿಂದ, ಅಚ್ಚಾದ 


4 


೫೦ ಮಾನವಿಕ ಕರ್ಣಾಟಕ 


ಲಭ್ನವಿರುವ ತಾಜಾ ನನ್ನಷ್ಟೇ ಅಧರಿಸದೆ 'ಪ್ರಶ್ನಾ' ಕೆ ವಿಧಾನದಲ್ಲಿ ಬೇಕೆ KY 
ಮೂಲಗಳಿಂದಲೂ ದೊರಕಿಸಿಕೊಳ್ಳ ಬೇಕು. ಹೀಗೆ ದೊರಕಿಸಿಕೊಳ್ಳುವ ಇ 
ರೂಪಗಳ ಸಂಖ್ಯೆ ಹೆಚಿ ದಷ್ಟೊ ನಿರ್ಣಯಗಳು ಅಷ್ಟೇ ತ ಹ್ರಿಕರವಾಗಿರುತ್ತವೆ. 
ಹೇಗೋ ದೊರಕಿಸಿಕೊಂಡ ಪ್ರತಿಯೊಂದು ನ್ನ ರೂಪವನ ಚ ಆದರ ಮುಖ್ಯ 
ಸ್ವಭಾವ ಲಕ್ಷಣ (೩1) ಗಳಾಗಿ ವಿಂಗಡಿಸಿಕೊಳ್ಳ ಬೇಕು, ಮೌಖಿಕ ಪರಂಪರೆಯ. 
ಆಕ "ಭಿನ್ನ ರೂನಗಳನ್ನು ಪ್ರಾಜೀಶಿಕ ಕ್ರ ಮದಲ್ಲೂ ಶಿಷ್ಟ ್ವೈಮೂಲದವನ್ನು. 
ಕಾಲಾನುಕ್ರವ.:ದಲ್ಲಣ ಜೋಡಿಸಿಕೊಳ್ಳ ಬೇಕು. ಪ್ರತಿಯೊಂದು ಭಿನ್ನೆ ರೂಪವು, 
ಯಾವಾಗ ಸಂಗ್ರಹವಾಯಿತು, ಎಲ್ಲಿ ಸಂಗ್ರಹವಾಯಿತು ಎಂಬುದನ್ನು ಸನ 
ಗುರುತಿಸಬೇಕು. ಆಯಾ ಪ್ರ ದೇಶದಲ್ಲಿ ಸೂಕ ವ ಪ್ರತಿಯೊಂದು ಸ್ನ ಸ್ವಭಾವ 
ಲಕ್ಷಣದ ಶೇಕಡಾವಾರು ಪ್ರಮಾಣವನ್ನು ಕಂಡುಕೊಳ್ಳ ಬೇಕು. ಅಲ್ಲದೆ ಎಲ್ಲ. 
ಭಿನ್ನರೂಪಗಳನ್ನೂ ಪ್ರಾದೇಶಿಕ ವಿವರಗಳೊಡನೆ ಪಟ್ಟಿ ವಿ ಪ್ರತಿಯೊಂದನ್ನೂ 
ಸಂಕ್ಸಿಸ್ತ್ಯ Wes ಸೊಚಿಸಬೇಕ: (ಉದಾ. ಕ್ಕ ಕ ಕ್ಯ.. ಹೀ). ಇದರಿಂದ 
ಇ ಕತೆಯನ್ನು ಸ.ಲಭವಾಗಿ ಸಂಕೇತಿಸಲು ಸಾಧ್ಯ. ಹೀಗೆ ಸಿದ್ಧ ಮಾಡಿಕೊಳ್ಳ. 
ಲಾಗ:ವ ಪಟ್ಟಿ Mol ಕತೆಗಳ ಸಂಗ್ರಹೆವೂ ಅಧ ಯನಕ್ಕೈ 'ತಳಹಣಯಾಗುವುದು. 
ಪ್ರ ಸಹ ಭಿನ್ನರೂಪವನ: “ಸಟ ಮಾಡುವುದರಿಂದ ಕತೆಯ ಯಾವುಜೀ : 
ಜಿ ೈಲಕ್ಷಣ್ಯ ವನ್ನು ಚಾರಿತಿ ಕ ಭೌಗೋಳಿಕ ದೃ ಷ್ಟಿ ಯಿಂದ ಅಭ್ಯಸಿಸಲು ಅನುಕೂಲ 
ವಾಗುತ. ದೆ, ಗಮನಾರ್ಹ ವೈಲಕ್ಷಣ್ಯಗಳಿರುವ “ನ ರೂಪಗಳನ್ನು ಪ್ರ ಪ ತೈ ಕವಾಗಿ 
ಪರಿಶೀಲಿಸುವುದು ಯುಕ್ತ, ಕತೆಯ ಮೂಲವನ್ನು ಅನ್ವೇಷಿಸುವಾಗ ಅದರ EE 
ಎಲ್ಲ ಹಂತಗಳನ್ನೂ ಗಮನಿಸಬೇಕಾಗುತ್ತದೆ. ಮೌಖಿಕ ಪರಂಪಕಿಯ ಕತೆಗಳಲ್ಲಿ 
ಕಾಣಿಸಿಕೊಳ್ಳ ಲೇ ಬೇಕಾದ ವೈಲಕ್ಷಣ್ಯಗಳನ್ನು ಗಮಥಿಸಲು ಶಕ್ತನಾದವನು ಮಾತ್ರ 
ಭಿನ್ನ ರೂಸಗಳಲ್ಲಿನ ಮುಖ್ಯ ಅಮುಖ್ಯ ಅಂಶಗಳನ್ನು ಸುಲಭವಾಗಿ ಗುರುತಿಸುತಾ ಜ್ಯ 
ಕತೆಗಳ ಮೂಲರೂಪವನ್ನು ಅನ್ವೆ ೇಹಿಸುವಾಗ ಅವುಗಳ ವೈಲಕ್ಷಣ್ಯದ 
ಪರಿಶೀಲನೆ ಎರಡನೆಯ ಘಟ್ಟದ ಕೆಲಸ, ಆ ಪರಿಶೀಲನೆ ಈ ಕೆಳಗೆ ಕಾಣಿಸಿದ 
ಕ್ರಮದಲ್ಲಿ ನಡೆಯಬೇಕು; 

೧. ಪ್ರತಿಯೊಂದು ಸ್ವಭಾವ ಲಕ್ಷಣ ಪ್ರತಿಶತವಾಗಿ ಉಳಿದವುಗಳಿಗಿಂತ ಹೇಗೆ: 
ಹೆಚ್ಚು ಅಥವಾ ಕಡಿಮೆ. ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುವುದು. 
ಎಂಬುದನ್ನು ನೋಡಬೇಕು. 

೨. ಅದರ ಪ್ರಸರಣದ ವ್ಯಾಪಿ ಯನ್ನು ಗುರುತಿಸಬೇಕು, 

೩. ಅದರ ಪ್ರಸರಣದಲ್ಲಿ ತ ಕಥಾ ನಶಿ ಡನ ಸಾಮ್ಯ ತೆಯನ್ನು 
ಪತ್ತೆ ಹಚ್ಚ ಬೇಕು. 

೪. ಉತ್ತಮ "ನ್ನ ರೂಸಗಳಲ್ಲಿ ಅದರ ಇರುವಿಕೆಯನ್ನು ಸಾದರಪಡಿಸಬೇಕು. 


\ 


ಸಂಗ್ರಹೆಗಳಿಂದ, ಶಿಷ್ಟ ಸಾಹಿತ್ಯದಿಂದ ಅವನ್ನು ಒಟ್ಟಿ ಗೂಡಿಸಿಕೊಳ್ಳ ಬೇಕಾಗುತ್ತದೆ. ಸ 


ಜಾನಪದ ಸಿದ್ಧಾ €ಂತಗಳು : ಒಂದು ವಿವೇಚನೆ ೫೧ 


೫. ಅದು ಸಹಜವಾಗಿ ನೆನಪಿನಲ್ಲಿ ಉಳಿದು ಬರುವಂತೆ ಮಾಡಿದ ಅದರಲ್ಲಿ ಯೆ 
ಇರುವ ಚಿತ್ಮಸೆಳೆಯುವ ಗುಣ ಯಾವುದೆಂಬುದನ್ನು ಸ್ಪಷ್ಟ ಸಡಿಸ 
ಬೇಕು. 

೬, ಉಳಿದ ಸ್ವಭಾವ ಲಕ್ಷಣಗಳೊಡನೆ ಹೋಲಿಸಿದಾಗ ಆ ಸ್ವಭಾವ ಲಕ್ಷಣ 
ದೆಲ್ಲಿ ಎದ್ದುಕಾಣುವ ಸ್ವಾಭಾವಿಕತೆಯನ್ನು ವರ್ಣಿಸಬೇಕು, 

೭. ಕಥಾ ಪ್ರದರ್ಶನದಲ್ಲಿ ಅಜರ ಸ್ಥಾನ ಯಾವುದೆಂಬುದನ್ನು ಹೇಳಬೇಕು, 

ಆ. ಏಕಮಾತ್ರ ಮಾದರಿಯಲ್ಲಿ ಅದರ ಅಸ್ತಿತ್ವವನ್ನು ದೃಢೀಕರಿಸುವುದು. 

೯, ಅದರ ಇತರ ರೂಪಗಳು ಬೆಳೆದಿರಬಹುದಾದ ಸಾಧ್ಯತೆಯನ್ನು 
ನಿರೂಪಿಸುವುದು. 

ಈ ರೀತಿಯಾಗಿ ವಿವಿಧ ದೃಷ್ಟಿಕೋನಗಳಿಂದ ಭಿನ್ನರೂಪಗಳನ್ನು ಅಭ್ಯಸಿಸಿ 
ಯಾವ ಭಿನ್ನರೂಪವು -ಕತೆಯ ಮೂಲಮಾದರಿ (Archetype)ಗೆ ಸೇರಬೇಕು 
ಯಾವುದು ಅನಂತರ ಸೇರಿಕೊಂಡುದು ಎಂಬುದನ್ನು ನಿರ್ದೇಶಿಸಬೇಕು. ಮೂಲ 
ಕಥಾರೂಪಕ್ಕೆ ಸೇರಲು ಅರ್ಹವಾದವು ಎಂದು ಗುರುತಿಸಿದ ಅಂಶಗಳನ್ನೆಲ್ಲ ಒಟ್ಟು 
- ಗೂಡಿಸಿದಾಗ ಕತೆಯ ಮೂಲರೂಪ ತಾನೇ ತಾನಾಗಿ ರೂಪುಗೊಳ್ಳುತ್ತದೆ. ಆದರೆ 
ಹೀಗೆ ನಿರ್ಮಿಸಿದ ರಚನೆ ಕತೆಯ ನಿಜವಾದ ಮೂಲಮಾತೃಕೆಯಾಗುವುದಿಲ್ಲ. ಇದು 
ಕೇವಲ ಪ್ರಾಯೋಗಿಕ ಮೂಲವಾದರಿ (Trial Archetype or Urtype) 
ಎಂದಷ್ಟೇ ಹೇಳಬಹುದು, 

ಇಷ್ಟಾದರೂ, ಹೀಗೆ ರಚಿಸಿದ ಕತೆಯ ಉಗಮಸ್ಕಾನವನ್ನು ನಿರ್ದೇಶಿಸುವುದು 
ಕಪ್ಪ ಸಾಧ್ಯದ ಕೆಲಸ, ಅದರ ಸಾಮಾನ್ಯ ನೆಲೆಯನ್ನಷ್ಟೇೇ ಗುರುತಿಸ.ವುದು ಸಾಧ್ಯ. 
ಒಂದು ಕತೆಯ ಪ್ರದೇಶದಲ್ಲಿನ ಅದರ ಪ್ರಸರಣ, ಅದು ಗಳಿಸಿರುವ ಜನಪ್ರಿಯತೆ 
ಮತ್ತೆ ಮತ್ತೆ ಅದು ಕಾಣಿಸಿಕೊಳ್ಳುವಿಕೆ. -ಇವು ಆ ಕತೆಯ ಪ್ರಸರಣ ಕೇಂದ್ರವನ್ನು 
ಗುರುತಿಸಲು ನೆರವಾಗುವ ಅಂಶಗಳು. ಶಿಷ್ಟ ಮೂಲದ ಭಿನ್ನ ರೂಪಗಳ ಕಾಲ 
ನಿಶ್ಚಿತವಿರ:ವುದರಿಂದ ಕತೆ ಅನುಸರಿಸಿದ ವರೌಖಿಕ ಪರಂಪರೆಯ ಭಿನ್ನರೂಪದ 
ಕಾಲವನ್ನು ನಿರ್ಧರಿಸಬಹುದು, ಯಾವುದೊ ಒಂದು ಅಂಶ ಪ್ರಾ ಚೀನರೂಪಗಳಲ್ಲಿ 
ತಪ್ಪದೆ ಬಂದಿದ್ದು ಭಿನ್ನರೂಪಗಳಲ್ಲಿ ಇಲ್ಲದಿದ್ದರೆ ಅದನ್ನು ಗುರುತುಹಾಕಿಕೊಳ್ಳಬೇಕು, 
ಅದೇ ರೀತಿಯಾಗಿ ಇನ್ನಾವುದಾದರೂ ಅಂಶ ಪ್ರಾಚೀನ ರೂಸಗಳಲ್ಲಷ್ಟೇ ಬಂದಿಜಿಯೆ ? 
ಎಂಬುದನ್ನು ಶೋಧಿಸಬೇಕು, ಈ ಎಲ್ಲ ಅಂಶಗಳನ್ನು ಒಂದು ಘಟಕವಾಗಿಸಿ ಅದಕ್ಕೆ 
ವಿಶೇಷ ಮಹತ್ವ ನೀಡಬೇಕು, ಅವುಗಳ ಪ್ರಾಚೇನತೆಯಿಂದಾಗಿ ಆನು ಮೂಲ 
ರೂಪಕ್ಕೆ ಹತ್ತಿರವಾಗಿರಬಹುದು. ಗೊತ್ತಾದ ಭೌಗೋಳಿಕ ಎಲ್ಲೆಗೆ ಸೀಮಿತವಾದ 
ಅಂಶಗಳು ಎಲ್ಲ ಭಿನ್ನರೂಸಗಳಲ್ಲೂ ಇದೆಯೆ ಎಂಬುದನ್ನು ಗೊತ್ತುಹಚ್ಚ ಬೇಕು. 
ಅವುಗಳಿಗೇ ಒಂದು ಮೂಲವಿರಲು ಸಾಧ್ಯ, ಆ ಮೂಲಕ ಅದರ ಭಿನ್ನರೂಪಗಳಿಗೂ 
ಹೊಂದಾಣಿಕೆಯಿದ್ದರೆ ಅದನ್ನು ಒಂದು ಉಪಮಾದರಿ ಎಂದು ಪರಿಗಣಿಸಬಹುದು. 


೫೨ ಮಾನವಿಕ ಕರ್ಣಾಟಕ 


ಹೀಗೆ ಪ ಶ್ರತ್ಯೇಕ ಬೆಳವಣಿಗೆ ಹೊಂದಿದ ಕತೆಗಳ ಮೂಲರೂಪವನ್ನು ನಿರ್ಧರಿಸಿದೆ 
ಮೇಲೆ ಅವುಗಳನ್ನು ಒಟ್ಟಿಗೆ ಅಭ್ಯ ಸಿಸಿ ಅವೆಲ್ಲದರ ಮೂಲರೂಪದ ಮೇಲೆ ಅವು | 
ಬೆಳಕು ಚೆಲ್ಲುತ್ತವೆಯೆ ಎಂಬುದನ್ನು ಪರಿಶೀಲಿಸಬೇಕು. ಈ ಬಗೆಯ ಭೌಗೋಳಿಕ 1 
ಘಟಕಗಳ ಅಧ್ಯಯ ನದಿಂದ ಕತೆಯ ಉಗಮಸ್ಥಾನ ಯಾವುದೆಂಬುದನ್ನು ಗ:ರ ಕಿಸ. 
ಬಹುದು, ಈ ಭಿನ್ನರೂಪಗಳ ಪರಂಪರೆಗೂ ಶಿಷ್ಟ ಮೂಲದ ಭಿನ್ನ ರೂಪಗಳಿಗೂ 
ಇರುವ ಸಂಬಂಧದಿಂದ ಕತೆಯ ಕಾಲವನ್ನು ಅಂದವ 4 ಮಾಡಬಹೆ:ದು. 
ಕತೆಯ ಉಗಮಸ್ಥಳವನ್ನು ನಿರ್ಧರಿಸುವ ಈ ವಿಧಾನದ ಬಗೆಗೆ ಕೆಲವು 
ವಿದ್ವಾಂಸರು ಆಕ್ಷೇಪಣೆಗಳನ್ನು ಎತ್ತಿದ್ದಾರೆ. ಆರ್ನೆ ಕೃಂಡರ್‌ಸರ್ನ ಅವರು ಕತೆಗಳು" ಶ್ಶಿ 
ತರಂಗ ರೀತಿಯಲ್ಲಷ್ಟೇ ಪ್ರಸಾರವಾಗುವುದಿಲ್ಲ ಎಂದು ಟೀಕಿಸಿದ್ದಾರೆ. ಆವು ಒಂದು 4 
ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗಬಲ್ಲವು ಈತ: ವಾನ್‌ಸಿಡೊ 
ಹೇಳಿದ್ದಾರೆ, ಪ್ರಾದೇಶಿಕ ಉಸಮಾದರಿ ಎಂದು ಪರಿಗಣಿಸಬಹುದಾದ ವಿಶಿಷ್ಟ: | 
ಪ್ರಾಜೀಶಿಕ ಗುಣವನ್ನು ಪಡೆದುಕೊಂಡ Oಃkಂtype ಗಳನ್ನು ಎಕ 
ಗಮನಿಸುವುದು ಅಗತ್ಯ. ಏಕೆಂದರೆ ಈ ರಚನೆಗಳಿಗೆ ತನ್ನದೇ ಆದ ಇತಿಹಾಸವರುತಡೆ. 4 
ಆದರೆ ಕತೆಗಳಲ್ಲಿನ ಬದಲಾವಣೆಗೆ ನುರಿತ ಕತೆಗಾರರ ಪ್ರಾದೇಶಿಕ ಸಂಚಾರವೇ ಕಾರಣ 
ಎಂದಿದ್ದಾರೆ. ಆಲ್ಬರ್ಟ್‌ ವೆಸ್ಫಲ್‌ಸ್ಪಿ ಅವರು ಕತೆಯ ಗ್ರಂಥಸ್ಥ ಮೂಲದ ಭಿನ್ನ 
ರೂಪವು ಪ್ರಸರಣದಲ್ಲಿ ಹೆಚ್ಚು ಪ್ರಭಾವಶಾಲಿಯಾದುದರಿಂದ ಮೌಖಿಕ ಪರಂಪರೆಯ 
ಭಿನ್ನರೂಪದ ಪ್ರಸರಣವನ್ನು ಕುರಿತ ಯಾವುದೇ ಪ್ರಯತ್ನವೂ ಫಲಕಾರಿ" 
ಯಾಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟ ದ್ವಾರಿ (ಡಂಡೆಸ್‌:1975:9). | 
ಕೆಲವು ಆಧುನಿಕ ವಿದ್ವಾಂಸರು ಈ ವಿಧಾನವನ್ನು ಅದರ ನಿಷ್ಮುರತೆ ಹಾಗೂ 
ಯಾಂತ್ರಿಕತೆಗಾಗಿ ಅಲ್ಲಗಳೆದಿದ್ದಾರೆ. ಈ ವಿಧಾನ ಕತೆಯನ್ನು ಸಾಂಖ್ಯಿಕ ವಸ್ತು 
ವಾಗಿ, ಸಂಕ್ಷೇಪವಾಗಿ, ಸೂತ್ರಗಳಾಗಿ, ಸಂಕೇತಗಳಾಗಿ ಮತ್ತು ಭೂಪಟವಾಗಿ 
ಕಿರಿದುಗೊಳಿಸುತ್ತದೆ ಎಂಬುದು ಅವರ ಆಕ್ಷೇಪ. ವಾಸ್ತವವಾಗಿ ಈ ವಿಧಾನದಲ್ಲಿ 
ಕತೆಯ ಕಲಾತ್ಮಕತೆಗೆ ಶೈಲಿಗೆ ಮತ್ತು ಕತೆಗಾರನಿಗೆ ಹೆಚ್ಚು ಪ್ರಾಶಸ್ತ್ಯ 3ನಿಲ್ಲ ಎಂದು 
ಅವರ ಬೀಕೆ, ಇನ ಳನ್ನು ರೂಪಗಳನ್ನು ಸಂಗ ಗ ಹಿಸುವುದು ಕಷ | ಸಾಧ್ಯ ದ ಕೆಲಸ. 
ವ್ಯಾಪಕ ಪ್ರಯತ್ನದಿಂದ ಅವನ್ನು ಸಂಗ್ರ ಹಿಸಿ ರಚಿಸಿದ Souda ಕತೆಯಿಂದ 
ದೊರಕುವ ಪ ಪ್ರಯೋಜನವಾದಕೊ.. ಏನು ಎಂದು ಪ್ರಶ್ನಿ' ಸಿದ್ದಾ ಕೆ. 
ಈ ಟೀಕೆಗಳನ್ನು ಗಮನಿಸಿದ ರಾಬಟ್‌ನ್ಸ ಅವರು ಜನಪದ ಕತೆಗಳ ಅಧ್ಯಯನ 
ದಲ್ಲಿ ಗ್ರಂಥಸ್ಥ ಮೂಲದ ಭಿನ್ನ ಕೂಪಗಳಿಗೂ. Oikotype ಗಳಿಗೂ ಹೆಚ್ಚು ಒತ್ತು 
ನೀಡಿದರು, ಒಂದು ಪ್ರದೇಶದಲ್ಲಿ ದೊರಕುವ ಭಿನ್ನರೂಪಗಳ ಮೇಲೆ ಹೆಚ್ಚು 


ಪ್ರಭಾವಬೀರಿದ ಮುಖ್ಯ ಭಿನ್ನರೂ ಇಪವನ್ನೇ Archetype ಎಂದು ಪರಿಗಣಿಸ 
ಬೇಕೆಂದೂ ಹೇಳಿದರು, 


ಟ್ರೈಲರ್‌ ಅವರು ಚಾರಿತ್ರಿಕ ಭೌಗೋಳಿಕ ವಿಧಾನದ ಹಿಂದಿರಬೇಕಾದ ದೃಷ್ಟಿ 


ರ ಬಬ ಲ್ಸ ್‌ 


ಜಾನಪದ ಸಿದ್ಧಾಂತಗಳು: ಒಂದು ವಿವೇಚನೆ ೫೩ 


ಅತ್ಯಂತ ಸಾಮಾನ್ಯ ತಿಳಿನಳಿಕೆಯದು ಎಂದು ಅಭಿಪ್ರಾಯಸಟ್ಟು ಈ ತಿಳಿವಳಿಕೆ 
ಯನ್ನು ಜಾನಪದದ ಯಾವುದೇ ರೂಸಕ್ಸಾದರೂ ಆನ್ವಯಿಸಬಹುದು ಎಂದಿದ್ದಾರೆ, 

- ಈ ಎಲ್ಲ ಅಭಿಪ್ರಾಯಗಳನ್ನೂ ಲಕ್ಷ್ಮ್ಯದಲ್ಲಿರಿಸಿಕೊಂಡು ಚಾರಿತ್ರಿಕ-ಭೌಗೋಳಿಕ 
ವಿಧಾನದ ಗುಣದೋಷಗಳನ್ನು ಹೀಗೆ ಸಂಕ್ಷೇನಿಸಬಹುದು: ಈ ವಿಧಾನ ಕತೆಗಳ 
ಬಗೆಗೆ ಯಾವುನೇ ಊಹಾತ್ಮಕ ನಿಲುವು ತಳೆಯದೆ ದೊರಕುವ ಆಧಾರಗಳಿಂದಲೇ 
ತನ್ನ ನಿಲುವನ್ನು ಸಮರ್ಥಿಸಿಕೊಳ್ಳುವುದು. ಇದು ಈ ವಿಧಾನದ ನಿಷ್ಠುರ ವೈಜ್ಞಾ ನಿಕ 
ದೃಷ್ಟಿಯನ್ನು ತೋರಿಸುತ್ತದೆ, ಆದರೆ ಸಂಶೋಧಕರ ಆಪಾರ ಪರಿಶ್ರಮಕ್ಕೆ ಜು 
, ದೊರಕುವ ಪ್ರತಿಫಲ ಮೂಲ ಮಾತೃಕೆಗೆ ಹತ್ತಿರವಾದ ಒಂದು ಕಥಾರೂಪ ವೆ 
ಹೆಚ್ಚು ಸಂಖ್ಯೆಯಲ್ಲಿ ಕತೆಯ ಭಿನ್ನರೂಸಗಳನ್ನು ಸಂಗ್ರಹಿಸಿದಾಗ ಆ ಕತೆ ಸ 
"ಬಹುದಾದ ರೂಪಾಂತರ, ಅದರ ಮೇಲಾಗುವ ಪ್ರಾದೇಶಿಕತೆಯ ಪ್ರಭಾವ, 
ಸಾಮಾಜಿಕ ಸಾಂಸ್ಕತಿಕ ಸಂದರ್ಭ, ಕತೆಗಾರರ ಪ್ರತಿಭೆ ನೀತ ವಿಷಯ ಗಳ ದಿಗೆ 
ಈ ಸಿದ್ಧಾಂತ ಹೆಚ್ಚು ಗಮನಕೊಡದಿರುವುದು ಒಂದು ದೊಡ್ಡ ಲೋಪ. ಈ ವಿಧಾನ 
ಪರಿಗಣಿಸದಿರುವ ಮತ್ತೊ ಎಂದು ಅಂಶವೆಂದರೆ ಕಥನಸಪ್ರಕಾರಗಳ ನಡ:ವಿನ ಭಿನ್ನತೆ 
-ಈ ಸಿದ್ಧಾ ಂತದ ಪ್ರಕಾರ ಕತೆಗಳ ರೂಪ ಬದಲಾಗುತ್ತಾ ಹೋದರೂ ei 
ಸಂವಿಧಾನ ಸ್ಥಿರವಾಗಿರುತ್ತದೆ. ಕತೆಯ ಇತಿಹಾಸವನ್ನು ರೂಪಿಸುವಾಗ ನಿನಿಧ 
ಪ್ರಕಾರಗಳ ನಡ: ವಿನ ಅಂತರ ಅಷ್ಟೆ (ನೂ ಮಹತ್ವ ದ ಅಂಶವಲ್ಲವೆಂದು ಭಾವಿಸಿದ್ದು 
ಹೂತ ಈ ವಿಧಾನದ ಒಂದು eR ದ್ರು ಪಂಥದನರಿಗೆ ಕತೆಯ ಉಗಮಸ್ಕೃ ಳ್ಳ 
ಅದರ ಬೆಳವಣಿಗೆ ಮತ್ತು ಪ್ರ ಸರಣಗಳನ್ನು ಶೋಧಿಸುವುದೇ ಮಖ್ಯ ಉಳಿ (ಶೆ 
ವಾಗಿತ್ತು, ಅದರಿಂದಾಗಿ ir ಕತೆಯ "ರ ಭೂಪ, ಅದರ ಪರಿಣಾಮ ದ ಕ 
ಯಾವೊಂದು ಆಸಕ್ತಿಯನ್ನೂ ತೋರಲಿಲ್ಲ, ಕಥಾವಕ್ತೃ, ಶ್ರೋತೃಗಳ ದ್ಧ 
ದಿಂದ ಕತೆ ಮನರಂಜನಾ ಸಾಧನವಾಗಿ ಹೇಗೆ ಪ್ರಥಾನ ಬೀರಬಲ್ಲದು ಎಂಬ 
ವಿಚಾರದ ಕಡೆಗೂ ಗಮನಹೆರಿಸಲಿಲ್ಲ. ಜಾನಪದದ ಯಾವುದೇ ರೂಪ ಯಾವ 
ಜನರಲ್ಲಿ ಲಭ್ಯವಾಯಿತು ನಿಂಬುದರ ಆಧಾರದ ಮೇಲೆ ಅಲ್ಲಿನ sy hd ಹಿನ್ನೆಲೆ 
ಯಲ್ಲಿ ಅದರ ಮೂಲವನ್ನು ಶೋಧಿಸಬೇಕು ಎಂಬ ವಿಚಾರವೂ ಅವರಿಗೆ ಹೊಳೆಯಲಿಲ್ಲ 
: ಕತೆಯನ್ನು ಅದರ ಸಾಮಾಜಿಕ ಸಂದರ್ಭದಿಂದ ಸಂಪೂರ್ಣವಾಗಿ ಪ್ರತ್ಯ (ಕಿಸಿ 
ನೋಡಿದ್ದ “ರಿಂದಲೇ ಈ ವಿಧಾನ ಹೆಚ್ಚ ಯಶಕಾಣಲಿಲ್ಲ. ಏನೇ ಇರಲಿ, ಕತೆಯ 
ಮೂಲರೂಪವನ್ನು ನಿರ್ಧರಿಸುವ ದ್ಯ pe ಬಹುಮಟ್ಟಿಗೆ ಭಾಷಾ ವಿಜ್ಞಾ ನದ 
ಇಂಡೊಯೂರೊಸಿಯನ” ಮಾದರಿಯನ್ನು ಹೋಲುತ್ತ ತ್ಮದೆ, 

ವಾಸ್ತವವಾಗಿ ಮೂಲರೂಪವನ್ನು ಗರ: ತಿಸುವ ಉದ್ದೇಶದಿಂದ ಹಾಗೂ 

ಜಾನಸದದ ಯಾವುದೇ ಬಗೆಯೊಂದು ಪ್ರಯಾಣಿಸಿರಬಹ. ದದ ಮಾರ್ಗವನ್ನು 
ಕಂಡುಕೊಳ್ಳುವ ದೃಷ್ಟಿಯಿಂದ ಇಲ್ಲಿ ರೂಪಕ್ಕೆ ಹೆಚ್ಚು ಒತ್ತುಕೊಡಲಾಯಿ:ಶು. 
ಇದು ಕೇತಂ ಸಾಂಖ್ಯಿಕ ನಿರೂಪವಾಗಿ ಸಿದ್ಧಾ ಂತ ಎನು ವುದಕ್ಕಿಂತ ವಿಧಾನ ಎಂದು 


೫೪ ಮಾನವಿಕ ಕರ್ಣಾಟಕ 


ಕರೆಸಿಕೊಳ್ಳಲು ಅರ್ಹವೆನಿಸಿತು, ಆದ್ದರಿಂದ ಈ ನಿಧಾನ ಯಾವುದೇ ಬದಲಾದ " 
ಅಥವಾ ಹೊಸ ಸೈದ್ಧಾ ಂತಿಕ ದ ಷಿ ಕೋನವನ್ನು ಮುಂದಿಡಲಿಲ್ಲ. ಮೂಲಮಾತೃಕೆ 
ಅಥವಾ Urform ನ್ನು ಚಾರಿತ್ರಿಕವಾಗಿ ಪುನರ್ರಚಿಸುವ ಸಾಂಕೇತಿಕ ಸೂತ್ರ ಗಳನ್ನು f 
ಇದು ಕೊಟ್ಟಿದೆ. ಕತೆಯೊಂದನ್ನು ಆದರ ಗುಣಸ್ವಭಾವ ಅಥವಾ ಉಪಗುಣ 
ಸ್ವಭಾವಗಳನ್ನಾಗಿ ಒಡೆಯಲು, ಸಾಂಖ್ಯಿಕ ರೂಪಕ್ಕಿಳಿಸಲು ಈ ವಿಧಾನವನ್ನು | 

| 


ಕಾರ್ಲಿ ಕ್ರಾಹ್ನ್‌, ಸಿ.ಡಬ್ಲ್ಯ್ಯು. ವಾನ್‌ಸಿಜೊ ಸೂ ಕ್ಷೆ ಲ್‌ ಓಲ್ಪಿಕ್‌ ಮುಂತಾದ 
ವರು ಬಳಸಿಕೊಂಡರು. ಆದರೆ ಈ ವಿಧಾನವನ್ನನುಸರಿಸುವವರು ಅರ್ಥದ ಸಮಸ್ಯೆ 
ಹಾಗೂ ತಾವು ಅಭ್ಯ ಸಿಸುವ ಬಗೆಗಳ ಅಂತಿಮ ರೂಪದ ಸಮಸ್ಯೆಗಳನ್ನು ದೂರ 
ಮಾಡುತ್ತಾರೆ, ke ವೈಧಾನಿಕ ಪರಿಕರಗಳ ಅಸಾಮರ್ಥ್ಯ ದಿಂದಾಗಿ ಧ್ವನಿ | 
ಮುದ್ರಿತ ರೂಪಗಳಿಂದಾಚೆಗೂ ಹೋಗುವ ಸಾಧ್ಯತೆಯಿಲ್ಲ. ಉದಾಹರಣೆಗೆ ' 
ಗೊತ್ತಾದ ಸಂಸ್ಕೃತಿಯೊಂದು ನೂರು ವರ್ಷಗಳ 'ಭ್ರಢಿಮುಪ್ರಣ, ಮುದ್ರಣ 
ಇತ್ಯಾದಿಗಳ ಇತಿಹಾಸ ಹೊಂದಿದ್ದರೆ ಆಗ ಈ ವಿಧಾನದ ಪ್ರಕಾರ ಮೂಲ ಅಥವಾ " 
ಇನ್ನಾವುದೇ ಪುನರ್ರಚೆಶ ಮೂಲರೂಸ ನೂರು ವರ್ಷಗಳ ಹಿಂದಕ್ಕೆ ಹೋಗುವುದಿಲ್ಲ. ತ್ತ 
ವಾಸ್ತವವಾಗಿ ಆದು ನೂರು ವರ್ಷಕ್ಕೂ ಮೊದಲೇ ಇರುತ್ತದೆ ಎಂದು ನಾವು 
ಬಲ್ಲೆವು. ಒಂದು ವೇಳೆ ಹಾಗಿಲ್ಲದಿದ್ದರೆ ಅದರ ಮೊದಲ ಭಿನ್ನರೂಪವನ್ನು ತಾರ್ಕಿಕ 
ವಾಗಿ ಗಣನೆಗೆ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. 

ಈ ವಿಧಾನ ಅನುಸರಿಸುವ ಯಾರೇ ಆದರೂ ಪರಿಗಣನೆಗೆ ತೆಗೆದುಕೊಳ್ಳುವ 
ಪ್ರಕ್ರಿಯಾತ್ಮಕ ಥೋರಣೆ ಭಾ ಷಾನಿಜ್ಞಾ ಸಸಿಗಳ ತತ್ವ ಕೈ ಬಲು ಹತ್ತಿರೆ, ಸಾಂಸ್ಕೃತಿಕ 
ಸನಿ ಶೇಶಗಳನ್ನು ನಿರ್ಲಕ್ಷಿಸಿ ನಿಯಮ ಗಳನ್ನು ರೊಪ. ಸುವುದರ ಮೂಲಕ ಪಠ್ಯ ಹಾಗೂ 
ಪಠ್ರಮಾತ್ರ ೩ ಸಾಧ್ಯ ವಿರುನ ಎಲ್ಲವನ್ನೂ ಹೊರ ಹಾಕಲು ಪ್ರಯತ್ನಿ ಸುವುದು, 
ಸಂಗ್ರಹಗೊಂಡ ಮಾಹಿತಿಯನ್ನ ಷ್ಟೇ ಗಣನೆಗೆ ತೆಗೆದುಕೊಳ್ಳುವುದು ಕಾಲಗಣನಾ 
ದೃಷ್ಟಿ ಈ ವಿಧಾನದ ಮಿತಿಗಳು, 

ಪರಿಣಾಮ ಏನೇ ಇರಲಿ, ಈ ವಿಧಾನ ಜಾನ ನದ ವಿದ್ವತ್ತಿ ನಲ್ಲಿ ನಾವೀನ್ಯವನ್ನು 
ತಂದಿತು, ವಿಶ್ಲೇಷಣಾತ್ಮಕ ಪ್ರಕ್ರಿಯೆಯಲ್ಲಿ ಗಣಿತಾತ್ಮಕ. ಕರಾರುವಾಕ್ಕತೆಯನ್ನು 
ಒತ್ತಿ ಹೇಳಿತು.4 ಕಲ್ಪನಾತ್ಮಕ ಊಹೆಗಳನ್ನು ಕಡಿಮೆಮಾಡಿತು. ಇತರ ಪೂರಕ 
ಅಂಶಗಳೊಡನೆ ಆಶಯಸೂಚಿ ಮತ್ತು ವರ್ಗಸೂಚಿಯಂಥ ನ ವರೌಲಿಕ ಜಾನಪದ 


ಸೂಚಿಗಳ ಸೃಷ್ಟಿಗೆ ಸ್ಫೂರ್ತಿ ಒಡಕಿತು. ಅಲ್ಲಜಿ ಕಂಪ್ಯೂಟರ್‌ ತಂತ್ರಜ್ಞಾನದ 


4.  6೦ಡಿನೇವಿಯನ್ನರಲ್ಲದೆ ಅಮೆರಿಕನ್‌ ಹಾಗೂ ಯೂರೊಪಿಯನ್‌ ವಿದ್ವಾಂಸರು 
ಕೂಡ ಫಿನ್ನಿಷ್‌ ಸ ಧಾನಿಕತೆಯನ್ನು. ಅಳವಡಿಸಿ ಅಧ್ಯಯನ ನಡೆಸಿರುವುದುಂಟು. ಉದಾಹರಣೆಗೆ 
ಆರ್ಚರ್‌ ಟಯ್ಲರ್‌ ಅವರ The Black Ox, ವಾರನ್‌ ಇ. ರಾಬಟ್‌ನ್ಸ ಅವರ The tale 
of the kind and unkind girls ಹಾಗೂ Stith Thompson ಅವರ The star 
Husband Tale ಇಂಗ್ಲಿಷಿನಲ್ಲಿ ಲಭ್ಯವಿರುವ ಅತ್ಯುತ್ತಮ ಮಾದರಿಗಳು. 


ಜಾನಪದ ಸಿದ್ಧಾ ೭ತಗಳು : ಒಂದು ವಿವೇಚನೆ ೫೫ 


ಬಳಕೆಯ ಸಾಧ್ಯತೆಯನ್ನು ತೆಕೆಯಿತು.5 ಫಿನ್ನಿಷ” ವೈಧಾನಿಕತೆ ಹಾಗೂ ದ್ವಿಕಾಲಿಕ 
ಅಧ್ಯಯನಗಳಿಗೆ ಪ್ರತಿಕ್ರಿಯೆಯಾಗಿ se ಹುಟ್ಟಿ ಸಾ ಎಂಬ 
ವಾದವಿದ್ದರೂ ಆದು ಫಿನ್ನಿಷ್‌ ವಿಧಾನದಿಂದ ಪಡೆದುಕೊಂಡಿಕೆಂದೇ ಹೇಳಬೇಕು, 


ಒಟ್ಟ ನಲ್ಲಿ ಜಾನಪದದ ಚಾರಿತ್ರಿಕ ಅಧ್ಯಯ ಯನದಲ್ಲಿ ಇಂದಿಗೂ ಈ ಫಿನ್ನಿಷ್‌ 
ವಿಧಾನ ಭು ವೈಜ್ಞಾನಿಕ ವಿಧಾನವಾಗಿ ಉಳಿದಿದೆ, ಪ್ರಚಲಿತ ಸೈದ್ದಾ ಂತಿಕ 
ಹಾಗೂ ವೈಧಾನಿಕ ಪರಿಷ್ಠರಣದ ಗುರುತುಗಳನ್ನು ಫಿನ್ನಿಷ್‌ ವಿಧಾನದಲ್ಲಿ ಸುಲಭವಾಗಿ 
ಪತ್ತೆ ಮಾಡಬಹುದು, 

ಮನೋವಿಶ್ಲೇಷಣಾತ್ಮಕ ಪಂಥ : ಜಾನಸದ ರೂಪಗಳನ್ನು ಮನೋ 
ವಿಶ್ಲೆ ಸಣಾತ್ಮ' ಕ ಹಿನ್ನೆ ಲೆಯಲ್ಲಿ ವ್ಯಾಖ್ಯಾನಿಸುವ ಸಪ್ನ ಪ್ರಯತ್ನಗಳೂ ನಡೆದಿವೆ, 
ಕತೆಗಳು ಏಕೆ ಹುಬ್ಬ ಚ ? ಅವು ಏನನ್ನು ಹೇಳುತ್ತವೆ? 'ಮಿತನ್ನು ವಿಶ್ಲೇಹಿಸಲು 
ಯ.ಕ್ನಿಸಿದವರಲ್ಲಿ ಫ್ರಾ ಯರ್‌ ಮತ್ತು ಅವರ ಅನುಯಾಯಿಗಳು ಮುಖ್ಯರು. ಅವರ 
ದೈ ಸಿಯಲ್ಲಿ ಕತೆ, ಸಾಟಿ! ಸಮಾಜದಲ್ಲಿ ದಮನಕ್ಕೊಳಗಾಗಿ ವ್ಯ ಕ್ರ ಸಡಿಸಲಾಗದ 
ವಿಷಯಗಳ ಅಭಿವ್ಯಕ್ತಿ ಕ್ರಿ ಮಾಧ್ಯಮಗಳು. ಸಂಸ್ಕೃತಿಯಲ್ಲ ಲ್ಲಿ ಹೀಗೆ ದಮನಕ್ಕೊಳ 
ಗಾಗಿರುವ ಬಹು ಮುಖ್ಯ ಇತಿ ಲೈಂಗಿಕತೆಗೆ ಸಂಬಂಧಿಸಿದ್ದಾ ಗಿದೆ. ದಮನಗೊಂಡ 
ಆಸೆಗಳು, ತೈಶವಾವಸ್ಥೆಯ ಲೈ ಂಗಿಕ ಭಯ ಕನಸುಗಳಲ್ಲಿ ಸಾಂಕೇತಿಕವಾಗಿ 
ಅಭಿವ್ಯ ಕ್ರ ಗೊಳ್ಳು ತ್ತವೆ (ಉದ್ಕೈ ಡೆ ಡಾರ್ಸನ್‌ : 1975 : 26). ಅದುಮಿಟ್ಟ 
ಭಾವನೆಗಳು ಹೇಗೆ ಕತೆಯಲ್ಲಿ ವೃತ ಗೊಳ್ಳು ತ್ತವೆ ಎಂಬುದನ್ನು ವಿವರಿಸಲು ಫ್ರಾಯ್‌ 
ಈಡಿಪಸ್‌ ಪುರಾಣವನ್ನು ಜು” ಮುಂದೆ ಅದೇ ಅವರ ಸಿದ್ಧಾ ಂತದ 
ತಳಹದಿಯಾಯಿತು. 


ಸಿಗ್ಮಂಡ್‌ ಫ್ರಾಯಕ್ನ ಅವರ ಬರಹಗಳು, ಪ್ರಯೋಗಗಳು ಹಾಗೂ ಶೋಧಗಳು 
ಜಾನಸದ ಅಧ್ಯಯನಕಾರರ ಸ್ಫದ್ಬಾ ತಿಕ ಹಾಗೂ ವೆ ೈಧಾನಿಕ ಅವಕಾಶಗಳನ್ನು 
ಸಾಕಷ್ಟು ಚಿನ್ನಾ ಗಿಯೆ ಪ್ರಭಾವಿಸಿದವು. ಸ್ವಯಂ ಫ್ರಾ ಯ್‌ ಆ ಅವರೇ i 
ಕತೆಗಳ. ಆದರಲ್ಲೂ ಕನಸ. ಗಳನ್ನೂಧರಿಸಿ ತೆ ಮನಸ್ಸಿ ನಮ ನೋವಿಶ್ಲೆ ೇಸಣಾಶ್ಮ' ಘ್‌ 
'ಪರಿಶೋಧಗಳನ್ನು ನಡೆಸಿರುವುದುಂಟು, ಫ್ರಾಯ್ನಿಯ:ನ್‌ ತತ್ವ ಗಳನ್ನು "ಅನು A 
ಸುವನರು ಕತೆ ಪುರಾಣಗಳಲ್ಲಿರುವ ಅಸಂಗತವೆಂದು ಶ್‌ ಎಲ್ಲ ವಿಷಯಗಳೂ 
ಒಂದಲ್ಲ ಒಂದು ರೀತಿಯಲ್ಲಿ ಲೈಂಗಿಕತೆಗೆ ಸಂಬಂಧಿಸಿದ ವಿಷಯವನ್ನೇ ಸಂಕೇತಿಸು 
ತ್ತನೆ ಎಂದು ನಂಬುವುದು ಸಾಮಾನ್ಯ. ರಕ್ತಹೀ ರುವ ಬ್ರಹ್ಮ ರಾಕ್ಷಸನ ಕಲ್ಪ ನೆಗೆ 
ಸ್ನೇಂದ್ರಿಯ ಮತ್ತು ದಮನಕ್ಟೊಳಗಾದ ಕಾಮ ಕಾರಣ. ಸರ್ನರೊಸೆದಲ್ಲ ರುವ 
2 3: ಇತ್ತೀಚಿಗೆ ಪೆನ್ಸಿಲ್ವ್ದೇ: ನಿಯಾ ವಿಶ್ವವಿದ್ಯಾ: ನಿಲಯದ ಕೆಲವು | ಜಾನ 
ಅಧ್ಯಯನಕಾರರು ಫಿನ್ನಷ “ಮಾದರಿಯಲ್ಲಿ ಎಲೆಕ್ಟ್ರಾ ನಿಕ ಕಂಪ್ಯೂಟರ 
ಆರಂಭಿಸಿದ್ದಾರೆ. 


೫೬ ಮಾನವಿಕ ಕರ್ಣಾಟಕ 


ಡ್ರ್ಯಾಗನ್‌ ಶಿಶ್ನದ ಸಂಕೇತ ಎಂದು Ernest Jones ಅಭಿಸ್ರಾ ಯಪಟ ಸೈದ್ದಾರಿ 
(ಡಂಡೆಸ್‌ : 1965 : 88-102). 1 

ಈ ಸಂಥನ ಪ್ರಕಾರ ಕನಸುಗಳು ವ್ಯಕ್ತಿ ಯೊಬ್ಬ ನ ಶೈಶವ ರೂಪದ ಅಪೇಕ್ಷೆ 
ಗಳನ್ನು ಅಭಿವ್ಯಕ್ತಿಸಿದರೆ ಪ್ರರಾಣಗಳು ಇಡೀ ಜನತೆಯ ಮಾನಸಿಕ ದಮನಗಳನು ) 
ಬಯಲಿಗೆಳೆಯುತ್ತವೆ. ವರೌಖಿಕ ಪರಂಪರೆಯ ಸಾಹಿತ ವಂತೂ ಹಲವು ಸ್ವರಗಳಲ್ಲಿ 
ಲೈಂಗಿಕ ತೃಸ್ಲೆ, ಅಸರಾಧ ಹಾಗೂ ಅವಮಾನಗಳನ್ನು ಕುರಿತ ಕತೆಗಳನ್ನು. 
ಹೇಳುತ್ತವೆ. ಸಲಿಂಗರತಿ, ಶಿಶ್ನ ಕಿಚ್ಚು , ದೈಹಿಕ ಹಿಂಸೆ, ಅನೈತಿಕ ಲೈಂಗಿಕ ಸಂಬಂಧ . 
ಇನೇ ಮುಂಶಾದ ಸಂಗತಿಗಳು pA ಕತೆಗಳಲ್ಲಿ ಗುಪ್ತಗಾಮಿನಿಯಾಗಿರುತ್ತ ಷಿ { 
(ಡಾರ್ಸನ್‌ ; 1975: 26). ಫ್ರಾಯ್ಡ್‌, ಈಡಿಪಸ್‌ ಪುರಾಣದಲ್ಲಿ ಮಗು ಮತ್ತು | 
ತಾಯಿಯರ ನಡುವೆ ಲೆ ಲೈಂಗಿಕ ಆಕರ್ಷಣೆ Sn ವುದನ್ನು, ತಂದೆಯ ಬಗ್ಗೆ 
ವೈರತ್ವ ಭಾವನೆ ಬೆಳೆಸಿಕೊಳ್ಳು ವ ಈಡಿಪಸ್‌ ಕಾಂಪ್ಲೆಕ ನ್ನ್ನು ವಿಶೆ ಶೇಹಿಸಿರುವುದು ಈ 
ಕ್ಷೇತ್ರ ಕ್ಮ ಸಂದ ಉತ್ತಮ ಸಿಕೆ. 

ಟ್ಟೆ ಯ್ನಿ ಯನ" ತತ್ವವನ್ನು ಮೆ ಚ್ಹೈಕೊಂಡ ಇನ್ನೂ ಅನೇಕರು ಜಾನಸದ | 
ಸಾಮಗ್ರಿಯನ್ನು ಆ ಹಿನ್ನೆಲೆಯಲ್ಲಿ ವಿಶ್ಲೇಷಿಸುವ ಯತ್ನ ನಜಿಸಿರುವುದುಂಟು. 
Erich-Fromm ಕತೆ ಮತ್ತು ಪುರಾಣಗಳನ್ನು ಸೌರಪುರಾಣ ; ವಿಧಾನದ ವಿಶ್ಲೆ "ಸಿಸಿ ' 
ಕತೆಗಳಲ್ಲಿರ. ವ ಸಂಕೇತಗಳನ್ನು ಹೇಳಿದ್ದಾ ಕೆ... ೮೮7೩ Roheim ದೃ ಹ ಯಲ್ಲಿ "ಕನಸು 
ಮತ್ತು ಕತೆಗಳು ಒಂದೇಯಲ್ಲ. ಕನಸಿನಿಂದ ಕತೆಗಳು ಹುಟ್ಟಿ. ಯಾರೊ 
ಒಬ್ಬಾತ ಒಂದು ವಿಚಿತ್ರ ಕನಸು ಕಂಡು ಇತರರಿಗೆ ನಿರೂಪಿಸಿರಬೇಕು ಇತರರೂ , 
ಇಂಥ ಅನೇಕ ಕನಸುಗಳನ್ನು ಕಂಡಿ: ಬೇಕು. ಹೀಗೆ ಅದನ್ನೇ ಮತ್ತೆ ಮತ್ತೆ 
ನಿರೂಪಿಸುವ ಪ್ರಕ್ರಿಯೆಯಲ್ಲಿ ಕನಸುಗಳೇ ಕತೆಯಾಗಿ ಬೆಳೆದವು (ಡಾರ್ಸನ್‌; ' 
1975 :28). Vonder Layen ಮತ್ತು Ludwig Laistnr ಅವರೂ 
ಕನಸುಗಳೇ ಕತೆಗಳ ಹುಟ್ಟಿಗೆ ಕಾರಣ ಎನ್ನು ತ್ತಾರೆ. ಭಯಾನಕ ಕನಸುಗಳ ಬಗೆಗೆ 
ತೀವ್ರ ಆಸಕ್ತಿ ತೋರಿದ L೩istner ಕತಿ, ಐತಿಹ್ಯಗಳು ಮುಂತಾದುವನ್ನು ಅರ್ಥ ಸಲು 
ಕನಸು ಮತ್ತು ಅದರ ಅರ್ಥನೇ ಕೀಲಿಕ್ಸೈ ಎಂದಿದ್ದಾರೆ. 

ಈ ಡೈಸಿ ಸಿಯ ದ ಮನೋವಿಕ್ಷೆ (ಸಣಾತ್ಮಕ' ಅಧ್ಯಯನ ಪ್ರ ರ್ರ ಧಾನವಾಗಿ ಅರ್ಥ 
ವನ್ನು ಕುಂತಿದ್ದ ಗಿದೆ ಆದಕೆ ಈ ಪಂಥದ ವಿಚಾರಗಳು ಲೈಂಗಿಕ ಸಂಕೇತಗಳಿಂದ 
ತುಂಬಿ ಹೋಗಿರುವುದು ಕುತೂಹಲಕರ, ಜಾನಪದ ಸಾಮಗ್ರಿಯ ಸೈದ್ಧಾ ತಿಕ: 
ಅಧ್ಯಯನದ ಮೇಲೆ ತೀವ್ರ ಪ್ರಭಾವ ಬೀರಿದ ಫ್ರಾಯ್ಮ ಚಿಂತನೆಗಳು ಪ್ರಧಾನವಾಗಿ 
ಕನನುಗಳು ಮತ್ತು ಕನಸುಗಾರರನ್ನು ಆಧರಿಸಿವೆ. “ನಾಸ್ತ ವವಾಗಿ, ಜಾನಪದವು 
ವುಸ್ತವವನ್ನು ಅಥ್ಯೈಸುವಂಥದಲ್ಲ, ಮೊದಲಿಗೆ ಇದು ಕನಸುಗಳನ್ನು ಹೋಲುತ್ತದೆ : 
ಎಂದು ತಿಳಿದುಕೊಳ್ಳಲಾಗಿತ್ತು. ಅಲ್ಲದೆ ಅಂಥದೇ ವಿತ ನನಗೆ ಅಳವಡುತ್ತದೆ 


ಎಂದೂ ಭಾವಿಸಲಾಗಿತ್ತು. ಆದರೆ ಎರಡರ ನಡುವೆ ಇದ್ದ "ಮೂಲಭೂತ ವ್ಯತ್ಯಾಸ 


ಜಾನಪದ ಸಿದ್ಧಾ ೦ತಗಳು : ಒಂದು ವಿವೇಚನೆ ೫ 


೭ 


ಗಳನ್ನು ಕಂಡುಕೊಳ್ಳ ಲಾಗಿತ್ತು. ಕನಸುಗಾರರನ್ನು ಮನೋವಿಶ್ಸೇಷಣಾತ್ಮಕವಾಗಿ 
ಅಭ್ಯಸಿಸದ ಹೊರತು ಮನೋವಿಶ್ಲೇಷಣಾತ್ಮಕ ವೈಧಾನಿಕತೆ ಉಸಯೊ!ಗಕ್ಕೆ 
ಬರುವುದಿಲ್ಲ. ಅಂತೆಯೇ ಪ್ರರಾಣ ಮತ್ತು ಕತೆಗಳನ್ನು ಹಳೆಯ ಕಾಲದವು ಎಂದು 
ತಿಳಿದುಕೊಳ್ಳ ಲಾಗಿತ್ತು. ಅವನ್ನು ರಚಿಸಿದವರ ಅನುಭವದ ಹಿನ್ನೆಲೆಯಲ್ಲಿ ಸರಿಲಕ್ರಿಸ 
ಬೇಕಾಗುತ್ತದೆ. ಈ ವಾದ ಎಷ್ಟೇ ವರೌಲಿಕವಾದದ್ದಾಗಿರಲಿ ಕೆಲವು ಸಮಸ್ಯೆಗಳನ್ನು 
ಒಡ್ಡುತ್ತದೆ. ಪುರಾಣ ರಚನಾಕಾರನ ಅನುಭವದ ನೆಲೆ ಲಭ್ಯವಾದರೂ ಪುರಾಣ 
ವಿಶ್ಲೇಷಣಾ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಬಾರದಂತೆ ವಿಶ್ಲೇಷಣಾ 
' ಪರಿಕರಗಳೇ ತಡೆಯೆೊಡು ತ ತ್ತವೆ, ವ್ಯಕ್ತಿ ವಿಶಿಷ್ಟವಾದ ಭಾವನೆಯ ಅಭಿವ್ಯಕ್ತಿಯೇ 
ವ್ಯಕ್ತಿ ಯೊಬ್ಬ ನ ಕನಸು. “ಪ್ರರಾಣವಾ ದರೊ iio ವ:ನಸ್ಬುಗಳಿಂದ ಪರಿಪ್ಲುತ 
“ವಾದುದು. "8ಿಲವೊನ್ಮೆ ಅದು ಇಡೀ hE ಮನಸ್ಸಿನಿಂದ PE ರುತ್ತದೆ, 
ಕನಸೊಂದು ಕನಸುಗಾರನ ವ್ಯಕ್ತಿತ್ವಕೆ ೈ ಸಂಬಂಧಿಸಿದರೆ ಪುರಾಣವು ವ್ಯಕ್ತಿ ಕ್ರಿತ್ತವೊಂದಕ್ಕೆ 
ಜಿಸೆದಿರುವುದು ಸೈದ್ಧಾಂತಿಕ ದೃಷ್ಟಿಯಿಂದ ಅಪೇಕ್ಷಣೀಯವಲ್ಲ. ತಾಕಿ ಹ 
ಸೈದ್ಧಾಂತಿಕ ಮಾದರಿಗೆ ಒಳಪಡುತ್ತವೆ ಎಂದು ಹೇಳುವುದು ಕಷ್ಟ. ಪುರಾಣದ 
ಅವ್ಯಕ್ತ ವಸ್ತು ಹಾಗೂ ಪರಿಣಾಮವನ್ನು ಸಂಬದ್ಧ ಗೊಳಿಸುವುದು ಇಡೀ ಸಂಸ್ಕೃತಿಗೆ 
ಅನ್ವಯವಾಗುವಂತೆ ಉತ್ತಮ ಫಲಶ್ರುತಿಗಾಗಿ ಸಂಸ್ಕೃತಿಯನ್ನು ಪರಿಗಣಿಸುವುದು, 
ಚರಿತ್ರೆಯನ್ನು ಒಳಗೊಂಡಂತೆ ಎಲ್ಲ ಗ:ರಿಗಳಿಗೂ ಪುರಾಣವನ್ನು ಹತ್ತಿರ ತರುವುದು 
ಬಹುಮಹತ್ವ ದ ಕೆಲಸ, ಸಂಪೂರ್ಣ ಪಠ ವನ್ನೇ ಆಧರಿಸುವುದು ಮನೋ 
ವಿತ್ತ ಷಣಾತ್ಮಕ = ಸಿದ್ಧಾ ಂತದ ಅಭಿಲಾಸೆಗೆ ವಿರುದ್ಧ ವಯು ದು ಎಂಬುದನ್ನು ಮರೆಯ 
ಲಾಗದು. 

ವಿದ್ವಾಸರಿಂದ ಕಡೆಗಣಿಸಲ್ಪಟ್ಟ ಈ ವಿಧಾನ ಹೆಚ್ಚು ಒತ್ತಿ ಹೇಳಿದ ಅಂಶ 
` ವೆಂದರೆ ಪುರಾಣ, ಕತೆಗಳೊಡನೆ ಸಾಗಿ ಬರುವ ರಹಸ್ಯ ಸಂದೇಶಗಳು ವಸ್ತುವಿನಲ್ಲಿ 
 ಗೋಚರಿಸದೆ ಅಂತಃ ಸ್ಫವಾಗಿರುತ್ತ ವೆ ಎಂದು ಹೇಳಿದುದು. ಗಾಜಿಗಳು, ಒಗಟುಗಳು 
ಮತ್ತಿತರ ಪ್ರ ಕಾರಗಳಲ್ಲಿ ಅರ್ಥಗಳು ಸಾಮಾನ್ಯ ವಾಗಿ ವಸ್ತುವಿನಲ್ಲಿ ಡಕವಾಗಿರುವುದು 
ಸ್ಪಷ್ಟ, ಪ್ರಾಯಃ ಇದು ಪುರಾಣಗಳು ವ ತ್ತು ಕತೆಗಳು ಏಕೆ ಹೆಚ್ಚು ಮನೋ 
ವಿಶ್ಲೇಷಣಾ ತ್ವ ವ್ಯಾಖ್ಯಾನಕ್ಕೆ ಗುರಿಯಾಗಿವೆ. ಎಂಬುದನ್ನು ವಿವರಿಸುತ್ತ ಣಿ 
ಪುರಾಣಗಳು ಮತ್ತು ಕೃತೆಗಳು ರಹಸ್ಯ ಸಾಂಕೇತಿಕಾರ್ಥಗಳಿಂದ ತುಂಬಿರುತ್ತ 
ಎಂಬುದು ಸುಳ್ಳೇನಲ್ಲ. ಈ ಕಾರಣಕ್ಕಾಗಿಯೇ ಅವುಗಳನ್ನು ಅರ್ಥ ಸಲು ವಶಿಷ್ಟ 
ತಂತ್ರ ವಿಧಾನಗಳು ಬೇಕು, ಆಶ್ಚರ್ಯದ ಮಾತೆಂದರೆ ಒಂದೆಡೆ ಆತರರೂಪಗಳ 
ನಡುವಿನ ಸಾಂಸ್ಕೃತಿಕ ಅರ್ಥಗಳನ್ನು ಹುಡ:ಕ:ವ ಕೆಲಸವನ್ನು ವಿದ್ವಾ ೦ಸರು 
ಆರಂಭಿಸಿಯೇ ಬಿಟ್ಟದ್ದು. ಇನ್ನೊ ಅರಾ ಅವರು ತಮ್ಮ ತಂತ್ರ ನಿಧಾನಗಳನ್ನು 
ಅಂತರ-ರೂಪಗಳ 'ಕಾರ್ಯಗತಗೊಳಿಸಲ ಎ ಇಚ್ಛಿಸದಿರುತುದು. ಇದು ನಮ್ಮ 
| ಸಾಮಾನ್ಯ ಸೈ ದ್ಸಾ ತಿಕ ಪರಿಕರಗಳಿಗಷ್ಟೇ ಪ್ರತಿಕೂಲವಾದುದಲ್ಲ, ನಮ್ಮ ವರ್ಗೀಕರಣ 


೫೮ ಮಾನವಿಕ ಕರ್ಣಾಟಕ 


ಪದ್ಧತಿ ಮತ್ತು ವಿನ್ಯಾಸಗಳ ಸಮರ್ಪಕ ವಿಶ್ಲೇಷಣೆಯನ್ನು ಕರಾರ.ವಾಕ್ಕಾಗಿಸಲು 3 
ಅಸ್ಟೇ ಅನಾನುಕೂಲ. 
ಮನೋವಿಶ್ಲೇಷಣಾತ್ಮಕ ವಿಧಾನದ ಹಿನ್ನೆಲೆಯಲ್ಲಿ ಜಾನಪದ ರೂಪಗಳನ್ನು 
ವಾ , ಖ್ಯಾನಿಸುವುದು ಚಾಲ್ತಿ ಸ್ಯ ಬಂದ ಮೆಲೆ ಅಧಕ ಜಾನಪದ ಎದುರಿಸ:ತ್ತಿರುವ 
ಸಮಸ್ಯೆಗಳ ಪರಿಚಯವೂ ಗುತ್ತಿ ದೆ. ಅಪ್ಪೆ € ವ.ಹತ್ಯ್ವದ್ದೆಂದರೆ ವಿವಾದಾತ್ಮಕವಾ ಇದ 1 
ಲೈನ ಡ್‌ ಸಾಂಕೇತಿಕತೆಯ ಸಮಸ್ಯೆ, ಮನೋವಿಕ್ಗೆ ಕ್ಲೇಷಣಾತ್ಮಕ ವಿಶ್ಲೇಷಣೆಯ 
ಸಮರ್ಥನೆಗಾಗಿ ಆಜು ಒಂದು ಸೈದ್ಧಾಂತಿಕ ತಂತ್ರವಾಗಿ ಚಾಲ್ತಿಗೆ ಬಂದಿದೆ. ಈ | 
ವಿಧಾನಗಳಲ್ಲಿ ಲೈಂಗಿಕತೆ ಹೆಚ್ಚು ಗಮನ ಸೆಳೆದಿದ್ದರೂ ಪಠ್ಯ /ಸಂದರ್ಭ ಅಥವಾ | 
ಎರಡರಿಂದಲೂ ಉತ್ತ ನ | ಗೊಳ್ಳು ವುದಕ್ಕಿಂತ ಹೆಚ್ಚು ಬಲಾತ್ಮಾರಕ್ಕೆ ಒಳಸಟ್ಟಿದೆ. 
ಲೈಂಗಿಕ ಸಾಂಕೇತಿಕತೆ. ಮನೋನಿಜ್ಞಾ ನದಿಂದ ಆರೋಶಿತವನಗಿದ್ದೆ ರೂ ಜಾರ. ತ್ತ 
ತಜ್ಞರಿಗೆ ಜಾನಸದದ ಅರ್ಥವನ್ನು ಗ್ರಹಿಸಲು ಸ್ಫೂ ರ್ತಿ ನೀಡಿದೆ. ಸ್ತವವಾಗಿ, ' 
ಲೈಂಗಿಕತೆ ಸಾಂಕೇತಿಕ ರೂಪದಲ್ಲಿ Re ನಾಗತಿ ಗಾಜಿ ಪಗ ಗೀತಿ ಈ 
ರೂನಗಳಲ್ಲಿ ಗೋಚರಿಸಬಹುದು, ಕುತೂಹಲಕಾರಕ ಪ್ರಶ್ನೆ ಯೆಂದರೆ ಲೈಂಗಿಕತೆ ಈ ' 
೫ 


ರೂಪಗಳ ವಸ್ತುವಿನಲ್ಲಪ್ಪೇ ಏಕೆ ಎದ್ದುಕಾಣುತ್ತದೆ? ಪುರಾಣ ಕತೆಗಳಲ್ಲಿ ಏಕೆ | 
ಅಂತಸ್ಕವಾಗಿ ಬರುತ್ತದೆ? ಇವು ಕೇವಲ ರೂಪ ವ್ಯತ್ಯಯಗಳೆ ? ಅಥವಾ ಜಾನಪದ ' 
ಸಿದ್ಧಾಂತದ ದೌರ್ಬಲ್ಯವೆ ?- ಇವೇ ಮುಂತಾದ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತವೆ. " 
ಮತ್ತೊಂದು ಮಹತ್ವದ ಸಂಗತಿಯೆಂದರೆ ಜಾನಪದ ತಜ್ಞರು ಮನೋ ' 
ವಿಶ್ಲೇಷಣಾತ್ಮಕ ತಂತ್ರ ಅನ:ಸರಿಸಿ ರೂಢಿಸಿಕೊಂಡಿರುವ ಲೈಂಗಿಕ ಸಾಂಕೇತಿಕತೆ ' 
ಸಾಮಾನ್ಯವಾಗಿ ತಾವು ಅನ್ವೇಷಿಸುವ ಸಾಮಗ್ರಿಯ ಅಂತಃಸ್ಥ ಹಾಗೂ ಎದ್ದು ಕಾಣ:ವ ' 
ವಸ್ತುಸ್ವಾಮ್ಯದ ಪ್ರಕ್ರಿಯೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೆದಿರುವುದು, ಈ ' 
ಶೋಧನೆ ತಾರ್ಕಿಕವಾಗಿ ಅರ್ಥದ ಸಮಸ್ಯೆಗೆ ಸ್ವಿ ಸ್ನೀಕಾರಾರ್ಹ ಉತ್ತ ಚನ ಕಠಿಣ - 
ವಾದ ಸೈದ್ಧಾಂತಿಕ ನಿಲುವು ವಸ್ತುವಿನ ವತಾಲ್ಯವನ್ನು ಪರಿಗಣಿಸಲು ಅವಕಾಶ ವಾಡಿ ' 
ಕೊಟ್ಟಂತೆ ಕಾಣುವುದಿಲ್ಲ. ಈ ಸೈದ್ಧಾಂತಿಕ ಪರಿಭಾವನೆಯಿಂದಾಗಿ ಅದನ್ನು ಜಾನಪದ ' 
se ಹಾಗೂ ಮಾನವಶಾಸ್ತ್ರಜ್ಞರು ಸಂಸ್ಕೃತಿಯೊಂದರ ಎಲ್ಲ ಆಕಾಂಕ್ಷೆಗಳ ಮೂಲ 
ಸೆಲೆಯಾಗಿ ಲೈಂಗಿಕ ಆತಂಕವಾಗಿ ವರ್ಣಿಸತೊಡಗಿದರು. ಅದು ಅನೇಕ ಸಂಸ್ಕ್ರತಿ 
ಗಳಲ್ಲಿ ಇನ್ನೂ ಜೀವಂತವಾಗಿರುವ ಲೈಂಗಿಕ ಸಾಂಕೇತಿಕ ಪದ್ಧತಿಗಳ ವ್ಯತ್ಯಾಸಗಳನ್ನು 
ಕಡೆಗಣಿಸುವ ಹೇಳಿಕೆಗಳನ್ನು ಮಾಡಿರುವಂತೆ ತೋರುತ್ತದೆ, 
ಹೀಗೆ ಮನೋವಿಕ್ಸಿ (ಷಣಾತ್ಮ' ಕ ಸಿದ್ಧಾಂತ ಕತೆಗಳಲ್ಲಿನ ಅಸಂಗತತೆಗಳನ್ನು 
ವರ್ಣಿಸುವುದರತ್ತಲೇ ಗಮನ ಕೇಂದ (ಕರಿಸಿತು. ಕತೆಗಳು ಯಾವಾಗ ಯಾರಿಂದ 
ಲ್ಲಿ ಮೊದಲು ನಿರೂಸಣೆಗೊಂಡವು ಎಂಬುದರ ಅರಿವಿಲ್ಲದೆ ಇಂಥದೇ ಸಂದರ್ಭದಲ್ಲಿ | 
Ee ಹುಟ್ಟಿ ತು ಎಂಬ ಅಭಿಪ್ರಾ ಯಕ್ಕ ಬರುವುದು ಕತೆಯ ಹುಟ್ಟು ಅಥವಾ ಬೆಳವಣಿಗೆ 
ಯನ್ನು 'ಏರ್ಥಮಾಡಿಕೊಳ್ಳಿ ಲು ಸರಾ ವುದಿಲ್ಲ. "ಮನೋವೈಜ್ಞಾ ನಕ 


4 


Kes 


ಜಾನಪದ ಸಿದ್ಧಾಂತಗಳು ಒಂದು ವಿವೇಚನೆ ರ್ಶ 


ವಿಶ್ಲೇಷಣೆ ಒಂದು ಸಾಧ್ಯತೆಯಾಗಬಹದೇ ಹೊರತು ವಾಸ್ತವ ವಿವರಣೆಯಾಗುವುದಿಲ್ಲ 


ನ 


(ಸಿ, ಥ"ಥಾಂಸನ" ; 1951: 386) 

ಸಂಪ್ರದಾಯಬದ್ಧ ಜಾನಪದ ವಿದ್ವಾಂಸರು, ಮಾನವಶಾಸ್ತ್ರಜ್ಞರು ಮನೋ 
ವಿಶ್ಲೇಷಣಾತ್ಮಕ ಸಿದ್ಧಾಂತದ ಬಗೆಗೆ ಬೇಕಿ ಬೇಕೆ ನಿಲುವುಗಳನ್ನು ಹೊಂದಿದ್ದಾರೆ, ಈ 
ಪಂಥದವರು ಸಾಂಸ್ಕ್ರುತಿಕ ಸಂದರ್ಭವನ್ನು ಗವ:ನಕ್ಕೆ ತಂದುಕೊಳ್ಳದಿರುವುದು ದೊಡ್ಡ 
ಲೋಸವಾಗಿಡಿ, ಆಯಾ ಸಂಸ್ಕೃತಿಯಿ:೦ದ ರೂಪುಗೊಳ್ಳುವ ನಂಬಿಕೆ ಪದ್ಧತಿಗಳನ್ನು 
ಇವರು ಜೈವಿಕ ಅನುವಂಶೀಯತೆ ಎಂದು ವರ್ಣಿಸುತ್ತಾರೆ. ಯಾವುದೇ ದಮನ 
ಅಥವ ವಿಸ್ಸವದ ಕಾರಣಗಳನ್ನು ವಿಶ್ಲೇಹಿಕುವಾಗ ಆ ಸಾಂಸ್ಕ್ರತಿಕ ಸಂದರ್ಭ ಮತ್ತು 
ಪರಿಸರದ ಸನ್ನಿವೇಶಗಳನ್ನು ಅಗತ್ಯವಾಗಿ ಗಮನಿಸಬೇಕು (ಬಾಸ್ಕಂ: 1965 : 291) 
ಈ ಸಿದ್ಧಾಂತ ಪ್ರಕೃತಿ, ಸಂಸ್ಕೃತ್ತಿ ಚರಿತ್ರೆ ಎಲ್ಲದರಿಂದ ಬೆನ್ನು ತಿರ.ಗಿಸಿ ಮಾನವನ 
ಸುಪ್ತ ಪ್ರಜ್ಞೆಯ ಕತ್ತಲೆಯ ಆಳಕ್ಕೆ ದುಮುಕಿ ಸಂಕೇತಗಳನ್ನು ಕಂಡುಹಿಡಿಯುತ್ತದೆ 
(ಮಲಿನೋಸ್ತಿ : 1948: 15). ತಾವು ಎಲ್ಲೊ ಒಂದು ಕಡೆ ಗಮನಿಸಿದ ವಿಷಯ 
ಗಳನ್ನೇ ಇಡೀ ಮಾನವಕುಲಕ್ಕೆ ಸಮಾನವಾದವು ಎನ್ನುವ ತಪ್ಪು ಗ್ರಹಿಕೆಯಿಂದ 
ವಿಶ್ಲೇಷಣೆ ನಡೆಸಿದ್ದು ದೊಡ್ಡ ಅತಿರೇಕವೇ ಸರಿ ಜಾನಪದ ಸಾಮಗ್ರಿಯನ್ನು 
ಆಯಾ ಸಾಂಸ್ಕೃತಿಕ ಸಂದರ್ಭಗಳೆ ಹಿನ್ನೆಯಲ್ಲಿ ಪರಿಭಾವಿಸಿ ನಿರ್ಣಯಗಳನ್ನು 
ಆ ಮಿತಿಯಲ್ಲೇ ಅನ್ವಯಿಸುವುದು ಯುಕ್ತ. 

ರಾಚನಿಕ ವಿಶ್ಲೇಷಣಾ ಸಿದ್ಧಾಂತ: ಜಾನಸದ ರೂಪಗಳನ್ನು ರಚನೆಯ 
ದೃಷ್ಟಿಯಿಂದ ವಿಶ್ಲೇಷಿಸುವ ಮತ್ತು ಆಥೆಣ್ಯಸ.ವ ಪ್ರಯತ್ನ ಈಚಿನದು. ಮೊದಲಿಗೆ 
ಜಾನಸದೆ ಸಾಮಗ್ರಿಗಳ ಅಧ್ಯಯನಕ್ಕೆ ಸಾಂಪ್ರದಾಯಿಕ ರೀತಿಯ ಚಾರಿತ್ರಿಕ 
ಥೋರಣೆ ಹಾಗೂ ಸೂಕ್ಷ್ಮ ಅಧ್ಯಯನ ವಿಧಾನಗಳನ್ನೇ ಅನುಸರಿಸಲಾಗುತ್ತಿ ತ್ತು. 
ಇಸ್ರತ್ತನೆಯ ಶತಮಾನದ 20 ಮತ್ತು 30ರ ದಶಕಗಳಲ್ಲಿ ರಾಚನಿಕ ವಿಶ್ಲೇಷಣಾ 
ವಿಧಾನ ಒಂದು ಪರಿಣಾಮಕಾರಿ ಚಿಂತನವಾಗಿ ಹರಿದ. ಬಂದಿತು. ಆಂಡ್ರೆ ಜೊಲ್ಲೆ ಸ 
ಲಾರ್ಡ್‌ ರ್ಯಾಗ್ಲಾನ್‌, ಓಲ್ರಿಕ್‌, ವಾನ್‌ಸಿಡೊ ಮುಂಶಾದವರು ಜಾನಸದವನ್ನು 
ರಾಚನಿಕ ದೃಷ್ಟಿಯಿಂದ ಅಭ್ಯಸಿಸುವ ಯತ್ನಮಾಡಿದರು. ಆದರೆ ಸಂಪ್ರದಾಯ-ನಿಷ್ಕ 
ವಿದ್ವಾಂಸರು ಅವರ ಪ್ರಯತ್ನಗಳಿಗೆ ಹೆಚ್ಚು ಮಹತ್ವ ನೀಡಲಿಲ್ಲ. ಈ ಪ್ರತಿರೋಧದ 
ನಡುವೆಯೇ ರಷ್ಯನ್‌ ರೂಪನಿಷ್ಯ ವಿ. ಜೆ. ಪ್ರಾಪ್‌ 1928ರಲ್ಲಿ ರಷ್ಯನ್‌ ಭಾಷೆಯಲ್ಲಿ 
Morphology of the Folktale ಗ್ರಂಥವನ್ನು ಹೊರತಂದು ನಿಜವಾದ ಅರ್ಥದಲ್ಲಿ 
ರಚನಾತತ್ವವನ್ನು ಬೆಳಗಿಸಿದರು. ಈ ಪ್ರತಿಭಾಪೂರ್ಣ ಆಸಾಧಾರಣ ಗ್ರಂಥ ತನ್ನ 
ಪ್ರಖರ ವಿಚಾರಗಳಿಂದ ಹಿಂದಿನ ಎಲ್ಲ ಅಧ್ಯಯನಗಳನ್ನೂ ಮಸಳುವಂತೆ ಮಾಡಿತು. 
ಥೆಷ್ಯವದಿಂದ, ಈ ಗ್ರಂಥ ವಿದ್ವದ್‌ ಮನ್ನಣೆಗಾಗಿ ಸುಮಾರು ಮೂವತ್ತು ನನ 
ಕಾಲ ಕಾಯ:ಬೇಕಾಯಿತು. ಇದಕ್ಕೆ ಕಾರಣಗಳಿವೆ: ಮೊದಲನೆಯದಾಗಿ, ಇದು 
1958ರ ವರೆಗೂ ಇಂಗಿ ಸಿಗೆ ತರ್ಜುಮೆಗೊಳ್ಳೆಲಿಲ್ಲ ಎರಡನೆಯದಾಗಿ, ಪ್ರಧಾನವಾಗಿ 
ಲೆ ಎ 


3 


೬೦ ಮಾನವಿಕ ಕರ್ಣಾಟಕ 


ಸವ. ಕಾಲಿಕ ತತ್ವಗಳನಾ EN) ಈ ಗ್ರಂಥವನ್ನು ರಷ್ಯಾ ಮತ್ತು ಇತರಿಡೆಗಳಲ್ಲಿ 
ಆಗ ಪ್ರಬಲವಾಗಿದ್ದ ಕಾಲಿಕಥೋರಣೆ ಸಂಪೂರ್ಣವಾಗಿ ನಿರ್ಲಕ್ಸಿಸಿತ್ತು, 
ದೈವವಶಾತ", 1958ರ ಹಟ ಗೆ ಅಧ್ಯಯನಕಾರರ ಧೋರಣೆಗಳು ಬದಲಾಗಿ 
ಇಟ ಯ ವೈಧಾನಿಕತೆಯಲ್ಲಿ ವೈ ವೆ ಜ್ಞಾ ನಿಕತಿ ಕಾಣಿಸಿಕೊಳ್ಳ ಲಾರಂಭಿಸಿತ.. ಈ 
ವೈಜ್ಲಾನಿಕ ಚಿಂತನೆಯ ಬೇರುಗಳು Ff ಇಳಿಯಲು ಪಾಪ್‌ ಗ್ರ ಗ್ರಂಥ ಅವಕಾಶ 
ಕಲ್ಪಿಸಿದ್ದೇ ಅಲ್ಲದೆ ಆಧುನಿಕ ಜಾನಸದ ವಿದ್ವತ್ತಿನಫ್ಲಿ ಕ್ರಾ ಂತಿಕಹಳೆಯನ್ನೇ 
ಮೊಳಗಿಸಿತು. * ಯಾವುದೇ ಘಟನೆಯ ಮೂಲವನ್ನು ಹುಡುಕುವ ಮೊದಲು ಆ 
ಘಟನೆಯನ್ನು ವರ್ಣಿಸಬೇಕು' ಎಂಬ ಕ್ರಾಂತಿಕಾರಕ ವಿಚಾರಧಾರೆಯಿಂದ ಅದು 
ಆಗಲೇ ಬಿರುಕುಬಿಡತೊಡಗಿದ್ದ ಸೂಕ್ಷ್ಮ ಅಧ್ಯಯನ ಹಾಗೂ ದ್ವಿಕಾಲಿಕ ಅಧ್ಯಯನ 
ಗಳ ಬುಡವನ್ನೇ ನಲುಗಿಸಿಬಿಟ್ಟ ತು. | 
ಗ್ರಿಮ ರ ಲದೀಕಲ ವಿದ್ವಾಂಸರು ಜಾನಪದ ಕ್ಷೇತ್ರ ಎದುರಿಸುತ್ತಿದ 
ನ ಕ್ಲಿಷ್ಟ ಸಮಸ್ಯೆಗಳಿಗೆ ಯ ರಗಳನ್ನು ದೊರಕಿಸಿಕೊಳ್ಳುವ 2 
ಮಾಡುತ್ತ ಬಂದಿದ್ದಾ ಕಿ ವಿವಿಧ ಪ್ರದೇಶದ ಕತೆಗಳು ಏಕೆ ಒಂದೇ sd 
ಕಾಣುತ್ತವೆ ಎಂಬ ಸಮಸಿ ಯನ್ನು ಇತಿ. ಕೊಂಡು ಪ್ರಾಪ್‌ ಅದನ್ನು ಸಂಪೂರ್ಣ 
ವಿಭಿನ್ನ ರೀತಿಯಲ್ಲಿ ಪರಿಶೀಲಿಸಿದರು, ಉಳಿದವರಂತೆ ಜನಪದ ಕತೆಗಳಲ್ಲಿ. ಕಂಡುಬರುವ 
ಸಾವ್ಯಗಳ ಮೂಲವನ್ನು ಹುಡುಕುವ ನಿಷ್ಫಲ ಕಸರತ್ತಿ ಗೆ ಅವರು ಕ... ಲ್ಲ. 
ಅಲ್ಲದೆ ಸದೃಶ ರಚನೆಗಳನ್ನು ಸ್ವೇಚ್ಛೆ ಯಿಂದ ವರ್ಗೀಕರಿಸುವ ಮತ್ತು ಅವುಗಳ: 
ಸೂಚಿಯ ky. ಸ ಸಿದ್ದ ಪಡಿಳು ುವ awed ಅವರು ಹೋಗಲಿಲ್ಲ. ನಜವಾದ ಅರ್ಥದಲ್ಲಿ 
ಹೊಸ pA ಅಧ್ಯಯನನಿಧಾನವೊಂದನ್ನು ರೂಪಿಸಿ ಅದನ್ನು ರೂಪರಚನಾತ್ಮ. ಕ 
ಮಾದರಿ ಎಂದು ಕರೆದರು, ರೂಪರಚನಾತ್ಮಕಕೆ ಎಂದರೆ ಕಥಾಘಟಕ ಭಾಗಗಳಿ 
ಗನುಸಾರವಾಗಿ ಕತೆಯ:ನ್ನು ಮತ್ತು ಕಥಾಘಟಕ ಭಾಗಗಳ ಪರಸ್ಪ ರ ಮತ್ತು ಒಟ್ಟು 
ಸಂಬಂಧವನ್ನು ವರ್ಣಿಸುವುದು (ಪ್ರಾಪ್‌ ; 1968 : 19). ಪ್ರಾಪ ಪ್‌ ಪ್ರಕಾರ 
ಘಟಕ ಭಾಗಗಳು ಎಂದರೆ ಕ್ರಿಯೆಗಳು (unctions) ಅಥವಾ” ಕಥಾವಸ್ತುವಿನ 
ಮುನ್ನಡೆಗಾಗಿ ಕ್ರಿಯಾಶೀಲ ಪಾತ್ರವಹಿಸುವ ಚರ (೪೩೯1೩01) ಪಾತ್ರಗಳ ನಿಯತ 
(constant) ಕ್ರಿಯೆಗಳು. ಪಾತ್ರಗಳ ಕ್ರಿಯೆಗಳು ಸ್ಥಿರವಾಗಿದ್ದರೆ ಪಾತ್ರವರ್ಗಗಳೆ' 
ಹೆಸರುಗಳು ಅಸ್ಥಿರವಾಗಿರುತ್ತ ವೆ ಎಂದರ್ಥ. ಇದು ಕಥೆಯನ್ನು ಅದರ ಪಾತ್ರವರ್ಗಗಳ 
ಕ್ರಿಯೆಗಳಿಗೆ ಅನುಗುಣವಾಗಿ ಅಧ್ಯಯನ ಮಾಡುವ ಧೋರಣೆಯ: ನ್ಮ ಸಮರ್ಥಿ 
ಸುತ್ತ ದೆ (ಹಿರಿಯಣ್ಣ : 1984; 64). ಪ್ರಾಪ್‌ ಅವರು ಕತೆಗಳಲ್ಲಿ ನಿಸುತವಾಗಿ 
ಕಾಣಿಸಿಕೊಳ್ಳುವ 'ಅಂಶಗಳನ್ನು ಪಾತ್ರ ವರ್ಗಗಳ ಕ್ರಿಯೆಗಳಲ್ಲಿ ಗುರುತಿಸಿದ್ದಾರೆ, 
ಈ ಕ್ಕಿ ಕ್ರಿಯೆಗಳನ್ನು ಮೂಲಭೂತ ವಿಕೆ ೇಷಣಾತ್ಮಕ ಘಟಕ ಪರಿಗಣಿಸಿ ಒಟ್ಟು | 
ಜನಪದ ಕತೆಗಳಲ್ಲಿ ಕಂಡುಬರುನ ಕ್ರಿಯೆಗಳ ಸಂಖೈ ಮೂವತ್ತೊ ದು ಮಾತ್ರ 
ಎಂದು ಸಾರಿದರು, ತಮ್ಮ ಅಧ್ಯಯನ. ಮಾದರಿಯಲ್ಲಿ ಪ್ರಾಪ್‌ ರೂನರಚನಾತ್ಮಕ 


ಜಾನಪದ ಸಿದ್ಧಾಂತಗಳು ; ಒಂದು ವಿವೇಚನೆ ೬೧ 


ಮೂಲಾಂಶಗಳನ್ನು ಕಾಲಗಣನಾಕ್ರಮದ ರೂಪರೇಖಾತ್ಮಕ ಆನುಪೂರ್ವಿಯಲ್ಲಿ 
'ಜೋಡಿಸಿದ್ದಾ ಕೆ. ಕತೆಯೊಂದು "ಅ' ದಿಂದ "ಳ' ವರೆಗಿನ ಅಂಶಗಳನ್ನು ಹೊಂದಿದ್ದರೆ 
ಕತೆಯ ರಚನೆಯನ್ನು ಅದೇ ಸರಣಿಯಲ್ಲಿ ವರ್ಣಿಸಲಾಗುತ್ತದೆ. ಆದ್ದರಿಂದಲೇ ವ್ಯ 


ರೂಸರಚನೆಯನ್ನು ಆಧರಿಸಿದ ಪ್ರಾಪ್‌ A ಜಾರ ರೂಪಗಳನ್ನು 
ಅಂತರ ಸಾಂಸ್ಕೃತಿಕವಾಗಿ ಹಾಗೂ ಅಂತರ ಪ್ರಕಾರವಾಗಿ ಅಭ್ಯಾಸಮಾಡಿದ ಹಲವು 
ನಿದರ್ಶನಗಳಿನೆ. ಫಲವಾಗಿ ಗದ್ಯಕಥನಗಳ ಕ್ಷೇತ್ರದಲ್ಲಿ ಗಂಭೀರ ಸಂಶೋಧನೆ 
ನಡೆಯಲು ಸಾಧ್ಯವಾಯಿತು. ಆಡರೂ ಈ ಮಾದರಿ ಅನೇಕ ವಾದ ವಿವಾದಗಳಿಗೆ 
ಅವಕಾಶ ಕಲ್ಪಿ ಸಿತೊಟ್ಟು ವ್ಯಾಪಕ ವಲಯದಲ್ಲಿ ಚರ್ಚೆಗೂ ಆಸ್ಪದಮಾಡಿಕೊಟ್ಟಿತು. 
ಫತೆಯ ವಸ್ಸು ಮತ್ತು ಸಂದರ್ಭವನ್ನು ಈ ಮಾದರಿ ಕಡೆಗಣಿಸುತ್ತ ದೆ ಎಂದೂ 
ಹಲವರು ದೂರಿದರು. ಇದು ಅರ್ಥವನ್ನು ಕಡೆಗಣಿಸಿ ರೂಪಥಿಷ್ಯ ಚಿಂತನೆಯನ್ನು 
ಅವಲಂಬಿಸಿದ ಭಾಷಾನಿಜ್ಞ ನದ ರಚನಾವಾದಕ್ಕಿಂತ ಬೇರೆಯಲ್ಲ ಎಂದೂ ಕೆಲವರು 
ಹೇಳಿದರು, 
ಅಡೀನೇ ಇರಲಿ ಪ್ರಾಪ” ತಮ್ಮ ಮಾದರಿಯಲ್ಲಿ ವಾಕ ಗೈ ನಿನ್ಯಾಸಾತ್ಮಕ 
ವಿಶ್ಲೆ ಷಣೆಗೆ ಹೆಚ್ಚು ಮಹತ್ವ ನೀಡಿದರು. ರೂಸ್‌ ಮತ್ತು ವಸ್ತುಗಳ ನಡುವಿನ 
ವ, ತ್ಯಾಸವನ್ನು ವಿರೋ ಧಾತ್ಮಕವಾಗಿ ವ್ಯಾಖ್ಯಾ ನಿಸಿದರು. ಅಲ್ಲದೆ 'ಫಸ್ತುಗಳ ನೈಜ 
De ಸರಿಗಣಿಸದೆ ವಸ್ತು ಕಣ್ಮರೆಯಾಗಿ ರೂಪ ಮಾತ್ರ ಎದ್ದುಕಾಣುವ 
ನೆಶೆಯನ ಸ್ಟೇ ಅವರು ಅಯ್ದು ಕೊಂಡರು. ಒಟ್ಟಿನಲ್ಲಿ ಪ್ರಾಸ್‌, ಕತೆಗಳ ರೂಪ 
i ಅವುಗಳನು, ನಿರ್ಮಿಸುವಲ್ಲಿ ಆಡಿಕೊರಡುಗಲಾಗ ಕೂಪ ಪರಚನಾತ್ಮಕ 
ಸಂಯೋಗಗಳು ಹೇಗೆ ಅರ್ಥವನ್ನು ರೂಪಿಸುತ್ತ ವೆ? ಅವುಗಳ ಅಂತಿಮ ರೂಪ 
ಮತ್ತು ಅವು ಕಾರ್ಯರೂಪಕ್ಕೆ ಬರುವ ಸನ್ನ್ನಿವೇಶಗಳಾವವು?--ಇವೇ ಮಂತಾದ 
ಪ್ರಶ್ನೆ ಗಳಿಗೆ ಉತ್ತರಿಸುವ ಯತ್ನ ಮಾಡಿದ್ದಾರೆ, 
ಜಾನನದ ಸಾಮಗ್ರಿಯ ಮತ್ತೊಂದು ಬಗೆಯ ರಾಚನಿಕ ವಿಶ್ಲೇಷಣಾ 
ಮಾದರಿ ಲೆನಿಸಾ,ಸ್‌. ಅವರಿಂದ ರೂಪುತಾಳಿತು. ಡಿ ಸಸ್ಸೂರ ಅವರ ಭಾಷಾ 
ವೈಜ್ಞಾ ನಿಕ ಸಿದ್ಧಾಂತಗಳು ಡರ್ಕೀವಂ” ಮತ್ತು ಮಾಸ" ಅವರ ಮಾನವಶಾಸ್ತ್ರೀಯ 
ವಿಚಾರಗಳನ್ನು ಪ್ರಧಾನವಾಗಿ ಅವಲಂಬಿಸಿ ರಚಿಸಿದ ಮಾದರಿ ಇದು. ಸಾಂಸ್ಕ್ರುತಿಕ 
ಸಂದರ್ಭದಿಂದ. ಬೇರೆಯಾದ ಜಾನನದ ಘಟನೆಯನ್ನು, ಲೆವಿಸ್ಟ್ರಾಸ, ವಿಶ್ಲೇಹಿಸ:ವ 
ಯತ್ನ ಮಾಡುವುದಿಲ್ಲ. ಪ್ರಾಯಃ ಈ ಕಾರಣಕ್ಕಾಗಿಯೇ ಲೆವಿಸ್ಕಾಸ್‌ ಮಾದರಿ 
ರೂಪವನ್ನು ವಸ್ತುವಿನಿಂದ ಪ್ರತ್ಯೈೇಕಗೊಳಿಸುವುದಿಲ್ಲ, ಅವರ ವೈಧಾನಿಕತೆ ಪುರಾಣಗಳ 
ರಾಚನಿಕ ಅರ್ಥದ ಬಗೆಗೆ ಹೆಚ್ಚು ಕಾಳಜಿ ವಹಿಸಿದರೆ ಪ್ರಾಪ್‌ ಮಾದರಿ ವಸ್ತು ಮತ್ತು 
' ರೂಸಗಳ ನಡುವಿನ ವ್ಯತ್ಯಾಸ ಸವನ್ನು ಸ್ಪಷ್ಟಸಡಿಸುತ್ತ ಜಿ; ಹಾಗೂ ಅವನ್ನು ಎರಡು 
ಹ ಪ್ರತ್ಯೇಕ ಆಸಿ ತ್ವಗಳಲ್ಲಿ ಗುರುತಿಸುತ್ತದೆ. ಪ್ರಾಪ್‌ ಅವರು ಜನಪದ ಕತೆಯ ಈ 


೬೨ ಮಾನವಿಕ ಕರ್ಣಾಟಕ 


ಬಾಸ ರಚನೆಯ ವಲಯದಾಚೆಗೆ ಹೋಗದೆ ಅದರ ರೂಸರಚನೆಯನ್ನು ವಾ ಕ್ಯ ್ಥ 
ವಿನಾ "ತ್ಯ ಕವಾಗಿ ವರ್ಣಿಸುತ್ತಾರೆ, ಲೆವಿಸ್ಟ್ರಾಸ್‌ ಪುರಾಣಗಳ ಆಳ ಚನೆ 
Side ಮುಳುಗಿ ಮೂಲಾಂಶಗಳನ್ನು ಅರ್ಥಪೂರ್ಣ ರೂಪಾವಳಿಗಳಾ ಸ 
ಮರುಜೋಡಣೆಗೈದು ರಚನೆಯ ಒಟ್ಟು ಸಂದೇಶವನ್ನು ಕಂಡುಕೊಳ್ಳಲು ಯತ್ನ 
ಸುತ್ತಾರೆ, 1 
ಪುರಾಣ ಕೂಡ, ಭಾಷೆಯಂತೆ, ಉನ್ನತಮಟ್ಟಿದ ಸಂವಹನ ಸಂಕೇತವಾಗಿದೆ 
ಎಂದು ಲೆವಿಸ್ಟಾಸ್‌ ನಂಬುತ್ತಾರೆ. ಆದ್ದರಿಂದಲೇ ಪುರಾಣವನ್ನು ಭಾಷೆಗೆ ಸದೃ | 
ವಾದುದು ಎಂದು ಬಗೆದು ಇಲ್ಲಿಯೂ ಭಾಷೆಯ ವಿಶ್ಲೇಷಣಾಕ್ರಮವನ್ನೇ ಆನುಸರಿಸು ' 
ತ್ತಾರೆ. ಅವರು ತಮ್ಮ ವಿಶ್ಲೇಷಣೆಯನ್ನು ಈಡಿಸಸ್‌ ಪುರಾಣದಿಂದ ಆರಂಭಿಸಿ | 
ಬ್ರೆಜಿಲ್‌ ಮತ್ತು ದಕ್ಷಿಣ ಅಮೆರಿಕೆಯ ಪುರಾಣಗಳನ್ನು ತಮ್ಮ ರಾಚನಿಕ ಮಾದರಿ ಎ 
ಅನ್ವಯಿಸಿ ನೋಡಿದ್ದಾರೆ, ಭಾಷಾ ವೈಜ್ಞಾನಿಕ ವಿಧಾನಗಳ ಸೈದ್ಧಾಂತಿಕ ನಿರ್ಬಂಧ" 
ಗಳಿಂದ ನಿರ್ಜೇಶಿತರಾಗಿ ಅವರು ಪುರಾಣವನ್ನು ಅದರ ಮೂಲಭೂತ ಘಟಕ ಅಥವಾ" 
ಪುರಾಣಿ ಮಗಳಾಗಿ ಒಡೆದು ಕೆರಿದುಗೊಳಿಸಿ ಅರ್ಥಪೂರ್ಣ ರೂಪಾವಳಿಗಳಾಗಿ' 
ಮರುಜೋಡಣೆಗೈೆಯುತ್ತಾರೆ. ಈ ಕೌಶಲದಿಂದ ಪ್ರಕಟಗೊಳ್ಳುವ ಸ್ಥಾಪಿತ. 
ಸಂಬಂಧಗಳು ಪುರಾಣದ ಸಂದೇಶವನ್ನು ಸಾರುತ್ತವೆ ಎಂಬುದು ಅವರ ಅಭಿಪ್ರೂಯ್ಮ 
ಲೆನಿಸ್ಟ್ರಾಸ್‌ ಪ್ರ ಕಾರ, ಈ ಸಂದೇಶಗಳು ದ್ವಿಮುಖ ವಿರೋಧ ಸ್ವಭಾವದವು. ಅವು 
ಮಾನವ ಬದುಕು ಅಥವಾ ಸಂಸ್ಕೃತಿಯಲ್ಲಿ ವ್ಯ ಎ ಕ್ರ ಗೊಳ್ಳು ವ ವಿರೋಧಾಭಾಸಗಳನ್ನು ತೆ 
ಹತಿ ತಿಕ್ಕಲು ತಾರ್ಕಿಕ ಸೂತ್ರಗಳಾಗಿ ಸಾಜಾ! ತ್ತವೆ ಎಂದು ಲೆವಿಸ್ಟ್ರಾಸ್‌ 
ಭಾವನೆ, ಈ ವಿಧಾನ ಪುರಾಣಗಳಿಗೆ ಒಂದು ಹೊಸ ವ್ಯಾಖ್ಯಾ ನವನ್ನೇ ಒದಗಿಸಿತು. 
ಮಾನವನ ಆದಿವಾಸಿ ಮೂಲ ನಂಬಿಕೆ ಹಾಗೂ ಪುರುಷ ಮತ್ತು ಸ್ತ್ರೀಯ ಸಂಯೋಗ: 
ದಿಂದ ಮಾನವನ ಉಗಮವಾಗುತ್ತದೆ ಎಂಬ ವಾಸ್ತವ ಸತ್ಯಕ್ಕೂ ಇರ:ವ ಅಸಂಬದ್ಧ 
ವಿರೋಧವನ್ನು ಶಮನಗೊಳಿಸಲ: ಈಡಿಸಸ್‌ ಪುರಾಣ ಪ್ರಯತ್ನಿಸುತ್ತದೆ ಎಂದು 
ಲೆವಿಸ್ಟ್ರಾಸ್‌ ಹೇಳಿದ್ದಾರೆ, ಪ್ರತಿಯೊಂದು ಪುರಾಣದ ಪ್ರತಿಯೊಂದು ಭಿನ್ನರೂಪವು 
ದ್ವಿಮುಖ ವಿರೋಧಗಳನ್ನು ಸಮರಸಗೊಳಿಸುವುದಕ್ಕಾಗಿ ಹುಟ್ಟಿಕೊಂಡಿದೆ ಎಂದೂ 
ಅವರು ಪ್ರತಿಪಾದಿಸಿದ್ದಾರೆ. ಆ ದ್ವಿಮುಖ ವಿರೋಧಗಳು ಏನು ಬೇಕಾದರೂ 
ಆಗಿರಬಹುದು : ಆಕಾಶ-ಭೂಮಿ ; ಬಂಜರುಭೂಮಿ--ಫಲವತ್ತಾದ ಭೂಮಿ; 
ಪುರುಷ-ಸ್ರೀ; ಒಳ್ಳೆಯ-ಕೆಟ್ಟ- ಹೀಗೆ. ಕ 
ರೆವಿಸ್ಟಾಸ" ಪ್ರರಾಣನನ್ನು ಎಲ್ಲಿಯೂ ಒಂಓಯಾಗಿಟ್ಟು ಅಭ್ಯಸಿಸಿಲ್ಲ, ಅವರಿಗೆ 
ಪೆರಾಣಪಠ್ಯವನ್ನು ಅದರ ಸಾಮಾಜಿಕ, ಸಾಂಸ್ಕೃತಿಕ ಸನಿ ಚಾರಿತ್ರಿ ಪ ಸನ್ನಿ ವೇಶ 
ಗಳಿಂದ ಬೇರೆ ಇಟ್ಟ ನೋಡು ವುದಕೈ ಆಗುವುದೇ ಇಲ್ಲ. ಪುರಾಣ "ಪ್ರದರ್ಶಿಸುತ್ತ 
ಸಂವಹನ ಬಗೆಯನ್ನು ಸಂಸ್ಕ್ರತಿಯ ಸೈವೆಹನವ ಒಟ್ಟು ಪ್ರಮಾಣವನ್ನು ಗಣನೆಗೆ 
ತೆಗೆದುಕೊಳ್ಳ ದೆ ಅದನ್ನು ಗ್ರಹಿಸುವುದು ಅಥವಾ ವಾ ಖ್ಯಾಧಿಸುವುದು ಆಗದ ಕೆಲಸ 


ಜಾನಪದ ಸಿದ್ಧಾಂತಗಳು : ಒಂದು ವಿವೇಚನೆ ೬೩ 


ಎಂದಿದ್ದಾರೆ. ಇದು ಲೆವಿಸ್ಟ್ರಾಸ* ಅವರು ಪುರಾಣಗಳೇ ಅಲ್ಲದೆ ಆಹಾರ, ಉಡುಪ್ರು 
ಬಂಧುತ್ವ ಕ್ರಮ ಮುಂತಾದವನ್ನು ಏಕೆ ರಾಚನಿಕವಾಗಿ ಅಭ್ಯಸಿಸಬಯಸುತ್ತಾರೆ 
ಎಂಬುದನ್ನು ಹೇಳುತ್ತದೆ. ಕ 

ಲೆವಿಸ್ಟ್ರಾಸ” ಮಾದರಿಯನ್ನು, ಈಗಾಗಲೇ, ಸಾಮಾಜಿಕ ವ್ಯವಸ್ಥೆ ಹಾಗೂ 
ಪುರಾಣಗಳನ್ನು ಅಂತರ ಸಾಂಸ್ಕೃತಿಕವಾಗಿ ಅಭ್ಯಸಿಸಲು ಬಳಸಿಕೊಳ್ಳಲಾಗಿದೆ. 
ಅನೇಕ ಗದ್ಯಕಥನಗಳನ್ನು ಈ ಮಾದರಿಯಲ್ಲಿ ಅಭ್ಯಸಿಸಲಾಗಿದೆ, ಪ್ರಕಟಿನಾಗಿರುವ 
'ಅಧ್ಯಯನಗಳನ್ನು ನೋಡಿದರೆ ಲೆವಿಸ್ಟ್ರಾಸ್‌ ಮಾದರಿ ಎಷ್ಟರವ.ಟ್ಟಿಗೆ ಚರ್ಚೆಗೆ 
. ಗುರಿಯಾಗಿದೆ ಅಥನಾ ಸ್ವೀಕರಣಗೊಂಡಿದೆ ಎಂಬುದು ಸ್ಪಷ್ಟವಾಗುತ್ತದೆ. 
ರೂಪವನ್ನು ವಸ್ತುವಿಗೆ ವೈದೃಶ್ಯವಾಗಿ ವಾಖ್ಯಾನಿಸಿರುವುದ: ಲೆವಿಸ್ಟ್ರಾಸ್‌ 
' ಮಾದರಿಯ ವಿಶೇಷ, ಉದ್ದಕ್ಕೂ ರಚನೆಯು ವಸ್ತುವನ್ನು ಹೊಂದಿಲ್ಲನೆಂದೇ 
ಪ್ರತಿಪಾದಿಸಿದ್ದು ಅವರ ವಿಶ್ಲೇಷಣೆಯ ಮತ್ತೊಂದು ಗಮನಾರ್ಹ ಅಂಶ. ವಸ್ತು 
ಶಾರ್ಕಿಕ ವೃವಸ್ಥೆಯೊಳಗೇ ಮನಸ್ಸಿಗೆ ಗ್ರಹಿಕೆಗೆ ಬರುತ್ತದೆ ಹಾಗೂ ಅದನ್ನು 
ವಾಸ್ತವಿಕದ ಒಂದು ಗುಣ ಎಂದು ವಾಖ್ಯಾನಿಸಿದ್ದು ಲೆವಿಸ್ಟ್ರಾಸರ ವಾದಸರಣಿಗೆ 
-ಸಹಜವೇ ಇದೆ. ಒಬ್ಬನಲ್ಲ ಪ್ರಾಪ್‌ ಮಾಡರಿ ರೂಪವನ್ನಷ್ಟೇ ಕ:ರಿತಿದ್ದರೆ 
ಲೆವಿಸ್ಟ್ರಾಸ್‌ ಮಾದರಿ ಏಕಕಾಲದಲ್ಲಿ ರೂಸ ಮತ್ತು ವಸ್ತುವಿನ ಬಗೆಗೆ ಕಾಳಜಿ 
ತೋರಿಸುತ್ತದೆ. 

ಈ ಎರಡೂ ಮಾದರಿಗಳ ರಾಚನಿಕ ವಿಶ್ಲೇಷಣೆಯ ಮಹತ್ವದ ವ್ಯತ್ಯಾಸ 
ವೆಂದರೆ ಪ್ರಾಪ್‌ ಮಾದರಿ ರಷ್ಯನ್‌ ಕಿನ್ನರ ಕತೆಗಳನ್ನು ಆಧರಿಸಿದ್ದರೆ ಲೆವಿಸ್ಟ್ರಾಸ್‌ 
ವಿಧಾನ ಗ್ರೀಕ್‌ ಪುರಾಣವನ್ನು ಅವಲಂಬಿಸಿರುವುದು, ಪ್ರಾಪ" ಅವರು 
ಕತೆಯ ಸರಣಿಯಲ್ಲ್ಲೇ ಅದರ ರಚನೆಯನ್ನು ವಿವರಿಸುವ ಯತ್ನಮಾಡಿದರೆ 
ಲೆವಿಸ್ಟ್ರಾಸ್‌ ಪುರಾಣದ ಸರಣಿಯನ್ನು ಬದಲಿಸಿ ಪುನರ್‌ ಜೋಡಣೆಗೈಯುತ್ತಾರೆ. 
ಮೊದಲನೆಯದನ್ನು ವಾಕ್ಯವಿನ್ಯಾಸಾತ್ಮಕವೆಂದೂ ಎರಡನೆಯದನ್ನು ನಿದರ್ಶನಾತ್ಮಕ 
ಎಂದೂ ಕರೆಯಲಾಗಿದೆ. ವಾಕ್ಯವಿನ್ಯಾಸವನ್ನು ಬದಲಿಸದೆ ವಕ್ಷ ನಿರೂಪಿಸಿದ 
ಸರಣಿಯಲ್ಲೇ ಸಂಯೋಜನೆಗಳನ್ನು ವರ್ಣಿಸಿ ಅದರ ರೂಸ ರಚನೆಯನ್ನು ಅಭ್ಯಸಿಸು 
ವುದರಿಂದ ಪ್ರಾಪ” ಮಾದರಿಗೆ ವಾಕ್ಯವಿಶ್ಲೇಷಣಾ ಕ್ರಮ ಎಂದು ಹೆಸರು ಬಂದಿತು. 
ಲೆವಿಸ್ಟ್ರಾಸ್‌ ಪ್ರಕಾರ, ಪ್ರುರಾಣದ ವಸ್ತು ತರ್ಕಬದ್ದೆ ಕ್ರ ಮದಲ್ಲಿರುತ್ತದೆಯೇ ಹೊರತು 
ದತ್ತರಚನೆಯಲ್ಲಲ್ಲ ಅರ್ಥಪುರ್ಣ ರೂಪಾವಳಿಗಳ ರಾಚನಿಕ ಘಟಕಗಳಾಗಿ ಒಡೆಯು 
ವುದರ ಮೂಲಕ ಪುರಾಣದ ಮೂಲಾಂಶಗಳನ್ನು ಮರುಜೋಡಣೆಗೆ ಗುರಿಪಡಿಸ 
ಲಾಗುವುದು. ಆದ್ದರಿಂದ ಇದನ್ನು ನಿದರ್ಶನಾತ್ಮಕ ವಿಶ್ಲೇಷಣಾ ಮಾದರಿ ಎಂದು 
ಕಕಿಯಲಾಯಿಶು. 

ಪ್ರಾಪ್‌ ಅವರ ಸಾಂಪ್ರದಾಯಿಕ ನೈಧಾನಿಕತೆಯಿಂದ ದೂರವಾದ ಲೆವಿಸ್ಟ್ರಾಸ್‌ 
ರಚನಾವಾದ ಅರ್ಥವನ್ನು ಕುರಿತದ್ದು ವಹತ್ತದ ಮತ್ತೊಂದು ಅಂಶ, ಅದನ್ನು 


೬೪ ಮಾನವಿಕ ಕರ್ಣಾಟಕ 


ದೃಢೀಕರಿಸಲು ಲೆನಿಸ್ಟಾಸ್‌ ತಮ್ಮ ವಿಶ್ಲೆ (ಷಣೆಯ ಉದ್ದಕ್ಕೂ ರಚನೆಯ ಆಳದಲ್ಲಿ 
ಲ” ಟು 

ಹುದುಗಿರುವ ನಿಗೂಢ ಅರ್ಥ ವ; ತೋಧಿಸ ಲು ಯತ್ನಿ ಸಿದ್ಧಾ ರೆ, ಆವರ ಮಟ್ಟಿಗೆ 
ಈ ಅರ್ಥ ಪ್ರಪಸಂಚದ.ದ್ದಕ್ಟೂ ಒಂದೇ. ಪುರಾಣಗಳು ಹೇಗೆ ಸುಪ್ತ ಸ್ಮರದಲ್ಲಿ ಜಾಗ್ಗೆ ತ 
ಗೊಳುತ ತ್ತವೆ? ಅವು ಹೇಗೆ ಉಳಿದುಬರುತ್ತವೆ? ಅವು ಏಕೆ. ಉಗವಿಸುತ್ತ 5? 4 

೪ 
ಮನುಕುಲ ಸರಂಸಕೆಯ ಜ್ಞಾನದಲ್ಲಿ ಅವು ಹೇಗೆ ನಿರಂತರವಾಗಿ ಸಾಗಿ ಬಂದಿವೆ ?-- 
ಈ ಪ್ರಶ್ನೆ ಗಳಿಗೆ ಲೆವಿಸ್ಟ್ರಾಸ" ಉತ್ತರಿಸುವುದಿಲ್ಲ. | 

ಇಷ್ಟಾ ದರೂ, ಲೆವಿಸ್ಟ್ರಾಸ್‌ ಸೂತ್ರಗಳು ಖಂಡಿತವಾಗಿಯೂ ಜಾನಪದೀಯ 
ಸಂಶೋಧನೆಗೆ ಹೊಸ ಆಯಾನುವನ್ನೇ ಸೇರಿಸಿವೆ, ರಾಚನಿಕ ಸಾರ್ವತ್ರಿಕತೆಗಳ 1 
ಬಗೆಗೆ ಅವು ನಿದ್ವಾಂಸರ ಲಕ್ಷ ಕೇಂದ್ರೀಕೃ ತವಾಗುವಂತೆ ಮಾಡಿದವು. ಒಟ್ಟಿ ನಲ್ಲಿ | 
ರಾಚನಿಕ ವಿಧಾನ ಮಾನವ ವ:ನಸ್ಸಿನ ಅಥವಾ ಮನೋವೈಜ್ಞಾನಿಕ ಸಂಶೋಧನೆಗಳ 

ವರೌಲ್ಯವನ್ನು ಹೆಚ್ಚೆ ಸಿತು. { 
ಸಷ ೪೪. 1 ಸಿದ್ಧಾ ೦ತ: 20ನೆಯ ಶತಮಾನದಲ್ಲಿ ಜಾನಸದ ಆಧ್ಯಯನ 
ಹೊಸ ರೀತಿಯಲ್ಲಿ ನಜಿನಿಸುವುದನ್ನು ನೋಡಬಹುದು. ಪಠ್ಯ ಸಾಮಗ್ರಿಗಳ "| 
ಸಂದರ್ಭಕ್ಕೆ ವಿಶೇಷ ಮಹತ್ವ ನೀಡುವ ಹೊಸ ದೃಷ್ಟಿ ಜಿಳೆಯಿತು. ಜಾನಪದ 
ವಿದ್ವತ್ತಿನ ಸ.ದೀರ್ಫ ಇತಿಹಾಸದಲ್ಲಿ ಅದೇ ಮೊದಲ ಬಾರಿಗೆ ಪ್ಯಾರಿ ಮತ್ತು ಲಾರ್ಡ್‌ 
ಅವರ ಮೌಖಿಕ ಸೂತ್ರೀಯ ಸಿದ್ಧಾಂತ ಜಾನನದ ಪಠ್ಯಗಳ ಸಂದರ್ಭಕ್ಕೆ ಹೆಚ್ಚು | 
ಪ್ರಾಶಸ್ತ್ಯ, ನೀಡಿತು. ಪಠ್ಯ ಸಂದರ್ಭಕ್ಕೆ ಒತ್ತು ನೀಡುವುದೇ ಅವರ ಗುರಿ 
ಯಾಾಗಿ ರಲಿಲ್ಲ. ಗಾಯಕರು ಕತೆ ಹೇಳುವ ಕಲೆಯನ್ನು ಪರಂಪರೆಯಲ್ಲಿ ಮುಂದುವರೆಸಿ 
ಕೊಂಡು ಹೋಗಲು ಮತ್ತು ಕತೆಯನ್ನು ಬಹುಕಾಲ ನೆನಪಿನಲ್ಲಿಟ್ಟು ಕೊಳ್ಳಲು 
ಅಗತ್ಯವಾದ ಸೂತ್ರಗಳನ್ನು ಶೋಧಿಸುವುದಾಗಿತ್ತು,. ವರೌಖಿಕಸೂತ್ರ ಮಹಾಕಾವ್ಯ | 
ಇಡುಗಾರಿಕೆಗೆ ಹೆಚ್ಚು ಗಮನ ನೀಡಿದ್ದರೂ ಪ್ರಧಾನವಾಗಿ ಇದು ಪಠ್ಯ ಒಲವಿನ * 
ಸಿದ್ಧಾಂತವಾಗಿತ್ತು, ಸಾಂದರ್ಭಿಕ ಅಧ್ಯಯನಕ್ಕೆ ಇದು ನೀಡಿದ ಪ್ರಾಶಸ್ತ್ಯವನ್ನು 
ಲಕ್ಷಿಸಿದ ವಿದ್ವಾಂಸರು ಅದಕ್ಕೆ ಇನ್ನೂ ಹೆಚ್ಚು ಚಾಲನೆಯನ್ನು ಒದಗಿಸುತ್ತಾ 
ಬಂದರು, ಮುಂದೆ ಅದು "ಸಾಂದರ್ಭಿಕ ಸಿದ್ಧಾಂತ'ದ ಹೆಸರಿನಲ್ಲಿ ಪ್ರಬಲವಾದ 
ಸೈದ್ಧಾಂತಿಕ ಅಸ್ತ್ರವಾಗಿ ಬೆಳಕಿಗೆ ಬಂದಿತು. ಯೂರೊಪ್‌ ಮತ್ತು ಅಮೆರಿಕ 
ಸಂಯುಕ್ತ ಸಂಸ್ಥಾ ಶನಗಳಲ್ಲಿ ಸಾಮಾಜಿಕ ವಿಜ್ಞಾ ನಗಳ ರಭಸದ ಬೆಳವಣಿಗೆ ಮತ್ತು 
ವೈವಿಧ್ಯತೆ ಈ ಪ್ರವೃತ್ತಿಗೆ ಮತ್ತಷ್ಟು ಪ್ರಚೋದನೆ ಒದಗಿಸಿತು. 

MY: ಸಕ್ಯಗಳನ್ನು ಹೊಸ ದೃಷ್ಟಿಯಿಂದ ಅಭ್ಯಸಿಸಿದವರ ಪೈಕಿ ಕೋಜರ್‌ 
ಅಬ್ರಾ ಹಂಸ್‌, ಡಾನ್‌ಬೆನ್‌ ಅಮಾಸ್‌, ಅಲನ್‌ ಡಂಡೆಸ್‌, ರಾಬರ್ಬ್ಟ್‌ಜಾರ್ಜಸ್‌, 
ಕೆನೆತ್‌ ಗೋಲ್ಡ್‌ ಸ್ಟೀನ್‌ ಮ: ನಿಖ್ಯಯ, ಇವರು ತಮ್ಮ ಹಿಂದಿನವರಂತಿರಲಿಲ್ಲ. 
ಹಿಂದಿನ ವಿದ್ವಾ po ಕತೆಗಳ ಉಗಮ ಅರ್ಥಗಳನ್ನು ಕಂಡುಹಿಡಿಯುವುದರಲಿ 
ಮಗ್ನ ರಾಗಿದ್ದು  ಪಲ್ಪಜಿ ಕಥನ ನಿರೂಪಣೆಯನ್ನು ಅದರ ಸಾಮಾಜಿಕ ಸಂದರ್ಭದೀದ | 


vr ಪಜಸು (! 


1% ಳ್‌ ಚಟ್‌ 


ಜಾನಪದ ಸಿದ್ಧಾಂತಗಳು ; ಒಂದು ವಿವೇಚನೆ ೬೫ 


ಬೇರ್ಪಡಿಸಿ ನೋಡಿದ್ದರು. 1860ರ ಆರಂಭದಲ್ಲಿ ರಷ್ಯನ್‌ ಜಾನಪದ ವಿದ್ವಾಂಸರ 
ಒಂದು ಗ:ಪು ಕತೆಗಳನ್ನು ಸಮಾಜಶಾಸ್ತ್ರೀಯ ದೃಷ್ಟಿಯಿಂದ ಅಭ್ಯಾಸ ಮಾಡುವ 
ದೃಷ್ಟಿಹೊಂದಿತ್ತು. ಅವರು ಕತೆಗಾರನ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸಿ 
ಅವನ ಸೃಜನಾತ್ಮಕ ಚಟುವಟಕೆ ಮತ್ತು ಭೌಗೋಳಿಕ, ಸಾಮಾಜಿಕ ಹಿನ್ನೆಲೆಗಳ: 
ಹೇಗೆ ಕತೆಯ ಮೇಲೆ, ಮುಖ್ಯವಾಗಿ ಭಿನ್ನಪಾಠಗಳಾಗುವುದರ ಮೇಲೆ ಪ್ರಭಾವ 
ಬೀರುತ್ತವೆ ಎಂಬ ಅಂಶವನ್ನು ಅಭ್ಯಸಿಸಿದರು. 

ಇದೇ ದೃಷ್ಟಿ ಬಿ:ಂದ ಲಿಂಡಾ ಡೇಗ” ಅವರು ಕತೆಗಳನ್ನು ಅಭ್ಯಾಸ ಮಾಡಿದರು. 
ಅವರು ಒಂದು ಕತೆಯ ಅಸ್ತಿತ್ವಕ್ಕೆ ಸಂಪ್ರದಾಯ್ಕ ಇರುವ ಕಥಾವಕ್ತೃಗಳ 
ಸಮುದಾಯ, ಕಥೆಗಾರ ಈ ಮೂರೂ ಅಂಶಗಳು ಅನಿವಾರ್ಯ ಎಂದಬು, ಅವರ 
ಪ್ರಕಾರ, ಏಕಕಾಲಕ್ಕೆ ನಡೆಯುವ ಈ ಮೂಲಭೂತ ಅಂಶಗಳ ಪರಸ್ಪರ ಆಂತರಿಕ 
ಕ್ರಿಯೆಗಳ ಫಲವಾಗಿ ಕತೆ ರಚಿತವಾಗುತ್ತದೆ. ಕತೆಗೆ ರೂಪ ಕೊಡುವವನು ಒಬ್ಬ 
ನಾದರೂ ಸಂಪ್ರದಾಯ ಮತ್ತು ಜನಸಮ:ದಾಯಗಳಿಂದ ಹೊರತಾಗಿ ಸ್ವತಂತ್ರವಾಗಿ 
ಅವನು ಏನನ್ನೂ ಸೃಷ್ಟಿ ಸಲಾರ, ಕತೆ ನಿರೂಪಣೆಗೊಳ್ಳು ತ್ತಿರುವಾಗ ಮನೋ 
ಶೆಂಜನಾತ್ಮಕವಾಗಿರುವಂತೆಯೇ ರಚನಾತ್ಮಕವೂ ಅಗಿರುತ್ತದೆ. ಇದಕ್ಕ ಶ್ರೋತೃಗಳ 
ಪಾತ್ರ ಅತ್ಯಗತ್ಯ. ಸೇರಿರುವ ಜನರ ಮನೋಧರ್ಮ, ಹೇಳುತ್ತಿರುವಾಗಿನ 
ಕಾಲದೇಶಗಳು ಕಥಾನಿರೂಪಣೆಯನ್ನು ಎಷ್ಟರ ಮಟ್ಟಿಗೆ ಪ್ರಭಾವಿಸುತ್ತವೆ ಎಂದರೆ 
ಅಡೇ ಬೇರೊಂದು ವಾತಾವರಣದಲ್ಲಿ ಗಮನಾರ್ಹವಾಗಿ ಬದಲಾಗುತ್ತದೆ. 

ಇತ್ತೀಚೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಕೂಡ ಕತೆಗಳನ್ನು ಈ 
ದೃಷ್ಟಿಯಿಂದ ಪರಿಶೀಲಿಸಲಾಗುತ್ತಿದೆ. ಜಾನಪದ ಸಾಮಗ್ರಿಯ ಹಿನ್ನೆ ಲೆಯಲ್ಲಿರುವ 
ಭಾಷಿಕ, ಮಾನಸಿಕ, ಸಾಮಾಜಿಕ ಪರಿಸರಗಳನ್ನು ಇವರು ವಿಶೇಷವಾಗಿ ಲಕ್ಷಿಸು 
ತ್ತಿದ್ದಾರೆ. ಕತೆಯ ನಿರೂಪಣೆಯನ್ನು ಅದರ ಭಾಷಿಕ, ಸಾಮುದಾಯಿಕ ಮತ್ತು 
ಅಭಿವ್ಯಕ್ತಿಯ ರೀತಿಗಳ ಸಂದರ್ಭದಿಂದ ಬೇರ್ಪಡಿಸಿ ನೋಡುವುದನ್ನು ಇವರು 
ಪ್ರಬಲವಾಗಿ ವಿರೋಧಿಸುತ್ತಾರೆ. ಇವರ ಪ್ರಕಾರ, ಜಾನಪದ ಕೇವಲ ಒಂದು 
ಪದಸಮೂಹವಲ್ಲ. ಒಂದು ಸರಂಪರೆಯನ್ನು ನಿರೂಪಿಸುವ ಅಥವಾ ಸಂವಹಿಸುವ 
ಒಂದು ಘಟನೆ. ಆದ್ದರಿಂದ ನಿರೂಪಣೆಯ ಅಥವಾ ಸಂವಹನೆಯ ಪ್ರತಿಯೊಂದು 
ಅಂಶವನ್ನು ದಾಖಲಿಸಿಕೊಳ್ಳುವುದು ಅಗತ್ಯ. ಇಂಥ ಸನ್ನಿವೇಶದಲ್ಲಿ ಕತೆಯ ಪಠ್ಯ 
ಆದರ ಕೇವಲ ಒಂದು ಅಂಶ ಮಾತ್ರ ಎಂಬುದು ಈ ಪಂಥದ ಅಭಿಪ್ರಾಯ 
(ಡಾರ್ಸನ" : 1972: 45) 

ಜಾನಪದ ಅಧ್ಯಯನದ ಸೈದ್ಧಾಂತಿಕ ಹಿನ್ನಡೆಗೆ ಕಾರಣವಾದದ್ದು ಸಷಠ್ಯೂ 
ಧಾರಿತ ಅಧ್ಯಯನ. ಅಗಿನ ಸೈದ್ಧಾಂತಿಕ ಒಲವು ಪಳೆಯುಳಿಕೆ ಸ್ವಭಾವದ 
ಜಾನಪದಕ್ಕೆ ಸಹಜವಾಗಿತ್ತು. ಅದಕ್ಕಾಗಿಯೇ ಅಲ್ಲಿ ಪಠ್ಯ ಬಹುಮಹತ್ವದ 
ಸಂಗತಿಯಾಗಿತ್ತು. ಸಳೆಯುಳಿಕೆಗಳ ಸಂಗ್ರಹ, ಶೇಖರಣೆ ಮತ್ತು ಮೂಲ 

೨ 


೬೬ ಮಾನವಿಕ ಕರ್ಣಾಟಕ 


ರೂಪಗಳ ಪುನರ್ರಚನೆ ಆಗಿನ ಜಾನಪದ ಅಧ್ಯಯನದ ಅಂಕಿಮ ಗುರಿಯಾಗಿತ್ತು. 
ಬಹುಪಾಲು ಅಧ್ಯಯನಗಳು ಜಾನಪದದ ಬಹುಶ್ರುತತ್ವವನ್ನು ಕಂಡುಕೊಳ್ಳ ಲಿಲ್ಲ. 


ಆದರೂ ಭಾಷಾವಿಜ್ಞಾ ನ, ಮನೋವಿಜ್ಞಾ ನ ಮಾನವವಿಜ್ಞಾ ನ ಹಾಗೂ ಜತ | 


ಸಾಮಾಜಿಕ ವಿಜ್ಞಾ ನಗಳಲ್ಲಿ ಸಂಭವಿಸಿದ ಬದಲಾವಣೆಗಳು ಜಾನಪದದ ಪಠ್ಯಾಧಾರಿತ 
ವಿದ್ವತ್ತಿನ ಮೇಲೂ ಪ್ರಭಾವ ಬೀರಿದವು. ವರೌಖಿಕ ಪರಂಪರೆಯಲ್ಲಿ ಬಹುಶು ತತ್ವ 


ಒಂದ. ವಾಸ್ತವ, ಪಠ್ಯಾಧಾರಿತ ಅಧ್ಯಯನ ವಿಧಾನಗಳು ತುಂಬ ಸೀಮಿತ ಉದ್ದೇಶವ | 


ವಾದ್ದರಿಂದ ಜಾನನದದ ಸಮಗ್ರತೆಯನ್ನು ಮನಗಾಣಲಾಗಲಿಲ್ಲ ಸಾಂದರ್ಭಿಕ 
ಅಧ್ಯಯನ ಇದನ್ನು ಮನಗಂಡು ಜಾನಪದ ಪಠ್ಯಗಳು ಸಂದರ್ಭ, ಕಾಲ ಸನ್ನಿವೇಶ 


ಗಳಿಗನುಗುಣವಾಗಿ ಬದಲಾಗುತ್ತಾ ಹೋಗುತ್ತವೆ ಎಂದಿತು.6 ಈ ಬೆಳವಣಿಗೆ 


ಜಾನಪದವನ್ನು ಹೊಸರೀತಿಯಲ್ಲಿ ಗ್ರಹಿಸುವ, ಅಥೆಗ್ಯಸುವ ಒಂದು ಹೊಸ ತಂಡವನ್ನೇ 
ಹುಟ್ಟು ಹಾಕಿತು, ಸಾಂದರ್ಭಿಕ ಸಿದ್ಧಾಂತದಿಂದ ಅವರ ಕೊಡುಗೆಗಳು ಸಾಕಷ್ಟು 


ಸ್ಫೂರ್ತಿ ಹೊಂದಿದವು. ಅವರು ತಮ್ಮ ಹಿಂದಿನವರಂತಾಗಲಿಲ್ಲ; ಕೇವಲ ಸೈದ್ಧಾಂತಿಕ. 


ನಿರ್ದೇಶನದಿಂದಷ್ಟೇ ಕಲೆಹಾಕಿದ ಸಾಮಗ್ರಿಯನ್ನು ಆಧರಿಸಲಿಲ್ಲ. ಸಂಸ್ಥೃತಿಯ 
ಅಖಂಡ ಸತ್ಯವನ್ನು ಗ್ರಹಿಸಲು ತಮಗೆ ಯಾವ ಯಾವ ಶಿಸ್ತುಗಳ, ವಿಷಯಗಳ 
ನೆರವು ಅಗತ್ಯವೆನಿಸಿತೋ ಆ ಎಲ್ಲವುಗಳಿಂದ ಉಪಯುಕ್ತವಾದುದನ್ನು ಹೀರಿಕೊಂಡು 
ಬೆಳೆದರು. ಡಾರ್ಸನ್‌ ಪ್ರತಿಪಾದಿಸಿರುವಂತೆ, ವಿಶೇಷವಾಗಿ ಮಾನವಶಾಸ್ತ್ರ ಸವತಾಜ 
ಶಾಸ್ತ್ರ ಮತ್ತು ಮನೋವಿಜ್ಞಾ ನ ಕ್ಷೇತ್ರದ ದೃಷ್ಠಿ ಸ್ಟಿಕೋನಗಳನ್ನು ಜಾನಪದ ಪರಂಪಕೆಗೆ 
ಅನ್ನ ಬಿ.ಸಿ ವಿಶೆ ಸೀಡಿ ನ ುವಪ ಪ್ರಯತ್ನ ಕಲು ಸತ 

ಸಾಂದರ್ಭಿಕ ತತ್ತ, ವಾಸ್ತವವಾಗಿ, ಸಠ್ಯಮಾತ್ರಕ್ಸೆ ಸಂಬಂಧಪಡದೆ ಒಂದು 
ಪರಂಪರೆಯಲ್ಲಿ ಪ್ರ ಬ್ರತಗೊಳ್ಳುವ ಅಥವಾ ಸಂವಹನಗೊಳ್ಳುವ ಒಂದು ಘಟನೆಗೆ 
ಇಡಿಯಾಗಿ ಅನ್ವಯವಾಗುತ್ತದೆ. ಅದಕ್ಕಾಗಿ ಈ ವಿಧಾನದಲ್ಲಿ ಇಡೀ ಪ್ರದರ್ಶನ 
ಅಥವಾ ಸಂವಹನ ಕಿ ಕ್ರಿಯೆಯನ್ನು ದಾಖಲೀಕರಿಸಿಕೊಳ್ಳ ಲಾಗುತ್ತದೆ, ಇಲ್ಲಿ ಸಂಗ್ರ ಹಕ 
ಪಠ್ಯಕ್ಕಾಗಿ ಪಠ ವನ್ನು ಬರೆದುಕೊಳ್ಳು ಶ್ತ್ಮಾ ಹೋಗುವ್ತನಿಬ್ಬ. ಪಠ ವು ಪ್ರತಿಯೊಂದು 
ಅಪೂರ್ವ ಫಟಕೆಚು. ಒಂದು ಈ "ಮಾತ್ರ. = ದೃಷ್ಟಿಯಿಂದ ಅಧ್ಯಯನ 
ಯಶಸ್ಸು ಕಾಣಲು ಸಾಹಿತ್ಯಕ, ಮಾನವಕುಲ ಶಾಸ್ತ್ರೀಯ ಜಾಯಾ ಕಠಿಣ ಕ್ಷೇತ್ರ 
ak ಕೌಶಲಗಳು ಬೇಕೇಬೇಕು. ಇಲ್ಲಿಯ ಕ್ಷೇತ್ರ ಕಾರ್ಯ ಕೇವಲ ಮಾಹಿತಿಯ 
ಸೇರ್ನಡೆಯಲ್ಲ, ಪಠ್ಯದ ದೃಷ್ಟಿ ಕೋನವನ: ೩ ಸರಣಿ ನಿರೂಪಣೆಯಿಂದ ಬಹು 
ಆಯಾಮದ ಸ ಪ್ರದರ್ಶನಕ್ಕೆ ಒಗ್ಗಿ ಸುವುದು, 

ಇಷ್ಟಾದರೂ ಈ ಪಂಥದವರು ತಮ್ಮ ಚಿಂತನೆಗಳನ್ನು ಏಕಸೂತ,ದಲ್ಲ 
ಹಿಡಿದಿಡುವ" ಗ್ರಂಥವೊಂದನ್ನು ಇದುವರೆಗೂ ಕೊಟ್ಟಲ್ಲ. ಉನ್ನತ ಗುಣಮಟ್ಟದ 


6 ವಾಸ್ತವವಾಗಿ ಇದನ್ನು ಮೌಖಿಕ ಸೂತ್ರೀಯ ಸಿದ್ದಾಂತ ಸಂಶಯಾತೀತವಾಗಿ ಸಾಬೀತು 
ಮಾಡಿತು. 


ಜಾನಪದ ಸಿದ್ಧಾ ೦ತಗಳು : ಒಂದು ವಿವೇಚನೆ ೬೭ 


ಬರಹಗಳನ್ನಂತೂ ಹೊರತಂದಿದ್ದಾರೆ. ಅವು ಜನಪ್ರಿಯವಾಗುತ್ತಿರುವ ಈ ವಿಧಾನದ 
ವೈಧಾನಿಕ ಆಯಾಮಗಳನ್ನು ಪರಿಚಯಿಸುತ್ತ ವೆ. ಪಠ್ಯ ಎನ್ನಷ್ಟೇ ಅಭ್ಯಸಿಸುತ್ತಿರುವ 
ವಿದ್ಯಾರ್ಥಿಗಳಿಗೆ ಜಾನಪದದ ಹೊಸ ಅಯಾಮಗಳ ತಿ೪ವಳಿಕೆಯನ್ನು ಇದು 
ತಂದ ಕೊಡುತ್ತ ದೆ. ಬಹುಕಾಲದಿಂದ ಬರೆದಿಡಲಾಗುತ್ತಿರುವ ಜಾನಪದ ಪಠ್ಯ ತಿಕ 
ರೂಪದ ಒಂದು ನೀರಸ ಪುನಃಸೃಷ್ಟಿ ಎಂಬುದು ಈ ಸಿದ್ಧಾಂತದ ನಿಲುವು. ಅದರ 
ಪ್ರಕಾರ, ಈ ದಾಖಲೀಕರಣದಲ್ಲಿ ಜಾನಪದ ಘಟನೆ ಸಮಗ್ರರೂಪದಲ್ಲಿ ಪ್ರತಿಬಿಂಬಿತ 
ವಾಗಿರುವುದೇ ಇಲ್ಲ. ಬಹು ಎಚ್ಚರಿಕೆಯಿಂದ ನಾವು ಅದನ್ನು ದಾಖಲೀಕರಿಸಿದ್ದರೂ 
ಅದರ ಬಹುಭಾಗವನ್ನು ನಾವು ದಾಖಲೀಕರಿಸಿಕೊಂಡೇ ಇರುವುದಿಲ್ಲ. ಮುಕ್ಕಾಲು 
ಪಾಲು ನಮಗೆ ಅರ್ಥವೇ ಆಗಿರುವುದಿಲ್ಲ. 

ಈ ವಿಧಾನದಲ್ಲಿ ಜಾನಪದ ಘಟನ್ಕೆ ಅದು ಕತೆಯಾಗಿರಬಹುದು ಅಥವಾ 
ಕಣಿತವಾಗಿರಬಹುದು-- ಅದರ ಸರ್ವಮುಖಗಳ ಆಚೆಗೂ ಹೋಗುವ ಪ್ರಯತ್ನ ವಿದೆ, 
ಇದು ಘಟನೆಯೊಂದರ ಸಾಂದರ್ಭಿಕ ಆಯಾಮದ ರೂಪಾವಳಿಗಳನ್ನು ಗಣನೆಗೆ 
ತೆಗೆದುಕೊಳ್ಳುತ್ತದೆ. ಕತೆ ಹೇಳುವ ಘಟನೆ ಇಲ್ಲಿ ಪಠ್ಯವಷ್ಟೇ ಅಲ್ಲ; ಕತೆಗಾರ, ಕತೆ 
ಹೇಳುವ ಸಂದರ್ಭ, ಕತೆ ಹೇಳುವ ಶೈಲಿ, ಕತೆಗಾರ ಮತ್ತು ಶ್ರೋತೃಗಳ ನಡುವಿನ 
ಪಾರಸ್ಪರ್ಯತೆ ಹಾಗೂ ಇಡೀ ಘಟನೆಯನ್ನು ರೂಪಿಸುವ ಪೂರ್ಣ ಸಾಂಸ್ಕ್ರುತಿಕ ಹಿನ್ನೆಲೆ, 
ದ್ರು ಕಾರಣಕ್ಕಾಗಿ ಪಠ್ಯದ ಧ್ವನಿಮುದ್ರಣ ಬಹು ಅಗತ್ಯ. ಪಠ್ಯವನ್ನು ಪ್ರಸ್ಮುತ 
ಪಡಿಸುವ ಶ್ರ್ಯೋತೃಗಳಿಂದ ಅದು ಸ್ವೀಕೃತವಾಗುವ ಎಲ್ಲ ಸನ್ನಿ ವೇಶಗಳನ್ನೂ ನಿರೂಪಕ 
ಗಣನೆಗೆ ತೆಗೆದುಕೊಳ್ಳ ಬೇಕಾಗುತ್ತದೆ. ಮಾಹಿತಿ ಸಂಗ್ರಹಣೆಗೆ ಧ್ವನಿಮುದ್ರಣ 
ಹಾಗೂ ಇತರ ಪರಂಪರಾಗತ ವಿಧಾನಗಳನ್ನು ಬಳಸುವುದಲ್ಲದೆ ಘಟನೆಯ ಸಾಂದರ್ಭಿಕ 
ಸಾರವನ್ನು ಹಿಡಿದಿಡಲು ವೀಡಿಯೊ ಸಾಧನವನ್ನು ಬಳಸುವುದು ಆಗತ್ಯ ಎಂದು ಈ 
ವಿಧಾನ ಹೇಳುತ್ತದೆ. ಈ ವಿಧಾನದಲ್ಲಿ ಅಭ್ಯಸಿಸುವ ಎಲ್ಲರೂ ಅತ್ಯಾಧುನಿಕ ಉಪಕರಣ 
ಗಳನ್ನು ಬಳಸಿದೆ. ೬ ತೀರ:ತ್ತಾರಿ. 

“ತ ವಿಧಾನದ ಭವಿಷ್ಯ ಏನೇ ಇರಲಿ, ಇದು ಪಠ್ಯಾಧಾರಿತ ಜಾನಸದ ಸಿದ್ಧಾಂತ 
ಗಳಿಂದ ಬಹ: ದೂರ ಹೊೋಿರುತ್ರವಾತೂ ಖಚಿತ. ಅಪಠ್ಯರೂಪಗಳಾದ ಕುಣಿತ, 
ನಾಟಕ ಇತ್ಯಾದಿಗಳ ವಿಶ್ಲೇಷಣೆಗೆ ಸಾಕಷ್ಟು ಶಕ್ತಿ ಹಾಗೂ ಸತ್ವವನ್ನು ಇದು 
ತುಂಬುತ್ತದೆ. ಹಿಂದಿನ ಕಾಲದ ಲ್ಲಿ ಯಾರೂ ಈ ರೂಪಗಳನ್ನು “ ena 
ಪರಿಗಣಿಸಿರಲಿಲ್ಲ. ಕಾಲಕ್ರಮದಲ್ಲಿ ರೂಪುಗೊಂಡ ಈ ಬಗೆಯ ಸೈದ್ಧಾಂತಿಕ ವಿಧಿ 
ಎಧಾನಗಳು ಪ್ರಮುಖವಾಗಿ ಪಠ್ಯಾಧಾರಿತ ಸಾಮಗ್ರಿಯನ್ನೆ € ಕುರಿತಿದ್ದವು ಎಂಬುದು 
ಗಮನಾರ್ಹ. 

ಪ್ರದರ್ಶನ ಸಿದ್ಧಾಂತ : ಜಾನಪದ ಅಧ್ಯಯನದಲ್ಲಿ ಇತ್ತಿ ಚೆಗೆ ಪ್ರಚುರಕ್ಕೆ 
ಬಂದ ಒಂದು ವೆ  ಧಾನಿಕತೆ. ಇದು ಐವತ್ತರ ದಶಕದಲ್ಲಿ ಅಂಕುರಿಸಿದ ಸಾಂದರ್ಭಿಕ 
ಅಧ್ಯಯನದ ಫಾ. ಹೆಜ್ಜೆ. ಜಾನಪದ ರೂಸವೊಂದನ್ನು ಅದು ನಿಜವಾಗಿ 


೬೮ ಮಾನವಿಕ ಕರ್ಣಾಟಕ 


ಬಳಕೆಗೊಳ್ಳುವ ವಿಶಿಷ್ಟ ಸಾಮಾಜಿಕ ಸಂದರ್ಭದ ಹಿನ್ನೆಲೆಯಲ್ಲಿ ಪರಿಭಾವಿಸಿ. ಅದರ 


ಸಂದರ್ಭ ಮತ್ತು ಕ್ರಿಯೆಗಳ ನಡುವಿನ ಭಿನ್ನತೆಯನ್ನು ಗುರುತಿಸಿ ಅಭ್ಯಸಿಸುವುದು 


ಸಾಂದರ್ಭಿಕ ಅಧ್ಯಯನದ ಉದ್ದೇಶವಾಗಿತ್ತು. ೭ ಸಿದ್ಧಾಂತದಿಂದ ಆಕರ್ಷಿತರಾದ 


ಅಮೆರಿಕೆಯ ತರುಣ ಪೀಳಿಗೆ (Young Turks) ಸಾಮಾಜಿಕ ಜೀವನದ ವಾಸ್ತವಗಳ 


ಹಿನ್ನೆಲೆಯಲ್ಲಿ ಜಾನಪದವನ್ನು ವ್ಯಾಖ್ಯಾನಿಸುವ. ಪ್ರಯತ್ನ ಮಾಡಿತು. ಇವರು 


ಜಾನನದವನ್ನು ಸಮಾಜದ ಒಂದು ನೈಜಪ್ರಕ್ರಿ ಯೆಯಾಗಿ ಸರಿಗಣಿಸುವ 


ತ 
| 


ಇ | 


ದೃಷ್ಟಿಯನ್ನು ಬೆಳೆಸಿದರು ಆ ಮೂಲಕ ಸಾಂದರ್ಭಿಕತೆಯನ್ನು ಜಾನಪದ : 


ಸಂಶೋಧನೆಯು ತಳಹದಿಯಾಗಿ ಮಾರ್ಪಡಿಸಿದರು. ಸಾಮಾಜಿಕ ಸನ್ನಿವೇಶಗಳ 


ಹಿನ್ನೆಲೆಯಲ್ಲಿ ಜಾನಪದೀಯ ಘಟನೆಗಳನ್ನು ಅಭ್ಯಸಿಸುವ ಈ ಪ್ರವೃತ್ತಿ ಕ್ರಮೇಣ : 


ಅಖಂಡ ನೋಟವನ್ನು ಸಡೆದ. ಕೊಳ್ಳುತ್ತಾ ವ್ಯಾಪಕ ಹಿನ್ನೆಲೆಯ ಅಧ್ಯಯನವಾಗಿ 
ಪರಿಣಮಿಸಿತು. ಇದೇ ಮುಂದೆ : ಪ್ರದರ್ಶನ ಸಿದ್ಧಾಂತ (Performance theory) 
ಎಂಬ ಹೆಸರಿನಲ್ಲಿ ಒಂದು ಪ್ರಬಲ ವೈಧಾನಿಕಕೆಯಾಗಿ ರೂಢಿಗೆ ಬಂದಿತು. ಮೊದಲಿಗೆ 
ಪಠ್ಯಗಳನ್ನು ಅವುಗಳ ಸಾಂಸ್ಕ್ರತಿಕ ಸಂದರ್ಭದೊಡನಿಟ್ಟು ಅಧ್ಯಯನ ಮಾಡುವ 
ದೃಷ್ಟಿಯನ್ನು ಹುಟ್ಟು ಇಕಿದ್ದು ಮೌಖಿಕ ಸೂತ್ರೀಯ (oral formula) ಹಾಗೂ 
ಸಾಂದರ್ಭಿಕ ಸಿದ್ಧಾಂತಗಳು (contextual theory). ಮುಂದೆ ಅವನ್ನೇ ಪ್ರದರ್ಶನ 
ಸಂದರ್ಭದಲ್ಲಿಟ್ಟು ನೋಡುವ ಮತ್ತೊಂದು ಹೆಜ್ಜೆ ಮುಂದ:ವರಿಯಿತು. ಎಪ್ಪತ್ತು 
ಮತ್ತು ಎಂಬತ್ತರ ದಶಕದಲ್ಲಿ ಮಾನವ ಸಂಸ್ಕೃತಿಯನ್ನು ಅಂತರಶಿಸ್ತ್ರೀಯವಾಗಿ ಅಭ್ಯಾಸ 
ಮಾಡ:ವ ಏಕಮಾತ್ರ ಉದ್ದೇಶದಿಂದ ಜಾನಪದ, ಮಾನವಕುಲ ಶಾಸ್ತ್ರ, ಸಾಹಿತ್ಯ 
ತಜ್ಞರು ಹಾಗೂ ಭಾಷಾ ವಿಜ್ಞಾನಿಗಳು ಒಂದುಗೂಡಿದ್ದರ ಫಲದಿಂದ ಪ್ರದರ್ಶನ 
ವಿಧಾನಕ್ಕೆ ಪ್ರಸ್ತುತತೆ ಸಾಧಿತವಾಯಿತು. ಬೆನ್‌ ಅಮಾಸ (1972) ಹೈವಕ್ಸ್‌ 
(1975) ಆಬ್ರಾಹವರ್ಸ್‌ (1977) ಬೌಮನ್‌" (1977) ಇವರೇ ಮುಂತಾದವರು 
ಜಾನಪದ ಸಾಮಗ್ರಿಯನ್ನು ಪ್ರದರ್ಶಕ ಸಿದ್ಧಾಂತದ ಏನ್ನೆಲೆಯಲ್ಲಿ ಅಭ್ಯಸಿಸಿದರು, 
ಇದೇ ಹೊತ್ತಿನಲ್ಲ ವ್ಯಾಡ್ಜಿ (1975, 1978) ಕ್ಲಾಸ್‌ (1975, 1979) ಸ್ಮಿತ್‌ 
(1977) ನಟುಕ್‌ ಮತ್ತು ವಟುಕ್‌ (1979) ಜಿ5” ಬೈಂಡಾ (1982, ಬ್ಲ್ಯಾಕ್‌ 


ಪ್ರಿ 
ಬರ್ನ (1981) ಇವರೇ ಮುಂತಾದ ಮಾನವಕುಲಶಾಸ್ತ್ರಜ್ಞರು ಪ್ರದರ್ಶನ 


ಸಂದರ್ಭದಲ್ಲಿ ಜನಸದ ಗದ್ಯಕಥನಗಳ ಸಂಗ್ರಹಣೆ ನಡೆಸಿದರು. 

ಅಂತರಶಿಸ್ತ್ಮೀಯ ವಿಧಾನಗಳ ಹಿನ್ನೆಲೆಯಲ್ಲಿ ಲೋಕದೃಷ್ಟಿಯಿಂದ ಜಾನಪದ 
ಸಂಗತಿಯನ್ನು ವಿವರಿಸುವ ಪ್ರದರ್ಶನ ಸಿದ್ಧಾಂತ ರಾಚನಿಕ ವಿಧಾನದಲ್ಲಿ ಅಡಕವಾಗಿರುವ 
ಆದರ್ಶವಾದಕ್ಕಿಂತ ಭಿನ್ನವಾದ. ದನ್ನು ಹೊಂದಿದೆ. ಪ್ರದರ್ಶನದಲ್ಲಿ ನಡೆಯುವುದೇನು? 
ಅದರ ಸಾಂದರ್ಭಿಕತೆಯೇನು ? -- ಇವಕ್ಕೆ ಉತ್ತರಿಸುವ ಯತ್ನ ಈ ಪ್ರದರ್ಶಕ 
ತತ್ವದ್ದು. ಸಹಜವಾಗಿ ಈ ಅಧ್ಯಯನ ವಿಧಾನದಲ್ಲಿ ರಾಚನಿಕ ವಿಶ್ಲೇಷಣಾ 
ವಿಧಾನಕ್ಕಿಂತ ಹೆಚ್ಚು ವಿವರಣಾತ್ಮಕ ವಿಶ್ಲೇಷಣೆ ಅಪೇಕ್ಷಣೀಯ. ಆದರೆ ಇಲ್ಲ ಅರ್ಥ 


ಜಾನಪದ ಸಿದ್ಧಾ ಅತಗಳು : ಒಂದು ವಿವೇಚನೆ ೬೯ 


ವಿಶ್ಲೇಷಣೆಗೆ ಅವಕಾಶ ಕಡಿನೆ. ಮೌಖಿಕ ಪಠ್ಯಗಳು ಹೇಗೆ ಸಂದರ್ಭಗಳಾಗಿ 
ಕೂಸಪರಿವರ್ತನೆ ಹೊಂದುತ್ತವೆ ಎನ್ನು ವುದನ್ನು ಇಲ್ಲಿ ವಿಶೇಷವಾಗಿ ಲಕ್ಷ್ಯಕ್ಕೆ ತೆಗೆದು 
ಕೊಳ್ಳಲಾಗುತ್ತದೆ. "ಯಾವುದೇ ಸಂದರ್ಭವು ಪಠ್ಯವೊಂದರ ನಿಜವಾದ ಅರ್ಥವನ್ನು 
(very meaning) ಬದಲಾಯಿಸುತ್ತದೆ (ಉದ್ಭೃತ : ವಾಮನ ನಂದಾವರ: 1991: 
22). ಒಟ್ಟಿ ನಲ್ಲಿ ಸಾಂದರ್ಭಿಕತೆಯಿಲ್ಲದೆ ಯಾವುಸೀ ಪಠ್ಯವನ್ನು ಅಭಿವ್ಯಕ್ತ 
ಗೊಳಿಸಲಾಗುವುನಿಲ್ಲ. ಮತ್ತು ಅಥೆನ್ಯಸಲಾಗುವುದಿಲ್ಲ. ಇದೇ ಪ್ರದರ್ಶನ ಸಿದ್ಧಾಂತದ 
ತಿರುಳು, ಇದು ಈ ವಾದದ ಪ್ರಸ್ತುತತೆಯನ್ನು ತಿಳಿಸುತ್ತದೆ. 
ಪ್ರದರ್ಶಕ ತತ್ವದ ಪ್ರಕಾರ, ಜಾನಪದ ರೂಪವೊಂದು ಪ್ರತಿ ಸಲವೂ ಹೊಸದೇ 

ಆಗಿ ರೂಪುಗೊಳ್ಳು ತ್ರೆ ಆದರೆ ಯಾವುದೇ ಜಾನನದ ರೂಪದ ಅರ್ಥ ಮತ್ತು 
ಕಾರ್ಯವನ್ನು ವಿವರಿಸುವುದು ಈ ವಿಧಾನದ ಗುರಿಯಲ್ಲ. ಇಷ್ಟಾದರೂ ಆ ಬಗೆಯ 
ಅರ್ಥ ವಿಶ್ಲೇಷಣೆಗೆ ಇದು ಅವಕಾಶ ಕಲ್ಪಿಸಿಕೊಡುವುದು ಸಮಾಧಾನದ ಸಂಗತಿ, 
ಪ್ರದರ್ಶನವೊಂದನ್ನು ಅದೇ ಸಂದರ್ಭದಲ್ಲಿ ಮತ್ತೆ ಮತ್ತೆ ನೋಡಿ ಮರು ಪ್ರದರ್ಶನದಲ್ಲಿ 
ಕಂಡುಬರ:ವ ವ್ಯತ್ಯಾಸಗಳನ್ನು ಗುರುತಿಸಿಕೊಳ್ಳುವುದಕ್ಕೆ ಇಲ್ಲಿ ಅವಕಾಶವಿರ:ವುದು 
ಗಮನಾರ್ಹ, ಕ್ಲಾಸ್‌ ಮತ್ತು ಕೋರಂ ಪ್ರಕಾರ “ಪ್ರದರ್ಶನ ದೃಷ್ಟಿಕೋನದ 
ವಿಶ್ಲೇಷಣೆ ಜಾನನದ ಅಂಶವೊಂದನ್ನು ನಿರ್ದಿಷ್ಟ ನಿರ್ವಹಣೆ ಸಂದರ್ಭದ ಸಂಗತಿಯಾಗಿ 
ಮಾತ್ರ ಸಿ ರೀಕರಿಸುವುದಲ್ಲ. ಅದನ್ನು ನಿರ್ದಿಷ್ಟ ಸಂಸ್ಕೃತಿ ಹಾಗೂ ಸಮಾಜದಲ್ಲಿ 
ಸುವುದು ತಮ್ಮ ಬದುಕಿನಲ್ಲಿ ಮೈಗೂಡಿಸಿಕೊಂಡಿರುವ ಜಾನಪಸದೀಯರ 
ಆಚರಣೆಗಳನ್ನು ಅವುಗಳ ಕಾರ್ಯ ಗಳನ್ನು ಅರ್ಥವಿಸಿಕೊಳ್ಳುವುದನ್ನು ಅದು 
ಬಯಸುತ್ತದೆ. ಸಾಂಸ್ಕೃತಿಕ ಸಾಮಾಜಿಕ ಉದ್ದೇಶಿತ ಪ್ರೇರಣೆಗಳು ಪ್ರದರ್ಶನ 
ಕಾರರಲ್ಲಿ (೧೦/೦೯೫೦) ಹೊಂದಿರುವ ಅರ್ಥದ ಮೇಲೆ ಮಾತ್ರ ಪ್ರಭಾವ ಬೀರುತ್ತವೆ 
ಎಂಬುದನ್ನು ಕಂಡುಕೊಳ್ಳುವ ಪ್ರಯತ್ನ ವಲ್ಲದೆ ಪ್ರೇಕ್ಷಕರು ಹೊಂದಿರುವ ಆರ್ಥದ 
ಮೇಲೂ ಪ್ರಭಾವ ಬೀರುತ್ತವೆ ಎಂಬುದನ್ನು ಕಿಳಿದ.ಕೊಳ್ಳುವುದು ಈ ಸಿದ್ಧಾಂತದ 
ಉದ್ದೇಶ? (ಕ್ಲಾಸ್‌ ಮತ್ತು ಕೋರ 1988 : 94) 

ಸಾಮಾನ್ಯವಾಗಿ ಪ್ರ ಪ್ರದರ್ಶನವೊಂದರ ಮೇಲೆ ಅನೇಕ ಸಂದರ್ಭಗಳು ಪ್ರಭಾವ 
ಬೀರುವುದು Ast ಈ ತತ್ತ್ವದ ಪ್ರಕಾರ, ಸುಮಾರು ಒಂಬತ್ತು, ಅಂಶಗಳನ್ನು 
ಪ್ರವರ್ಶನವೊಂದು ಅವಲ್ಯಬಿಸಿರುತ್ತದೆ ; 


೧. ಭೌಗೋಳಿಕ ಸಂದರ್ಭ : ಯಾವುದೇ ಘಟನೆ/ಸಂಗತಿಯ ಪ್ರದರ್ಶನ ಎಲ್ಲಿ 
ಸಂಭವಿಸುತ್ತದೆ ಎಂಬುದು ಬಹು ಮುಖ್ಯ. 

೨, ಸಾಮಾಜಿಕ ಸಂದರ್ಭ : ಜಾತ್ಕಿ ವರ್ಗ, ಬುಡಕಟ್ಟು, ಕುಲ್ಮ ಬಳಿ-ಹೀಗೆ 
ಬಂಧುತ್ವದ ಅಂಶಗಳನ್ನು ಗಿಮನಿಸಬೇಕಾಗುತ್ತ ಜೆ, 


೩, ಆರ್ಥಿಕ ಸಂದರ್ಭ £ ಉದ್ಯೋಗ, ವರಮಾನ ಸ್ಥಿತಿಗತಿಗಳು ಇತ್ಯಾದಿ, 


| 
1 
| 
' 


೭೦ ಮಾನವಿಕ ಕರ್ಣಾಟಕ 


೪, ಕಾಲದ ಸಂದರ್ಭ : ವಾರ್ಷಿಕ ಹಾಗೂ ದೈನಿಕ ಅವರ್ಕನಗಳನ್ನು 
ಲಕ್ಷಿಸಜೇಕಾಗುತ್ತದೆ (ಉದಾಹರಣೆಗೆ ಹಾ | 
ಅವರ್ತನದಲ್ಲ ಸುಗ್ಗಿಕಾಲ ; ದೈನಿಕ ಆವರ್ತನದಲ್ಲಿ 
ರಾತ್ರಿ-ಹೆಗಲ:). 

೫, ಪ್ರೇಕ್ಷಕರ: : ವೀಕ್ಷಕರು, ಶ್ರೋತೃಗಳು ಸ್ವೀಕರಿಸುವ ವರ್ಗ . 

ಪ್ರದರ್ಶನಕಾರ : ಹಾಡುಗಾರ, ನರ್ತಕ, ನಿರೂಪಕ, ವಕ್ರ” 
ಮುಂತಾದವರು. 

ಮಾಧ್ಯವ. : ಗದ್ಯ, ಪದ್ಯ ನಾಟಕ a 

ಸಠ್ಯ : ರೂಸ್ಮ ಬಂಧ, ಶೈಲಿ ಇತ್ಯಾದಿ 

ಅರ್ಥದ ಪದರಗಳು ; ಅರ್ಥ, ಸಂಕೇತಗಳು ಲಕ್ಸ್ಟ್ಯಾರ್ಹ | 


ಈ ಎಲ್ಲ ಒಂಬತ್ತು ಅಂಶಗಳ ನಡುವೆ ಪರಸ್ಪರ ಸಂಬಂಧವಿರುವುದು ಗಮನಾರ್ಹ. ' 
ಯಾವುದೇ ಒಂದು ಅಂಶದಲ್ಲಿ ಬದಲಾವಣೆಯಾದರೂ ಒಟ್ಟು ಸಂದರ್ಭದಲ್ಲಿ 
ಬದಲಾವಣೆ ಸಾಮಾನ್ಯ. ಆದುದರಿಂದ ರೂಸವೊಂದರ ರಚನೆ ಮತ್ತು ಅರ್ಥದ 
ಮೇಲೂ ಬದಲಾವಣೆ ಸಂಭವನೀಯ, ರೂಪವೊಂದರ ಅರ್ಥ ಮತ್ತು ರಚನೆಯನ್ನು 
ತಿಳಿಯಲು) ಸಂದರ್ಭ ಪರಿಶೀಲನೆ ಅವಶ್ಯಕ ಈ ಸಂದರ್ಭ ರೂಪವೊಂದರ ಮೇಲೂ 
ಪರಿಣಾಮ ಬೀರಬಹೆ.ದು. ಹೀಗೆ ನಾವು ದೊರಕಿಸಿಕೊಳ್ಳುವ ಪಠ್ಯದ ಭಿನ್ನ 
ರೂಸಗಳಿಗೂ ಮೂಲಕಾರಣ ಸಂದರ್ಭದಲ್ಲುಂಟಾಗುವ ಒದಲಾವಣೆಯೇ ಈ 
ಅರ್ಥದಲ್ಲಿ ಸ್ಥಾ ನಿತ ವರ” ಲ್ಯವಿನ್ಯಾಸವೊಂದನ್ನೂ ಯಾವ ರೂಪದಲ್ಲೂ ನಿರೀಕ್ಷಿಸುವುದು 
ಅಸಾಧ್ಯ. ಇದಕ್ಕೆ ರೂಪಪರಿವರ್ತನೆಯೇ ಕಾರಣ. ನಾವು ಬಯಸುವ ಎರೌಲ್ಯ 
ವಿನ್ಯಾಸ ಕ್ರಿಯೆಗಳ ಶೋಧ ಮತ್ತು ಪರಿಶೀಲನೆಯಲ್ಲಿ ಸ್ಪಷ್ಟಗೊಳ್ಳ ಬೇಕು, ಆದಕ್ಕಾಗಿ 
ಸ್ರ ದರ್ಶನವೊಂದನ್ನು ಆದೇ ಸಂದರ್ಭದಲ್ಲಿ ಅನೇಕ ಬಾರಿ ವೀಕ್ಷಿಸಿ ದಾಖಲೀಕರಿಸಿ 
ಕೊಳ್ಳಬೇಕಾಗುತ್ತದೆ. ಎಂದರೆ ಸಂದರ್ಭದ ಆವರ್ತನವನ್ನು ಬಯಸಿದಂತಾಯಿ:ತ-. 
ಈ ಕಾರಣದಿಂದಾಗಿಯೇ ಪ್ರದರ್ಶನ ಸಿದ್ಧಾಂತ ವಿಶಿಷ್ಠ ವೆನಿಸುವುದು, 

ಪ್ರದರ್ಶನವೊಂದು ಅವಲಂಬಿಸಿದ 'ಒಟ್ಟಾ ಕೆ ಅಂಶಗಳ ಒಟ್ಟು ವ್ಯವಸ್ಥೆಯನ್ನೇ 
ಸಂದರ್ಭವೆಂದು ಪರಿಗಣಿಸ: ವುದಾದಕಿ ಸನ್ನ ಸಠ್ಯ RN ಎನು ವ ಪ್ರಶ್ನೆ 
ಎದುರಾಗುತ್ತದೆ. ಈ ತೊಡಕನ್ನು ನಿವಾರಿಸಿಕೊಳ್ಳಲು ಇಡಿಯ ಸ್ವರೂಪವನ್ನೇ 
ಒಂದು ಪಠ ವನ್ನಾಗಿ ಸ್ತೀಕರಿಸಬೇಕಾಗುತ್ತದೆ. ಆಗ ಒಂದು ಗೊತ್ತಾ ದ ಸಂದರ್ಭವೇ 
ಒಂದು ಪಠ್ಯ ಎನಿಸುತ. ಡೆ. ಈ ತೆರನ ಒಂದು ಸಂದರ್ಭವೇ ಬಿಜ ಪ್ರದರ್ಶನ 
ಸಭ್ಯ (Performance context) ಪರಿಗಣಿಸಲ್ಪಡುತ್ತದೆ, 

ರಂಗದಲ್ಲಿ ನಡೆಯಬಹುದಾದ ರಂಗಕಲೆಯನ್ನು ಪ್ರದರ್ಶನ ಎಂದು ಕರೆಯುವುದು 


ಜಾನಪದ ಸಿದ್ಧಾ ಂತಗಳು : ಒಂದು ವಿವೇಚನೆ ೩೧ 


ಸಾಮಾನ್ಯ, ಇಲ್ಲಿ ಕುಣಿತ, ಹಿಮ್ಮೇಳ, ಹಾಡು, ಮೌಖಿಕತೆ ಪ್ರಧಾನವಾಗಿರುತ್ತವೆ. 
ಪ್ರದರ್ಶನದಲ್ಲಿ ಮೌಖಿಕ ಪರಂಪಕೆ ಕ್ರಿಯಾರೂಪವನ್ನು ಪಡೆಯುವುದು ಇಲ್ಲಿನ 
ವಿಶೇಷ, ಇದನ್ನು ಪ್ರದರ್ಶನ ಸಂಗತಿ (Performance event) ಎನ್ನುತ್ತಾರೆ, 
ಸಾಮಾಜಿಕ ಸಂದರ್ಭ, ಪ್ರದರ್ಶನಕಾರ ಮತ್ತು ಪ್ರೇಕ್ಷಕರು. ಈ ಎಲ್ಲ ಅಂಶಗಳೂ 
ಮುಖ್ಯ ಸಂಗತಿಗೆ (ಗ) ಸಂಬಂಧಿಸುತ್ತವೆ, 

ಪ್ರದರ್ಶನದ ಘಟಕಗಳಲ್ಲಿ ಪಠೈ(776%0 ಸಂದರ್ಭ(00716%0) ಬಂಧ (Texture) 
' ಮುಖ್ಯವಾದವು. ಪಠ್ಯವೆಂದರೆ ಇಲ್ಲ ಕೇವಲ ಲಿಖಿತ ಸಠ್ಯವಲ್ಲ. ಗೊತ್ತಾದ 
ಸಂದರ್ಭವೊಂದರಲ್ಲ ಮೌಖಿಕವಾಗಿ ನಿರ್ವಹಣೆಗೊಳ್ಳುವ ಜಾನಪದ ಸಂಗತಿಯೇ 
ಪಠ್ಯ. ಪ್ರದರ್ಶನ ಸಂದರ್ಭದಲ್ಲಿ ಧ್ವನಿಮುದ್ರಣದಲ್ಲಿ ದಾಖಲಿಸಿಕೊಳ್ಳು ವಂಥದು. 
* ಪ್ರದರ್ಶನ ದೃಷ್ಟಿ ಎಂದ ಮಾತ್ರಕ್ಕೆ ಪಠ್ಯ ವಿಶ್ಲೇಷಣೆಯನ್ನು ತ್ಯಜಿಸಬೇಕು 
ಎಂದರ್ಥವಲ್ಲ. ಪಠ್ಯದ ಹೊರತು ಪ,ದರ್ಶನವೊಂದರ ಅಧ್ಯಯನ ಸಾಧುವಲ್ಲ. 
ಪ್ರದರ್ಶನ ತತ್ವ ಪಠ್ಯವನ್ನು ಬೇರೊಂದು ದೃಷ್ಠಿ ಯಿಂದ ನೋಡುವುದನ್ನು ಕಲಿಸಿ 
ಕೊಡುತ್ತದೆ. ಯಾವುದೇ ಸರಿಣಾಮಕಾರಿ ಪ್ರದರ್ಶನಾಧ್ಯಯನ ತನ್ನ ಕೆಲಸವನ್ನು 
- ಕತ್ತೆಯ ಒಳಗಿನಿಂದ ಆರಂಭಿಸಿ ಹೊರಸರಿದು ಅವೃತ್ತಗೊಂಡು ಅಲ್ಲಿಗೆ ಬಂದು 
ಸೇರುತ್ತದೆ (ಬ್ಲ್ಯಾಕ್‌ ಬರ್ನ್‌ ; 1986: 1988). 

ಪ್ರದರ್ಶನವೊಂದು ಅಸ್ತಿತ್ವಸಡೆಯುವ, ಸಮಂಜಸ ಎನಿಸುವ ಸಾಮಾಜಿಕ 
ಸನ್ನಿವೇಶಗಳಿಗೆ ಸಂಬಂಧಿಸಿದ ವ್ಯಾಪಕ ವೀಕ್ಷಣೆಗಳ ಮೊತ್ತವೇ ಸಂದರ್ಭ. ಅದು 
ನಿರ್ದಿಷ್ಟ ಪ್ರಕಾರವು ನಿಜವಾಗಿ ಬಳಕೆಗೊಳ್ಳುವ ವಿಶಿಷ್ಟ ಸಾನಾಜಿಕ ಸನ್ನಿವೇಶ 
(ವಿವೇಕ ರೈ : 1985 : 84). 

ಗೊತ್ತಾದ ರೂಪವೊಂದರ ರಚನಾವಿನ್ಯಾಸವನ್ನು ಹೇಳ. ವಾಗ ಮತ್ತು ರಂಗ 
ಕಲೆಗಳ ಅಧ್ಯಯನನ ಸಂದರ್ಭದಲ್ಲಿ ವ್ಯಾಪಕಾರ್ಥದಲ್ಲಿ ಬಳಸುವ ಪ್ರಯೋಗ “ಬಂಧ'. 
ಮೌಖಿಕ ಪಠ್ಯ, ಸಂಗೀಶ ಮುಂತಾದ ಪ್ರಶಿ ಮಾಧ್ಯಮದ ಗುಣಲಕ್ಷಣ ಹಾಗೂ 
ವಿಶ್ಲೇಷಣೆಯ ದಾಖಲೆಗಳನ್ನು ಇದು ಒಳಗೊಳ್ಳುತ್ತದೆ (ಡಂಡೆಸ್‌ ; 1978 : 
22-37). 

ಜಾನಪದದ ಯಾವುದೇ ರೂಪದ ಪ್ರದರ್ಶಕ ಅಧ್ಯಯನ ಸಂದರ್ಭದಲ್ಲಿ ಪಠ್ಯ, 
ಸಂದರ್ಭ ಮತ್ತು ಬಂಧ ಇವು ಮೂರೂ ಮುಖ್ಯ ಘಟಕಗಳಾಗುತ್ತವೆ. ಈ ಅಂಶ 
ಪ್ರದರ್ಶನ ವಿಧಾನ ಇತರ ಅಧ್ಯಯನ ವಿಧಾನಗಳಿಂದ ಹೇಗೆ ಭಿನ್ನ ಎಂದು ತಿಳಿಯಲು 
ಸಹಾಯಕವಾಗಿದೆ: ೧. ಮೊದಲನೆಯದಾಗಿ ಇದು ರಾಚನಿಕ ವಿಶ್ಲೇಸಣಾ ವಿಧಾನ 
ಮತ್ತು ಕ್ರಿಯಾ ತತ್ವವಿಧಾನ- -ಈ ಎರಡನ್ನೂ ಒಂದುಗೂಡಿಸಲು ಯತ್ನಿಸುತ್ತದೆ. 
೨. ಪ್ರದರ್ಶನದ ಸವಗ್ರ ಸರಿಭಾವನೆಗೆ ಇಲ್ಲಿ ಅವಕಾಶನಿಜಿ. ೩. ವೃತ್ತಿ ಮಾನವ 
ಕುಲ ಶಾಸ್ತ್ರೀಯ ಅಧ್ಯಯನದ ಆವಶ್ಯಕತೆಗಳನ್ನು ಇದು ಪೂರೈಸುತ್ತದೆ. ೪, ಪ್ರದರ್ಶನ 
ಕಾರನ ಬಗ್ಗೆ ಇದೆ ಹೆಚ್ಚು ಕಾಳೆಜಿವಹಿಸುತ್ತ ದೆ. 


೭೨ ಮಾನವಿಕ ಕರ್ಣಾಟಕ 


ಈ ವೈಶಿಷ್ಟ್ಯ ಕಿಗೆ ನಡುವೆಯೂ ಈ ಸಿದ್ಧಾಂತ ಕೆಲವು ಮಿತಿಗಳನ್ನು ಹೊಂದಿದೆ. ' 
ಈ ಸಿದ್ಧಾಂತ ಕ್ಷೇತ್ರಕಾರ್ಯಕರ್ತನಿಗೆ ಅನೇಕ 3ನ ಸವಾಲುಗಳನ್ನು "ಒಡ್ಡುತ ತ್ತದೆ. 
ಅದಕ್ಕಾಗಿ ಅವನು ಬಹು ಸೂಕ್ಷ್ಮ ದೃಷ್ಟಿ ಸಿಯ ವೀಕ್ಷಕನಾಗಿರಬೇಕಾಗುತ್ತ ತದೆ. 
ಪ್ರದರ್ಶನ ಮತ್ತು ರೂಪದ ನಡುವೆ ಇರುವ bi ಬಗ್ಗೆ ತೀರ್ಮಾನಕ್ಕೆ ಬರಲು 
ಅದ: ಅವಶ್ಯಕ, ಏನೇ ಇರಲಿ, ಈ ತತ್ವ ಅರ್ಥ ಮತ್ತು ಕಾರ್ಯವನ್ನು ಸಂಪೂರ್ಣ 
ವಾಗಿ ವಿವರಿಸುವುದಿಲ್ಲ. ಇದೀ ಈ ತತ್ವದ ಲೋಪ. ಆದರೆ ಪ್ರತಿ ಸಂದರ್ಭ 


ಪುನರಾವರ್ತನೆಯೂ ಒಂದು ಪ್ರತ್ಯೇಕ ಪಠ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಎಂಬುದನ್ನು 


ಈ ಸಿದ್ಧಾಂತ ಪ್ರತಿಪಾದಿಸುತ್ತ, ಡೆ: ಎಲ್ಲಕ್ಕಿಂಶ ಮುಖ್ಯವಾಗಿ ಈ ಸಿದ್ಧಾಂತ 
ವ್ಯಾಪಕವಾದ ಕ್ಷೇತ್ರಕಾರ್ಯವನ್ನು ಬಯಸುತ್ತದೆ. ಒಬ್ಬ ನಿಗಿಂತ ಹೆಚ್ಚು ಆ 
ಕ್ಷೇತ್ರಕಾರ್ಯದಲ್ಲಿ ತೊಡಗಬೇಕಾದ ಅಗತ್ಯವನ್ನು ಒತ್ತಿ ಹೇಳುತ್ತ ದೆ ಹೀಗೆ ಬೇಕೆ 
ಬೇಕೆ ಕಾರಣಗಳಿಂದಾಗಿ ಇದು ತೊಡಕನ್ನು ತರುವಂಥದಾಗಿದೆ. ಮೊದಲನೆಯದಾಗಿ 
ಅಧ್ಯಯನವೊಂದರಲ್ಲಿ ಒಬ್ಬ ನಿಗಿಂತ ಹೆಚ್ಚು ಮಂದಿಯನ್ನು ತೊಡಗಿಸಿಕೊಳ್ಳುವುದು 
ಅನೇಕ ವೇಳೆ ಸಾಧ್ಯವಾಗದೆ ಹೊ:ಗಬಹುದು. ಒಬ್ಬನೇ ವ್ಯಕ್ತಿ ಪ್ರ ದರ್ಶನವೊಂದರ 
ವಿವಿಧ ಅಂಶಗಳನ್ನು ದಾಖಲಿಸಿಕೊಳ್ಳುವುದೂ ಕಷ್ಟವೇ. ವೈಜ್ಞಾನಿಕವಾದ ಅಧ್ಯಯನ 
ಪ್ರದರ್ಶನ ಸಂದರ್ಭವೊಂದರ ಸಮಗ್ರ ದಾಖಲೆಯನ್ನು ಬೇಡುವುದರಿಂದ ಪರಿಪೂರ್ಣ 
ಎನ್ನಬಹುದಾದ ಅಧ್ಯಯನ ಕೇವಲ ಊಹೆ (hypothesis) ಆಗಿಬಿಡುತ್ತದೆ. 
ಪ್ರಾಯಃ ಈ ಸಿದ್ಧಾಂತದ ಅತಿ ಮುಖ್ಯ ಮಿತಿಗಳಲ್ಲಿ ಇದೂ ಒಂದು. 

ಇದುವರೆಗೆ ಗಮನಿಸಿದ ಎಲ್ಲ ಸಿದ್ಧಾಂತಗಳಲ್ಲೂ ಅಧ್ಯಯನಕಾರರು ಸಂಕೇತ 
ಗಳನ್ನು ಸಾರ್ವತ್ರಿಕವಾಗಿ ಅನ್ವಯಿ:ಸುವ ತಪ್ಪು ಮಾಡಿರುವುದನ್ನು ಕಾಣ ತ್ತೇವೆ. 
ಈ ಎಲ್ಲ ಪ್ರವರ್ಶಕರಿಗೂ ತಾವು ಎಲ್ಲೊ ಒಂದು ಕಡೆ ಗಮನಿಸಿದ ಆಂಶಗಳು ಇಡೀ 
ಮಾನವಕುಲಕ್ಕೇ ಸಮಾನವಾದವು ಎಂಬ ಕಲ್ಪನೆಯಿರುವುದು ಸ್ಪಷ್ಟ. ಇವೆಲ್ಲವೂ 
ಅತಿಕೇಕಗಳೆಂದೇ ಹೇಳಬೇಕಾಗಿದೆ. ಜಾನಪದವನ್ನು ಆಯಾ ಸಾಂಸ್ಕ್ರುತಿಕ ಸಂದರ್ಭಗಳ 
ಹಿನ್ನೆಲೆಯ ಲ್ಲೇ ಪರಿಶೀಲಿಸಿ ನಿರ್ಣಯಗಳನ್ನು ಆ ಮಿತಿಯ ಲ್ಲೆ € ಅನ್ವಯಿಸುವುದು 
ಯುಕ್ತ ನೆಂಬ ಭಾವನೆ ಇದೀಗ ವ್ಯಕ್ತ ಪಟ್ಟಿದೆ. 

ಸಿದ್ಧಾಂತಗಳ ಆನ್ವಯಿಕತೆಯ ವಿಷಯದಲ್ಲಿ ಕೆಲವು ಅಪಸ್ವರಗಳು ಎದ್ದಿರುವುದು 
ನಿಜ. ವಾಸ, ವವಾಗಿ, ಸಷ ಮಾನನಿಕ ನಿಷಯಗಳಂತೆ ಜಾನಪದವೂ ಒಂದು 
ಜಾಗತಿಕ ವಿಷಯವಾಗಿದ್ದು ಜಗತ್ತಿನ ಯಾವುದೊ ಒಂದು ಸಾಂಸ್ಕೃತಿಕ ಸಂದರ್ಭದಲ್ಲಿ 
ಪ್ರತಿಪಾದಿಸಿದ ಜಾನಸದ ಸಿದಾ ಂತವೊಂದು ಜಗತ್ತಿನ ಇತರ ಸಂಸ್ಥತಿಗಳಿಗೂ 
ಅನ್ವಯವಾಗುತ್ತದೆ ಎಂಬುದನ್ನು" ಇಲ್ಲಿ ಗಮನಿಸಬೇಕು, ಮಾನವ ಫಿಷ್ಕವಾದ ಈ 
ಜ್ಞಾನಕ್ಷೇತ್ರ ಬಹು ಮುಖ್ಯವಾಗಿ ಒಂದು ಸಾರ್ವತ್ರಿಕ ವಿಷಯ, 

ಸಾ ದಾಗಿ, ಪ್ರಚಲಿತವಿರುವ ಬಹುತೇಕ ಸಿದಾ ೦ಂತಗಳು ಅವ್ಯಾಪ್ತಿ 
ಅತಿವನ್ಯಾಪ್ತಿ ದೋಷಗಳಿಂದ ಮುಕ್ತವಾಗಿಲ್ಲದಿರುವುದೂ ನಿಜ ಆದರೂ ಈ ಎಲ್ಲ 


' 


| 


ಜಾನಪದ ಸಿದ್ಧಾಂತಗಳು : ಒಂದು ವಿವೇಚನೆ ೬೩ 


ಮಿತಿಗಳ ನಡುವೆಯೂ ಅವು ಸಾಧಿಸಿದ ಸಾಧನೆ ಕಡಿಮೆಯೇನಲ್ಲ. 50, 60 ಮತ್ತು 
70 ರ ದಶಕಗಳಲ್ಲಿ ಚಾರಿತ್ರಿಕ ಭೌಗೋಳಿಕ ವಿಧಾನ ಬಹು ಜನಪ್ರಿಯವಾಗಿದ್ದು 
ಪ್ರಸಂಚದ ಎಲ್ಲ ಗದ್ಯಕಥನಗಳನ್ನೂ ಆ ತಾತ್ವಿಕ ನೆಲೆಯಲ್ಲೇ ಅಭ್ಯಸಿಸುವ ಪ್ರವೃತ್ತಿ 
ಇತ್ತು. ಈಚಿನ ದಶಕಗಳಲ್ಲಿ ರಾಚನಿಕ ವಿಶ್ಲೇಷಣೆ ಮತ್ತು ಸಾಂದರ್ಭಿಕ 
ವಿಧಾನಗಳ. ಪ್ರಸ್ತುತತೆಯನ್ನು ಗಳಿಸಿದ್ದವಾದರೂ ವ್ಯಾಪಕವಾಗಿ ಆ ತತ್ವಗಳ 
ನೆಲೆಯಲ್ಲಿ ಅಧ್ಯಯನಗಳು ನಡೆಯುಲಿಲ್ಲ. ಇದೀಗ ಪ್ರದರ್ಶಕ ವಿಧಾನ ಎಲ್ಲೆಡೆ ಮನ್ನಣೆ 
ಗಳಿಸುತ್ತಿದೆ. 


ಆಕರ ಗ್ರಂಥಗಳು 


Abrahams, Roger, 1976, Folklore Genres, Austin ; University of 
Texas Press 
Bascom, William R, 1981, Contributions to Folkloristics, Archana 
Publications, Meerut, India 
Bauman, Richard (ed.),1977, Verbal Art as Performance, Rowley 
Mass: New bury Books 
Ben—Amos, Dan, 1982, Folklore in context, Essays, New Delhi 
South Asian Publishers 
Ben— Amos, Dan and Kenneth Goldstein, 1975; Folklore Perfor- 
mance and Communication, The Hague: Mouton 
Blackburn, Stuart H, 1986, Another Harmony : New Essays on the 
Folklore of India; Berkely University of California Press 
Boas, Franz, 1940, Race, Language and Culture, New York, The 
Free Press 
Claus, Peter J and Korom, Frank J., 1991: Folkloristics and 
Indian Folklore, RRC, Udupi 
‘Dorson, Richard. M (ed) 1972, Folklore and Folklife, Chicago» 
University of Chicago Press 
Dorson, Richard M. (ed), 1968: Peasant customs and Savage 
Myths (2 vols), Routeledge and Kegan paul, London 
Dundes, Alan (ed) 1965: The study of Folklore, Englewood 
Cliffs, New Jersey: Prentice Hall 
Dundes, Alan, 1975 Analytic Essays in Folklore, The Hague 
Mouton 
razer J. G. 1959: The Golden Bough (Abridged edition) 
New York, Macmillon Co., 


೭೪ ಮಾನವಿಕ ಕರ್ಣಾಟಕ 


Freud Sigmund, 1950 Totem and 70070, New York: W.W. 
Norton and Co., Inc. 
Grimm Jacob and Wilhelm, 1972: 7he complete Grimm's Fairy 
Tales. New York; Random House ತ 
118600, 1೩9೩೧೩೯೩1೩1, 1979: Current Trends in Folklore, Mysore, | 
1115111010 of Kannada Studies | 
1989  Folklore-an 11700101107, Mysore, Central Institute 
of Indian Languages | 
Kongas, Elli and Pierre Maranda, 1962: Structural Models in + 
Folklore, Midwest Folklore 12/3 . 133-192 | 
Krohn Kaarle, 1971]: Folklore Methodology, Austin: University 
of Texas Press for the American Folklore Socity 
Levi -strauss, Claude 1963: Structural Anthropology, New York - 
Basic Books 
Malinowski, B. 1948: Magic Science and Religion and other | 
Essays, Garden City, New York: Doubleday &Co., 1 
Propp, Vladimir, 1968: The Morphology of the Folktale, Austin: 
University of Texas Press | 
Thompson, Stith 1951: The Folktale, New York: The Dryden 
Press 


ಕನ್ನಡ ನಿಯತಕಾಲಿಕೆಗಳು ಮತ್ತು ಗ್ರಂಥಗಳು 
ಕವಿಮಾರ್ಗ ೧೪, ೧೫, ಮತ್ತು ೧೬, ೧೯೯೧ 


ಅಂಬಳಿಕೆ ಹಿರಿಯಣ್ಣ 1984 : ಜಾನಪದ ಕೆಲವು ವಿಚಾರಗಳು, ಪ್ರಜ್ವಲ 
ಪ್ರಕಾಶನ, ಸಜ್ಜು 
1986: ಜಾನಪದ ವಿವಕ್ಷೆ, ಪ್ರಜ್ವಲ ಸ್ರಕಾಶನ್ಯ 


ಮೈಸೂರು 

ವಿವೇಕ ರ್ಳ 1985 : ಆನ್ವಯಿಕ ಜಾನಪದ, ಮಂಗಳಗಂಗೋತ್ರಿ 
ದ.ಕ. 

ಸಂಧ್ಯಾರೆಡ್ಡಿ 1982: ಕನ್ನಡ ಜನಪದ ಕಥೆಗಳ್ಳು ಕನ್ನಡ: 


ಸಾಹಿತ್ಯ ಪರಿಷತ್ತು, ಚಾವ:-ರಾಜಸೇಟಿ 
ಬೆಂಗಳೂರು-18 

ಪರಮಶಿವಯ್ಯ ಜೀ. ಶಂ 1979: ದಕ್ಷಿಣ ಕರ್ನಾಟಕ ಜನಪದ ಕಾವ್ಯ 
ಪ್ರಕಾರಗಳು, ಪ್ರಸಾರಾಂಗ, ಮೈ ವಿ ವಿ. 


ವೆಂಕಬೇಶ್‌, ಯಂ. ಗಿರಿ 


ಸಂಸ್ಕೃತ ರಂಗಭೂಮಿ ಮತ್ತು ಅದರ 
ಇತಿಮಿತಿಗಳು 


"ರಂಗಭೂವಿ' ಎಂಬ.ದಕ್ಕೆ ಭಾರತದಲ್ಲಿ ವಿಶಿಷ್ಟ ಸ್ಥಾನನಿದೆ. ಹಲವಾರು 
'ಲಲಿತ ಕಲೆಗಳ ಸಂಗಮ ಕ್ಷೇತ್ರವಿದು, ನೃತ್ಯ, ಗೀತ್ಯ ವಾದ್ಯ, ಅಭಿನಯ, 
ಪುರಾಣ, ಜಾನಪದ ಇತ್ಯಾದಿಗಳನ್ನು ಒಳಗೊಂಡಂತೆ ವ. ಧುರವಾಗಿ ಹೆಣೆದ ಸಮ್ಮಿಶ್ರ 
'ರೂಪವಿದು, ನಾಟ್ಯ-ನಾಟಕಗಳು ರಂಗಭೂಮಿಯ ಜೀವಾಳಗಳು. ನಾಟಕ 
- ವೆಂದರೆ ಪ್ರಾಜ್ಞರ ಪ್ರಕಾರ ಮನಸ್ಸನ್ನು ರಂಜಿಸಿ ಆತ್ಮವನ್ನು ಮೇಲೆತ್ತುವ ಕಲೆ. 
ಆದರ ಪ್ರಭಾವ ವೈಶಿಷ್ಟ್ಯಗಳನ್ನು ಗುರುತಿಸಿದ ನಮ್ಮ ಪ್ರಾಚೀನರು “ಕಾವೈೇಷು 
ನಾಟಕಂ ರಮ್ಯಂ' ಎಂದು ಬಣ್ಣಿಸಿದರು. ಭರತಮುನಿಯು ಅಭಿಪ್ರಾಯ ಪಡುವಂತೆ 
'ನಾಟ್ಯಮೆಬುದು ಮೂರು ಲೋಕದ ಅನುಕರಣೆ. ಅದರ ಮುಖ್ಯ ಉದ್ದೆ(ಶ 
ವಿಶ್ರಾಮ ಜನನ, ನಾಟ್ಯಿದಲ್ಲಿಲ್ಲದ ಶಿಲ್ಪ, ವಿದ್ಯೆ, ಕಲೆ, ನ್ಯಾಯ, ಯೋಗ, 
ಕರ್ಮಗಳು ಬೇರೆಲ್ಲೂ ಇಲ್ಲಿ. ಪ್ರಾಪಂಚೆಕ ಜೀವನವನ್ನು ಪಾರಮಾರ್ಥಿಕಕಿಯೆ:ಡೆಗೆ 
ಹರಿಸಿ ಧರ್ಮ ಜೀವನಕ್ಕೆ ಅಣಿಗೊಳಿಸುವುದೇ ನಾಟಕದ ಧ್ಯೇಯ. ನಮ್ಮ ಸಂಸ್ಕೃತಿಯ 
ಉದಾತ್ತ ತತ್ವಗಳನ್ನು ವೇದ, ಆಗಮ, ಪುರಾಣ, ಇತಿಹಾಸಗಳ ತತ್ತ್ವಗಳನ್ನು 
ಸಾಟಿಕಗಳ ಮೂಲಕ ತಿಳಿಸಿಕೊಡುವುದರಿಂದ ರಂಗಭೂಮಿಗೆ ನಾವು ದೇವಮಂದಿರ 
ದೆಂತಹ ಸವಿಶ್ರಸ್ಥಾನ ನೀಡಿದ್ದೇವೆ. 

ಭಾರತದಲ್ಲಿ ರಂಗಭೂವಿಯು ಯಾವಾಗ ಉಗೆವ:ವಾಯಿತೆಂದು 
| ನಿರ್ಧರಿಸುವುನೆ: ಸಾಧ್ಯನಿಲ್ಲ. ಅನುಕರಣೆ ಮತ್ತು ರಂಜನೆಗಳೆಂಬ ಎರಡು ಮೂಲಾಂಶ 
ಗಳನ್ನು ಹೊಂದಿರುವ ರಂಗಭೂಮಿಯ ಹ.ಟ್ಟು ಮಾನವನೊಂದಿಗೇ ಆಗಿರಬೇಕು. 
ರಂಗಭೂಮಿಯ ಅಭಿನಯನೆಂದರಿ ತ್ಯಾಗದೆ ಸಂಕೇತ. ಅದರಿಂದ ಸಿಗ:ವ ಆನಂದ 
ಬ್ರಹ್ಮಾನೆಂದ ಸದೃಶ, ಜೀವಾತ್ಮರನ್ನು ಒಟ್ಟುಗೂಡಿಸ:ವ ವಿಶಿಷ್ಟ ಕ್ರಿಯ 
ೇಂದ್ರಬಿಂದುವದು., 

ಸಂಸ್ಕತ ಸಾಹಿತ್ಯದಲ್ಲಿ ರಂಗ, ರಂಗಭೂಮಿಯ ವಿಧಿ ವಿಧಾನಗಳನ್ನು 
ತಿಳಿಸುವ ಪ್ರಮಾಣ ಗ್ರೆಂಥ ನಮಗೆ ಉಪಲಬ್ಧವಾಗಿರುವುದು ಭರತಮುರಿ 
ಪ್ರಣೀತ ನಾಟ್ಯಶಾಸ್ತ್ರ ಆ ನಂತರದ ದಿನಗಳಲ್ಲಿ ಹತ್ತು ಹಲವಾರ: ಗ್ರಂಥಗಳು 


ಲಿ ಮಾಸವಿಕ ಕರ್ಣಾಟಕ 


ಭರತನನ್ನೆೇ ಅನುಸರಿಸಿಕೊಂಡು ಬಂದಿವೆ. ನಾಟ್ಯ, ನಾಟ್ಯಕಲೆಯ ಸರ್ವಾಂಗ 


ಗಳನ್ನೂ ವಿವರವಾಗಿ ತಿಳಿಸುವ ವಿಶ ಕೋಶವಾಗಿರುವುದ: ನಾಟ್ಯಶಾಸ್ತ್ರದ 
ಹಿರಿನೆ. ಪದ್ಯಮಯವಾದ ಈ ವರಾಟ್‌ಕೃತಿಯೆ: ಲಲ್ಲಿ 37 ಅಧ್ಯಾಯಗಳಿದ್ದು 
ಸುಮಾರ. 6000 ಶ್ಲೋಕಗಳಿವೆ. ನಿರ್ಜೀವಿರಂಗಕ್ಕೆ ಜೀವಕಳೆ ಕೊಡುವ ರೀತಿ 


bh 
23 
(| 


4 


ತ್ಕ 


' 


ನೀತಿಗಳನ್ನು ಅಮೂಲಾಗ್ರ ವಾಗಿ ನಿರೂಪಿಸಿ, ಶಾಸ್ತ್ರೀಯ ಮುದ್ರೆ ಕೊಡುವುದೇ ಈ ' 


ನಾಟ್ಯ ಶಾಸ್ತ್ರದ ಮ ಹೋದದ್ದೆ (ಶ್ರ. ನಾಟ್ಯ Fs 9) ನಾಟಕದ ಉತ್ಪತ್ತಿ 
ಯಿತ? ಹೇಗಾಯಿತು? ಗಮದ ನಿರಾ ಇವೆಂತಿರಬೇಕು, ನತ?ಕರ 
ಹಾವ, ಭಾವ ಅಭಿನಯಗಳು, ರೂನಕ ಪ್ರಭೇದಗಳು, ಗುಣದೋಷಾದಿಗಳ್ಳು 
ಇಷಾ ವಿಧಾನ, ರೆಂಗಸಜ್ಜಿಕೆ, ನಾಟ್ಯಸಿದ್ದಿ, ಧ್ಭುವಾದಿ ಸಂಗೀತಗಳು, ಇತ್ಯಾದಿ 
ಸಮಸ್ಮ ವಿಚಾರಗಳು ಈ ಗ್ರಂಥದಲ್ಲಿ ವಿಶದವಾಗಿ ಧರ. 


ರೆಂಗಮಂಟಪೆಗಳು 
ನಾಟ್ಯಶಾಸ್ತ್ರದ ಎರಡನೇ ಅಧ್ಯಾಯದಲ್ಲಿ ಭರತನು ದೇವಶಿಲ್ಪಿ ವಿಶ್ವಕರ್ಮನಿಂದ 
ಶಾಸ್ತ್ರೀಯವಾಗಿ ಹೇಳಲ್ಲ ಟ್ಟ ಮೂರು ಪ್ರಕಾರದ ರಂಗವ.ಂಟಿನಗಳ ಬಗ್ಗೆ 
ವಿವರಿಸಿದ್ದಾನೆ. ಆ ಮೂರು ರಂಗಮಂದಿರಗಳೆಂದರಿ? ; (1) ವಿಕೃಷ್ಟ (ಆಯ ತ) 
(2) ಚತುರಸ್ತ (ಚೌಕ) ಮತ್ತು (3) ತ ತ್ರ್ಯಶ್ರ (ತ್ರಿ ಕೋನ) ಹಹ ಪುನಃ 
ನಿರಸನ ರಾಜು ಮ ಕೆ: ಮೂರು ವಿಧಗಳಾಗುತ್ತವೆ, ಜ್ಯೇಷ್ಠ (ಹಿರಿದು), 
ಮಧ್ಯಪ ಮತ್ತು ಕನಿಷ್ಠ (ಚಿಕ್ಕದು), ಈ ಮಂಟಪಗಳನ್ನು "ಹಸ್ತ' ಮತ್ತ 
“ದಂಡ” ಎಂದು ಕರೆಯ.ಲ್ಪಡುವ ಅಳತೆಯ ಪ್ರಕಾರಗಳಲ್ಲಿ ಅಳೆಯುತ್ತಿದ್ದರು, ಒಂದು 
ಹಸ್ತ ವೆಂದರೆ ಇಂದಿನ 18 ಇಂಚ:ಗಳಿಗೆ ಸಮ, 108 ಹಸ್ತ ಗಳುಳ್ಳ ವ.ಂಟಪವು 
ಜ್ಯೀಷ್ಕ ಮ:ಟಪವೆಂದೂ, 64 ಹೆಸ್ತಗಳ್ನಳ ದ್ದು ವ:ಧ್ಯಮವೆಂದೂ' ಮತ್ತು 32 
ಹಸ್ತಗಳುಳ್ಳದ್ದು ಕನಿಷ್ಮನೆಂದೂ ನುನ ನಾಟ್ಕ ಶಾಸ್ತ್ರದ ವ್ಯಾಖ್ಯಾನ 
ಕಾರನಾದ ಅಭಿನವಗುಪ್ರನು ಇದರ ವಿವರಣೆಯನ್ನು ಮಾಡುಕ್ರಾ; ಜ್ಯೇಷ್ಠ 
ಮಂಟಸವ್ರು ದೇವತೆಗಳಿಗಾಗಿಯೇ ವಿಶೇಷವಾಗಿ ರಚಿತವಾದದ್ದೆಂದೂ, ಅಂತಹ 
ನಾಟಕಗಳಲ್ಲಿ ದೇವತೆಗಳೇ ನಾಯಕರೆಂದೂ ತಿಳಿಸುತ್ತಾನೆ. ಮಧ್ಯವು ಮಂಟಪವು 
ರಾಜರುಗಳೇ ನಾಯಕರಾಗಿರುವ ನಾಟಕಗಳ ಆಭಿನಯಕ್ಟೇ ಮೀಸಲು. ಕನಿಷ್ಠ 
ವ:ಂಟಿರವು ಸನಾನ್ಯ ಜನರು, ನಾಯಕರುಗಳಾಗಿ ಅಭಿನಯಿಸಬೇಕಾದ ನಾಟಕಗಳ 
ಆಭಿನಂ: ಕೈ ನೀಸಲು ಎಂದು ಸ ನಷ್ಟ ಪಡಿಸುತ್ತಾ ಫೆ. ನಾಟ್ಯ ಶಾಸ್ತ್ರದ ಈ ವಿವ:ಣೆ 
ಯಿಂದ ಮಾನವರು 64231 ಹಸ್ತ ಗಳುಳ್ಳ sas ತ 
32 32 ಹೆಕ್ಕಿಗಳುಳೆ ಗೈ ಚೌಕಾಕಾರದ ಮಂಟನಗಳಲ್ಲೂ ಮತ್ತು 32 ಹಸ್ಮಗಳನ 
ಸುತ್ಮಲೂ ದಕ. ತ್ರಿಕೋನ ಮಂಟಿಸಗಳಲ್ಲೂ ನಾಟಕವನ್ನು ಸಾ ಅರ್ಹ 
ಕೆಂಬುದ: ನಮಗೆ ತಿಳಿದುಬರುತ್ತದೆ, 


| 


ಸಂಸ್ಕೃತ ರಂಗಭೂಮಿ ಮತ್ತು ಅದರ ಇತಿಮಿತಿಗಳು ೬೭ 


ರಂಗಮಂದಿರದ ನಿರ್ಮಾಣದ ಮೊದಲು ನಿರ್ಮಿತವಾಗಲಿರುವ ನೆಲದ ಪರೀಕ್ಷೆ 
ನಡೆಯುತ್ತಿತ್ತು. ಭೂಮಿಯನ್ನು ನೇಗಿಲುಗಳಿಂದ ಉಳುಮೆ ಮಾಡಿ ಹುಲ್ಲುಕಡಿ 
ಕಲ್ಲುಮಣ್ಣು ಗಳನ್ನು ತೆಗೆದು ಸ್ವಚ್ಛಗೊಳಿಸುತ್ತಿದ್ದ ರು. ಬಳಿಕ ಪುಷ್ಯ ನಕ್ಷತ್ರದ 
ಪ್ರಾರಂಭದಲ್ಲಿ ಬಿಳಿದಾರದಿಂದ (ಬಿಳಿಯ ಬಣ್ಣದ ನೂಲ್ಕು ಮುಂಜ್ಕ ಹುಲ್ಲಿನಕಡ್ಮಿ 
ಇತ್ಸಾದಿ) ನಾಟ್ಯಗೃಹದ ಉದ್ದಗಲಗಳನ್ನು ಅಳೆಯುತ್ತಿದ್ದರು. ರೋಹಿಣೀ 
ನಕ್ಷತ್ರದಲ್ಲಿ ಗೋಡೆಗಳ ನಿರ್ಮಾಣ ಪ್ರಾರಂಭವಾಗುತ್ತಿತ್ತು. ಸಮಪಾತಳಿಯಾದ 
ಸ್ನಿರವಾದ ಮತ್ತು ನಿರ್ದಿಷ್ಟ ಅಳತೆಗಳೀದ ಕೂಡಿದ ನೆಲದಲ್ಲಿ ನಿರ್ಮಾಣಕ್ಕೆ ಅದ್ಯತೆ 
ನೀಡುತ್ತಿದ್ದರೆಂದೂ ನಾಟ್ಯಶಾಸ್ತ್ರದಿಂದ ತಿಳಿದುಬರುತ್ತದೆ. 


ವತಾದರಿ ನಾಟ್ಯಮಂಟಪ 


ಮಾದರಿ ನಾಟ್ಯಮಂಡಪವು ಆಯಶಾಕಾರವಾಗಿದ್ದು 64 ಹಸ್ತ ಉದ್ದವೂ, 
32 ಹಸ್ತ ಅಗಲವೂ ಇರುತ್ತಿತ್ತು. ಅವುಗಳನ್ನು ಮತ್ತೆರಡು ಸಮಭಾಗಗಳನ್ನೂಗಿ 
ಮಾಡುತ್ತಿದ್ದರು. ಒಂದು ಭಾಗವು ರಂಗಮಂಡಪ ಅಥವಾ ಪ್ರೇಕ್ಷಾ ಗೃಹವೆಂದ್ಕೂ 
`ಮತ್ತೊಂದ: ಭಾಗವು ರಂಗಭೂಮಿ (ವೇದಿಕೆ) ಎಂದೂ ಕರೆಯಲ್ಪಡುತ್ತಿತ್ತು. 
ರಂಗವೇದಿಕೆಯು ವ.ತ್ತೆರಡು ವಿಭಾಗವಾಗುತ್ತಿತ್ತು. ಮುಂಭಾಗದ್ದು ನಿನ ಪ್ರದೇಶ 
ವಾದರೆ ಹಿಂಭಾಗದ್ದು ನೇಪಥ್ಯಗೃಹ, ಮುಂಭಾಗದ ನರ್ತನ ಪ್ರದೇಶವೂ ಪುನಃ ಎರಡು 
ವಿಭಾಗವಾಗುತ್ತಿತ್ತು. ಇವುಗಳಲ್ಲಿ ಮುಂಭಾಗದಲ್ಲಿ ನರ್ತನವನ್ನು ಮಾಡುತ್ತಿದ್ದರು. 
ಅದನ್ನು ರಂಗಪೀಠವೆನ್ನುತ್ತಿದ್ದರು. ಹಿಂಭಾಗವು ರಂಗಮಂದಿರದ ಕೇಂದ್ರಬಿಂದು. 
ಅದುವೇ ರಂಗಶ್ರೀರ್ಷ. ರಂಗಪೀಠದ ಎರಡೂ ಕಡೆಗಳಲ್ಲಿಯೂ ಸಮಾನ ಅಳತೆಯ 
ಒಂದೊಂದ: ಮತ್ತವಾರಿಣಿ*ಗಳನ್ನು ನಿರ್ಮಿಸುತ್ತಿದ್ದರು, ಹೀಗೆ ಅಯಶಾಕಾರದ 
ರಂಗವ.0ದಿ:ದಲ್ಲಿ ಸಭಾ ಗೃಹವು 32x32 ಹೆಸ್ತಗಳ್ಸುದ್ದಾಗಿಯೂ, ಮುಂಭಾಗದ 
ವೇದಿಕೆಯು 8x16 ಹಸ್ತಗಳ.ಳ್ಳೈದ್ದೂ ಹಿಂಭಾಗದ ವೇದಿಕೆಯು 8x32 
ಹಸ್ತಗಳುಳ್ಳೆದ್ಹಾಗಿಯೂ ಇರುತ್ತಿದ್ದವು. 88 ಹಸ್ತಗಳುಳ್ಳ ಮತ್ತವಾರಿಣಿಯು 
ಎರಡೂ ಕಡೆ ಇರುತ್ತಿತ್ತು. ಹಾಗೆಯೇ ನೇಪಥ್ಯವು 1632 ಹಸ್ತಗಳುಳ್ಳು 
ದ್ಹಾಗಿತ್ತೆಂದೂ ತಿಳಿದುಬರುತ್ತದೆ.4 


ತೌ 
*ನಾಟ್ಯಶಾಸ್ತ್ರವು ನಿಗದಿಪಡಿಸುವಂತೆ ರಂಗಪೀಠದ ಇಕ್ಕೆಡೆಗಳಲ್ಲಿ 8x8 ಹಸ್ತಗಳುಳ್ಳ 
ಉದ್ದವುಳ್ಳ ಮತ್ತವಾರಿಣಿಗಳನ್ನು ರಚಿಸಬೇಕು. ಇವುಗಳೆರಡೂ ರಂಗಪೀಠಕ್ಕಿಂತ ಒಂದೂವರೆ 
ಹಸ್ತಗಳಷ್ಟು ಎತ್ತರವಾಗಿರಬೇಕು, ಮತ್ತವಾರಿಣಿ ಎಂದರೇನು ಎಂಬುದರ ಬಗೆಗೆ ವಿದ್ವಾಂಸರಲ್ಲಿ 
ಭಿನ್ನಾಭಿಪ್ರಾಯಗಳಿವೆ, ರಂಗಸ್ಥಳದ ಮುಂಭಾಗವೇ (ಮುಂಭಾಗದ ಮುಂಭಾಗ) ಮತ್ತವಾರಿಣಿ 
ಎನ್ನಬಹುದು. ಇದು ಸಂದರ್ಭಾನುಸಾರವಾಗಿ ಅಭಿನಯದ ಕಕ್ಷ್ಯವಾಗಿ ಉಪಯೋಗಿಸುತ್ತಿದ್ದರೆಂಬುದು 
ಹೆಚ್ಚು ಸಮಂಜಸವಾದ ಅಭಿಪ್ರಾಯವಾಗಿದೆ, ಆದ್ಯರಂಗಾಚಾರ್ಯರು ರಂಗಭೂಮಿಯ ಪಕ್ಕದಲ್ಲಿಯ 
ಜಗಲಿಯೇ ಮತ್ತವಾರಿಣಿ ಎಂದು ಅಭಿಪ್ರಾಯಪಡುತ್ತಾರೆ. (ನಾಟ್ಯಶಾಸ್ತ್ರ, ಆದ್ಯರಂಏ. 17) 


೭೮ ಮಾನವಿಕ ಕರ್ಣಾಟಕ 


ಇಂತಹ ನಾಟ್ಯಮಂಡಪಗಳನ್ನು ಹೆಚ್ಚಾಗಿ ಮಾನವರು ಬಳಸುತ್ತಿದ್ದರು. ಈ 


ಮಂಡನಗಳು ಮೇಲೆ ತಿಳಿಸಿದ ಅಳತೆಗಳಿಂದ ಹೆಚ್ಚು ದೊಡ್ಡದಾಗಕೂಡದು- 
ಹಾಗಾದಲ್ಲಿ ನಾಟ್ಯದ ದೃಶ್ಯತೆಯು ಅಸ್ಪಷ್ಟ ಕವಾಗಬಹುದಾಗಿದೆ. ಮಂಡಪವು ಹೆಚ್ಚು 
ಉದ್ದವಾದಲ್ಲಿ ಧ್ವನಿಯನ್ನು ಎತ್ತರಿಸಬೇಕಾಗುವುದು. ದೂರದಲ್ಲಿದ್ದವರಿಗೆ ಶಬ್ದಗಳ 
ಅಸ್ಪಷ್ಟತೆ, ಹತ್ತಿರದಲ್ಲಿದ್ದವರಿಗೆ ಕರ್ಕಶತೆಯ ಅನುಭವ ಬರುವುದು. ಇದಲ್ಲದೆ 
ಮನಸ್ಸಿನ ಭಾವನೆಯನ್ನು ಮುಖದ ಮೇಲಿನ ಕಳೆಯಿಂದ ತೋರಿಸಿದ್ದ ವ-ಂಡಪ 
ಹೆಚ್ಚು ಉನ್ತವಾಗಿದ್ದರೆ, ಪ್ರೇಕ್ಷಕರಿಗೆ ಕಾಣುವುದಿಲ್ಲ. ಆದುದರಿಂದ ಎಲ್ಲಾ ಪ್ರೇಕ್ಸ್ಯಾ 
ಗೃಹಗಳಲ್ಲಿ ಮಧ್ಯಮ ಅಳತೆಯ (64 ಹಸ್ತಗಳ) ನಾಟ್ಯಮಂಡಪ ಎಲ್ಲರಿಗೂ 
ಸಮ್ಮತವಾಗಿತ್ತು. 

ಚೌಕಾಕಾರದ ನಾಟ್ಯಮಂಡಪವು 3232 ಹಸ್ತ ಗಳುಳ್ಳಿದ್ದಾಗಿತ್ತು. 
ಇದನ್ನು ಉದ್ದಕೂ | ಅಗಲಕ್ಕೂ ಸಮನಾದ ಎಂಟು ವಿಭಾಗಗಳಾಗಿ ವಿಂಗಡಿಸ 
ಲಾಗುತ್ತಿತ್ತು. ರಂಗಹೀಠವು ಮಧ್ಯದಲ್ಲಿ ನಾಲ್ಕು ವಿಭಾಗಗಳನ್ನು ಹೊಂದಿತ್ತು. 
ಇಂತಹ ನಾಟ್ಯಮಂಡಪಗಳಲ್ಲಿ "ಮತ್ತವಾರಿಣಿ'ಗಳು 8» 8 ಹಸ್ತಗಳುಳ್ಳ ಅಳತೆ 
ಯನ್ನು ಹೊಂದಿತ್ತು?್‌. 

ತ್ರಶ್ರ | ರಂಗಮಂದಿರವು ಸಮಭುಜ ತ್ರಿಕೋನಾಕಾರದಲ್ಲಿರುತ್ತಿತ್ತು. ರಂಗ 
ಪೀಠವೂ ತ್ರಿಕೋಣ. ಕೋಣದಲ್ಲಿಯೇ ಒಂದು ಬಾಗಿಲು. ಪ್ರತಿಯೊಂದು 
ಪಾರ್ಶ್ವವನ್ನು 8 ಸಮನಾದ ವಿಭಾಗಗಳಲ್ಲಿ ವಿಭಜಿಸುತ್ತಿದ್ದರು ಪ್ರತಿಯೊಂದು 
ವಿಭಜನೆ ಕೀಖೆಯಿಂದ ರಂಗಮಂದಿರದ ಕೊನೆಯಂಚಿಗೆ ಸರಿಸಮನಾದ ರೇಖೆಗಳನ್ನು 
ಎಳೆಯುತ್ತಿದ್ದರು. ಹೀಗೆ ಒಟ್ಟು ಅರವತ್ತನಾಲ್ಕು (64) ತ್ರಿಕೋನಗಳು ರಚಿತ 
ವಾಗುತ್ತಿದ್ದವು. ಮಧ್ಯಭಾಗದಲ್ಲಿ ನಾಲ್ಕು ತ್ರಿಕೋನಗಳನ್ನು ಹೊಂದಿರುವಂತೆ 
ರಂಗಪೀಠವನ್ನು ರಚಿಸುತ್ತಿದ್ದರು. ಇದರ ಹಿಂಭಾಗದಲ್ಲಿ 5 ಕ್ರಿಕೋನಗಳು 
ಒಳಗೊಂಡಂತೆ ರಂಗ ಶೀರ್ಷವು ರಚಿತವಾಗುತ್ತಿದ್ದವು. ನೇಸಥ್ಯಗೃಹವು ಅದಕ್ಕೂ 
ಹಿಂಭಾಗದ 15 ತ್ರಿಕೋನಗಳಲ್ಲಿ ರಚಿತವಾಗುತ್ತಿತ್ತು. 8 ತ್ರಿಕೋನಗಳಲ್ಲಿ 
ಒಂದೊಂದರಂತೆ ಮತ್ತವಾರಿಣಿಗಳನ್ನು ರಚಿಸುತ್ತಿದ್ದರು. ಉಳಿದ ತ್ರಿಕೋನಗಳು 
ಪ್ರೇಕ್ಸಾಗೃಹವಾಗಿರುತಿತು6. 


ವಿವಿಧ ರಂಗಮಂದಿರಗಳಿಗನುಗುಣವಾಗಿ ಎಷ್ಟೆಷ್ಟು ಮತ್ತು ಯಾವ ಬಗೆಯ | 


ಸ್ತಂಭಗಳನ್ನು ನಿರ್ಮಿಸಬೇಕೆಂಬುವರ: ಬಗೆಗೆ ನಾಟ್ಯಶಾಸ್ತ್ರ ವಿಸ್ತಾರವಾಗಿ ತಿಳಿಸುತ್ತದೆ. 
ಇಂತಹ ಸ್ತಂಭಗಳನ್ನು ನಿರ್ಮಿಸುವಾಗ ನಡೆಸಬೇಕಾದ ಧಾರ್ವಿಕ ಕ್ರಿಯೆ ಮತ್ತು 
ಸಮಾರಂಭಗಳ ಬಗ್ಗೆ ವಿಶೇಷ ವಿವಂಣೆ ಇದೆ. ವರ್ಣಧರ್ಮಾನುಸಾರವಾಗಿ ಭರತನು 
ರಂಗನ.ಂದಿರದ 4 ಮುಖ್ಯಸ್ಮಂಭಗಳನ್ನು ಚಾತ:ವರ್ಣ್ಯ್ಯ, ಸಮುದಾಯಕ್ಕೇ 
ಮೊಸಲಿರಿಸಿದ್ದಾನೆ. ರಂಗಮಂದಿರದ ರಕ್ಷಕರಾಗಿರುವ ಬೇಕೆ. ಜೇರೆಯ ದೇವತೆ 
ಗಳಿಗಾಗಿಯೇ (ರಂಗಮಂದಿರದಲ್ಲಿ) ಸ್ರತ್ಯೇಕ ಪ್ರತ್ಯೇಕ ಜಾಗಗಳನ್ನು ಹೇಳಿದ್ದಾನೆ, 


ಸಂಸ್ಕೃತ ರಂಗಭೂಮಿ ಮತ್ತು ಆದರ ಇತಿಮಿತಿಗಳು ೯ 


ಸಭಾಮಂದಿರವು. ಸುಂದರವಾಗಿ ಅಲಂಕರಿಸಲ್ಪ ಟ್ಟ ರಬೇಕಲ್ಲದೆ ಮಂದ ಕೆತ್ತನೆ 
ಗಳಿಂದಲೂ, ಹೊಗಳು, ಹಕ್ಕಿಗಳು ಮತ್ತು ಫ್ರಾ ಗಳ ಚಿತ್ರಗಳುಳ್ಳ ಕುಸುರಿ 
Be ecdes ಕೇಕು ಹೇಳುತ್ತಾ ಫೆ. ಗೋಡಿಗಳೆಲ್ಲೂ ಸುಣ್ಣ 
ಬಣ್ಣ ಬಳಿದು ಸುಂದರವಾಗಿರಬೇಕ-. 

ರಂಗಪ.ಂದಿರದ ನಿರ್ಮಾಣದ ಬಗೆಗೆ ಸಂಸ್ಕತದ ಇನ್ನೂ ಕಲವು ಗ ಸಂಥಗಳಲ್ಲಿ 
ಉಲ್ಲೇಖಗಳಿವೆ. ಶಿಲ್ಪಕಲೆಗೆ ಮೀಸಲಾದ "ಸಮರಾಂಗಣ ಸೂತ ತ್ರಧಾರ್‌ವು ಏಳು 
ಬಗೆಯ ನಾಟ್ಯ ಮಂಡಪಗಳನ್ನು ಹೆಸರಿಸುತ್ತದೆ”. ದೊಡ್ಡ ದೊಡ್ಡ ಬಾ. 
ಸಜಜ ಅಲಂಕಾರ ಮಂಡಪಗಳು ಶಾಶ್ವ ತೆ ಮಂಡಪಗಳೆನಿಸಿದ್ದ ವು. 
ಹಬ್ಬಹರಿದಿನಗಳು, ವಿವಾಹಾದಿ ಧಾರ್ಮಿಕ ಕ್ರಿಯೆಗಳಿಗೆ. ಸಂಬಂಧಿಸಿದಂತೆ ನಿರ್ಮಿತ 
ಗುವ ಮಂಡಪಗಳ: ತಾತ್ಪಾಲಿಕಗಳೆನಿಸುತ್ತವೆ ನಾಟ್ಯಕಲೆ ಅಥವಾ ಅಭಿನಯವು 
ಧಾರ್ಮಿಕ ಕ್ರಿಯೆಯ ಭಾಗವಾಗಿತ್ತೆಂದೂ ಈ ಗ್ರಂಥದಲ್ಲಿ ಸೂಚಿತವಾಗಿದೆ. ಹೀಗಾಗಿ 
ಧಾರ್ಮಿಕ ಕ್ರಿಯೆಯ ಆಚರಣೆಯ ಸಂದರ್ಭದಲ್ಲಿ ನಾಟ್ಯಮಂಡಪಗಳನ್ನು 
ನಿರ್ಮಿಸುತ್ತಿ ದ್ಹಾರೆಂದು ಊಹಿಸಬಹ.ದಾಗಿದೆ. ಈ ಮಂಡಪಗಳನ್ನು ನಾಟ್ಯಶಾಲೆ 
ಗಳೆಂದು ಕರೆಯುತ್ತಿದ್ದ ರೆಂದೂ ಉಲ್ಲೇಖಗಳಿವೆ, 

"ವಿಷ್ಣುಧರ್ಮೊೋತ್ತರಪುರಾಣ'ವು ಕೇವಲ ಎಂಡು ಬಗೆಯ ೭ಂಗಮಂದಿರ 
ಗಳನ್ನು ಹೆಸರಿಸ ತ್ತದೆ. ಅದರ ಪ್ರಕಾರ ನಾಟ್ಯವನ್ನು ರಂಗದಲ್ಲಿ ಮಾತ್ರ ಪ್ರದರ್ಶಿಸ 
ಜೀಕಲ್ಲದೆ ಅಂತಹ ರಂಗಮಂದಿರವು ಕೇವಲ ಅಯತ ಅಥವಾ ಚೌಕ ಆಕಾರದಲ್ಲಿಯೇ 
ಇರಬೇಕು. ಚಚ್ಚೌಕ ರಂಗವು 32 * 32 ಹಸ್ತಗಳ ಆಳತೆಯದಾಗಿರಬೇಕು,. ಸಭಾ 
ಮಂಡಪವು ಬಹಳ ಕಿರಿದು ಆಥವಾ ಹಿರಿದು ಆಗಿರಬಾರದು. ಹಾಗೆ ರಚಿಸಿದಲ್ಲಿ ಆದು 
ದೃಷ್ಟ ಮತ್ತು ಅದೃಷ್ಟ ದೋಷಗಳಿಗೆ ಎಡೆಯನ್ನುಂಟುಮಾಡುತ್ತದೆ. (ವಿ.ಧಪು) 

ನಾರದ ರಚಿತ ಸಂಗೀತ ಮಕರಂದವು 96x96 ಹಸ್ತಗಳ ಆಳತೆಯುಳ್ಳ 
ತ್ರಿಕೋನಾಕಾರದ ರಂಗಮಂದಿರವನ್ನು ಮಾತ್ರ ಹೆಸರಿಸುತ್ತದೆ? ನಾಟ್ಯ ಶಾಲೆಯಖ 
84 ನಾಟ್ಯ ಬಂಧಗಳಿಂದ ಕೂಡಿರುವುದಲ್ಲದೆ ಉತ್ತಮ ಶಿಲೆಗಳಿಂದ ನಿರ್ಮಿತವಾಗಿರ 
ಬೇಕು ಮತ್ತು ಕವಡೆಗಳಿಂದಲೂ, ಧ್ವಜಗಳಿಂದಲೂ, ತೋರಣಮಾಲೆಗಳಂದಲೂ 
ಅಲಂಕರಿಸಲ್ಪಟ್ಟ ರಬೇಕೆಂದು ತಿಳಿಸುತ್ತ ದೆ. | ಸ 

ಶಾರದಾತನಯನು , ತನ್ನ “ಭಾವಪ್ರಕಾಶ'ದಲ್ಲಿ ರಾಜನ ಆರಮನಯಲ್ಲ 
ಚೌಕಾಕಾರದ, ತ್ರಿಕೋನಾಕಾರದ ಮತ್ತು ವೃತ್ತಾಕಾರದ ರಂಗಮಂದಿರಗಳಿರ 
ಬೇಕೆನ್ನು ತಾ ನೆ, 10 ಇಂತಹ ರಂಗಮಂದಿರಗಳು ಬೇರಿ ಬೇರಿ ವಿಶೇಷ ನೃತೃಗಳಗಾಗಿ 
ಮತ್ತು 'ಶ್ರೀಕ್ಷ Se ನಿರ್ಮಿತವಾಗಬೇಕೆಂಬುದು ಅವನ ಅಭಿವ.ತ. ವ ಶ್ರಾಕಾರದ 
ರಂಗಮಂದಿರದಲ್ಲಿ ಮಾರ್ಗೀ' ಮತ್ತು "ದೇಶೀಯ' (ಲೌಕಿಕ ಮತ್ತು ಜಾನ 
ಪದೀಯ) ಯಾದ ಕೂಡದ ಚಿತ್ರ ಎಂಬ ವಿಶೇಷ ನ ೈಶೃವು ನರ್ತಿಸಲ್ಪ ಡಬೇಕೆಂದೂ 
ಹೇಳುತ್ತಾನೆ. ವೃತ್ತರಂಗಮಂದಿರಗಳಲ್ಲಿ ಫೆ ಪ್ರೀಕಕರಾಗಲು ವ.ಹಾರಾಜ, ಇತರ 


೮೦ ಮಾನವಿಕ ಕರ್ಣಾಟಕ | 


ರಂಗಮಂದಿರಗಳ ಮೇಲ್ವಿಚಾರಕರು ದೇಶದ ಪ್ರಮುಖ ವ್ಯಕ್ತಿಗಳು ಮಾತ್ರ ತ್ರ 
ಅರ್ಹರೆಂದು ತಿಳಿಸುತ್ತಾ ನ” ಚೌಕಾಕಾರದ ರಂಗಮಂದಿರಗಳಲ್ಲಿ ತಿ ಪರಿವಾರ, ' 
ವುಂತ್ರಿವರ್ಗದವರು, ವ್ಯಾಪಾ ರಿಗಳು, ಸೇವಾಮುಖ್ಯರು, ವೇಶೆ ಯರು, ಪ್ರೇಕ್ಷಕರಾಗ' 
ಬಹುದೆಂದೂ, ಈ ಮಂಡಪದಲ್ಲಿ ಎಲ್ಲಾ ರೀತಿಯ ಮಿಶ್ರ ಸಂಗೀತ, ನೃತ್ಯಗಳನ್ನು 
ಪ್ರದಶಿ ದರ್ಶಿಸಬೇಕೆಂದೂ ತಿಳಿಸ:ತ್ತಾನೆ. ತ್ರಿ ಕೋನಾಕಾರದ ಗಮೂದಿಂಿಸ್‌ಲಿ ರಾಜ 
ವೃಂದ, ಪುರೋಹಿತವರ್ಗ, ಅಧ್ಯಾ pp ವೃಂದ, ರಾಣಿಯರು ಪ್ರೇಶ್ಷಕರಾಸ | 
ಬಹುದೆಂದೂ ಮತ್ತು ಕೇವಲ ಮಾಡಿಸ ಯ ರೀತಿಯ ನೃ ತ್ಯವನ್ನು ಪ್ರದರ್ಶಿಸ" 
ಬೇಕೆಂದೂ ಹೇಳುತ್ತಾನೆ | 


ಆಸನಗಳ ವ್ಯ ವಸ್ಥೆ 

ಪ್ರ Me ಭಾರತೀಯ ರಂಗಮಂದಿರಗಳಲ್ಲಿ ಆಸನಗಳ ವ್ಯವಸ್ಥೆ ಬಹಳ ' 
ಅಚ್ಚಕಟ್ಟಾಗಿತ್ತು. ಭರತಮುನಿಯ: ಹೇಳುವಂತೆ ಆಸನಗಳು ಸೋಪಾನಾಕೃತಿ. 
ಅಥವಾ ಗ್ಯಾಲರಿಯ :ಂತಿದ್ದು ಸುಂದರವಾಗಿರುತ್ತಿದ್ದವು. ಹೆಚ್ಚಾಗಿ ಮರದಿಂದ 
ಮಾಡಲ್ಪ ಟ್ರಿ ಅಥವಾ ಇಟ್ಟಿ ಗೆಗಳಿಂದ ರಚಿತವಾದ. ಆಸನಗಳಿದ್ದವು. ಕ:ಲಿಡುವ 
ಜಾಗಕ್ಕೂ ಮ ತ್ತು ಒಂದು ಭಿಸನದಿಂಜಿ ಮತ್ತೊಂದು ಆಸನಕ್ಕೆ 1 ಅಥವಾ 13 ಹಸ್ತ 
ಅಂತರವಿರುತ್ತಿತ್ತು, ಭರತನು ರಂಗವನ್ನು ದ್ವಿಭೂಮಿ ಎಂದು ಹೆಸರಿಸಿದ್ದು ಬಹುಶಃ 
ಕಂಗಸ್ಕೃಳವು ಎತ್ತ ರದಲ್ಲೂ, ಪ್ರೇಕ್ಷಕರ ಆಸನಗಳ: ಳೈಸ್ಥಳವು ಕೆಳಭಾಗದಲ್ಲಿಯೂ : 
ಇದ್ದಿರಬೇಕೆಂದು ಊಹಿಕಟಕುದಾಗಿದೆ. 11 

ರಂಗವನ್ನು ಕಕ್ಷ್ಯ ಗಳೆಂಬ ವಾರು ಮುಖ್ಯ ವಿಭಾಗಗಳನ್ನಾಗಿ ನಿಭಜಿಸುತ್ತಿ ದ್ದ ರು 
(ಒಳಕಕ್ಷ್ಯ್ಯ ಮಜ್ಯತ ಮತ್ತು ಹೊಂಕಕ್ಷ್ಯ). ಒಳಕಕ್ಷ್ಯವು ನೇಪಥ್ಯಕ್ಕೆ ಸಮೀಪ 
ದಲ್ಲಿರುತ್ತಿತ್ತು. ಹೊರಕಕ್ಷ್ಯ ವೆಂದರೆ ರಂಗಸ್ಕಳದ ವ. ಭಾಗ ಮತ್ತು ವ.ಧ್ಯಕಕ್ಷ್ಯ 
ಮೆದಕೆ ಇವೆರಡರ ತೋ ಭಾಗ ದ್ಯ ಶ್ಯ ಬದಲಾವಣೆಯನ್ನು ಈ ಕಕ್ಷ್ಯ ಗಳ 
ಮೂಲಕ ಮಾಡುತ್ತಿದ್ದರು. ಕಾವು ದೃಶ್ಯದಲ್ಲಿ ಸ್ಮಳಬದಲಾವಣೆ 
ಯನ್ನಾಗಲೀ ಇಲ್ಲನೇ ಘಟನೆಗಳ ಬದಲಾವಣೆಯನ್ನಾ ಗಲೀ ರಂಗಕ್ಕೆ ಸುತ್ತು 
ಬರುವುದರ ಮೂಲಕ ಸೂಚಿಸ ತ್ತಿದ್ದರು, ಇದರಿಂದಾಗಿ ರಂಗಮಂದಿರದಲ್ಲಿ ಕಕ್ಷ್ಯವೆ:ಬ 
ವಿಭಾಗ ಒಂದೆ: ಊಹನಾತ್ಮಕ ವಿಭಾಗವೆಂದು ತಿಳಿಯಬಹ್‌. ದಾಗಿದೆ. 


ನೇಪಥ್ಯ 

ನೇಪಥ್ಯವು ರಂಗದ ಹಿಂಭಾಗದ ರಂಗಶೀರ್ಷಕ್ಕೆ ಹೊಂದಿಕೊಂಡಿರುತ್ತಿತ್ತು. 
ಪ್ರೇಕ್ಷಕರಿಗೆ ನುಖಮಾಡಿಕೊಂಡು ರಂಗಶೀರ್ಷದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ವಿವಿಧ 
ಪಾತ್ರಧಾರಿಗಳಿಗೆ (ಮೇಕಪ್‌ಗಾಗಿ) ಬಣ್ಣ ಬಳಿದು. ಸಿದ್ಧರಾಗಿರಲು ಅನುಕೂಲ 
ವಾಗುವಂತೆ ನೇಸಥ್ಯವು ಸಾಕಷ್ಟು ವಿಶಾಲವಾಗಿರುತ್ತಿತ್ತು. ಅರ್ಭಟಧ್ವನಿ, ಗೊಂದಲದ 


ಸಂಸ್ಕೃತ ರಂಗಭೂಮಿ ಮತ್ತು ಅದರ ಇತಿಮಿತಿಗಳು ೮೧ 


ವಾಶಾವರಣ. ಮತ್ತು ಗಲಭೆ ಇತ್ಯಾದಿ ಸನ್ನಿವೇಶಗಳನ್ನು ನೇಪಧ್ಯ ದಿಂದಲೇ 
ಹೊರಡಿಸುತ್ತಿದ್ದರು, ರಂಗಸಂಪ್ರ ದಾಯಾನುಸಾರ ರಂಗದಲ್ಲಿ ಪ್ರ ನಶಿದ 
ದೇವತೆಗಳ ಮತ್ತು ಇತರ ಚವಾಗಂರಳ ಪಾತ್ರ ಸ್ನ ವೇಶವನ್ನು ನೇಪಥ್ಯದಿಂದಲೇ 
ಮೊಳಗಿಸುತ್ತಿದ್ದರು. 

ರಂಗದಲ್ಲಿ ಸನ್ನಿವೇಶ, ಘಟನೆ ಮೊದಲಾದವುಗಳನ್ನು ಪ್ರದರ್ಶಿಸ.ವಾಗ ಸರಡೆಯು 
ಮುಖ್ಯ ಪಾತ್ರ ವಹಿಸುತ್ತದೆ. ನಾಟ್ಯಶಾಸ್ತ್ರದಲ್ಲಿ ಪರದೆಗೆ "ಯವನಿಕಾ' ಅಥವಾ 
'ಜವನಿಕಾ ಎಂಬ ಸದಗಳನ್ನು ಬಳಸಲಾಗಿದೆ, ಅಭಿನವಗುಪ್ತನು "ಯವನಿಕಾ'ಶಬ್ದವನ್ನು 
. ವ್ಯಾಖ್ಯಾನಿಸುತ್ತಾ ಯವನಿಕಾನೆಂದರಿ ತೂಗುಹಾಕಲ್ಪ ಟ್ಟದ್ದು ಅಥವಾ ತೂಗು 


ಜಾಕಿ ಎಂದು ಅಭಿಪ್ರಾಯಪಡುತ್ತಾನೆ. 12 MRE ಹಿಂಜಿ ನಮ್ಮ ಪ್ರಾಚೀನ 
-ರಂಗಭೂವಿ:ಗಳಲ್ಲಿ ಇಳಿಸಿಬಿಡುವ (ಉರುಳಿಸುವ) (ಡ್ರಾಪಕರ್ಟನ*) ಪರಣಿಗಳರಲಿಲ್ಲ. 
ಸ್ರ ವಿಚಾರವನ್ನು ಸಂಸ್ಕೃತ ನಾಟಕಗಳ ಸಮಾಜನಗಳಲ್ಲಿ ನಾವು ಗಮನಿಸಬಹ:ದು ; 
ಸಂಸ್ಕೃತ ನಾಟಕಗಳಲ್ಲಿ ಸಾಮಾನ್ಯವಾಗಿ ಅಂಕಗಳು ಯಾವುದಾದರೊಂದು ಕಾಲದ 
ವಿವರಣೆ, ಇಲ್ಲವೇ ದಿನದ ವರ್ಣನೆಗಳೊಂದಿಗೆ ಮುಕ್ತಾಯವಾಗುತ್ತವೆ; ಇನ್ನು 
ಸೆಲವು ಅಂಕಗಳ ಕೊನೆಗೆ ನಾಯಕಾದಿ ಪಾತ್ರಧಾರಿಗಳಲ್ಲಿ ನಿರ್ಗಮನಕ್ಕೆ ಸಲಹೆ, 
ಸೂಚನೆ ಕೊಡುವುದರ ಮೂಲಕ ಸಮಾಪನವಾಗುತ್ತವೆ. ರಂಗ ನಿರ್ದೇಶನದಲ್ಲಿ 
ಉಪಯೋಗಿಸುವ “ಪ್ರವಿಶತಿ ಅಸನಸ್ಕ ? ಆಸೀನನಾಗಿದ್ದು ಕೊಂಡು ಪ್ರವೇಶಿಸುತ್ತಾ ತಿ 
ಎಂಬಲ್ಲಿ ನಮಗೆ ತಿಳಿಯುವುದೇನೇಬರೆ, ಇಬ್ಬರು ವ್ಯಕ್ತಿ ಗಳು ಪರದೆಯನ್ನು ಎತ್ತಿ 
ಹಿಡಿಯುತ್ತಿದ್ದರು ಮತ್ತು ಅವರು ಪಕ್ಕಕ್ಕೆ. ಪರದೆಯನ್ನು ಸರಿಸಿದಾಗ ಇಲ್ಲವೇ 
ಎತ್ತಿಕೊಂಡು ಹೋದಾಗ ಪ್ರೇಕ್ಷಕರು ರಂಗಸ್ಥೃ ಳದಲ್ಲಿ ಕುಳಿತಿರುವ ನಟನನ್ನು ಕಾಣ 
ಬಹೆ:ಡಾಗಿತ್ತು, ಇಷ್ಟು ಮಾತ್ರವಲ್ಲದೇ ನಾಟಕದ ಪೂರ್ವರಂಗ ನಿರ್ದೇಶನಗಳಾದ 
'ಧ್ರುವಗಾನ ಮತ್ತು ಜತರ ಕೂಡಾ ಪರದೆಯ ಹಿಂದಿನಿಂದಲೇ ನಡೆಯು 
ತಿದ್ದವು. ಆದ್ದ ರಿಂದ ಭಾರತೀಯ ರಂಗಭೂಮಿಯಲ್ಲಿ ಪರದೆಗಳನ್ನು ಎಳೆಯುವ 
ಪದ್ಧತಿ ಅನಂತರದ ಕಾಲದಲ್ಲಿ ಪ್ರಾರಂಭವಾಯಿತೆನ್ನುವುದು ಸಮಂಜಸವಾಗಿದೆ. 


ಪ್ರೇಕ್ಷಕರ ಲಕ್ಷಣಗಳು 

ಸುಸಂಸ್ಕೃತರಾದೆ ಪ್ರೇಕ್ಷಕರೇ ಸಂಸ್ಕೃತ ನಾಟಕಗಳ ಜೀವಾಳವಾಗಿದ್ದರು, 
ಕಾಳಿದಾಸನ ಮಾಲವೀಕಾಗಿ ಮಿತ್ರ ನಾಟಕದಲ್ಲಿ ಸೂತ್ರ ಧಾರನು ಪ್ರವೇಶಿಸಿ 
(ಅಂಕ-|) “ನಾನು ಮಾಲವೀಕಾಗ್ನಿ ಮಿತ್ರವೆಂಬ ನಾಟಕವನ್ನು ಈ ಮದನ 
ವ.ಹೋತ್ಸ ವದಲ್ಲಿ ಅಭಿನಯಿಸಲು ವಿದ್ವಾ ಂಸರಾದ ಪ್ರೇಕ್ಷಕರ ಅನುಮತಿಯನ್ನು 
ಪಡೆದಿದ್ದೇನೆ ಎಂದು ಹೇಳುವುದು ಇದಕ್ಕೆ ಸಾಕ್ಷಿಯಾಗಿದೆ. ಅಲ್ಲೇ ಮುಂದಕ್ಕೆ 
ಮಾಲವೀಕಾಗ್ವಿ ಮಿತ್ತ ನಾಟಕವನ್ನೇ ಏಕೆ ಅಭಿನಯಿಸಬೇಕ: ಎಂಬ ಪ್ರಶ್ನೆಗೆ 
ಸೂತ್ರ ಧಾರನು ಉತ್ತರಿಸುತ್ತಾ "ವಿದ್ವಾಂಸರು ತಾವೇ ವಿಮರ್ಶಿಸಿ, ಹಳತಿರಲಿ, 


6 


೮೨ ಸ ಮಾನವಿಕ ಕರ್ಣಾಟಕ 


ಹೊಸತಿರಲಿ ಒಂದನ್ನು ಮೆಚ್ಚುತ್ತಾರೆ; ಆದರೆ ಮೂಢರು ಮಾತ್ರ ಬೇರೆಯವರ 


ಅಭಿಪ್ರಾಯಕ್ಕೆ ತಲೆಬಾಗುತ್ತಾರೆ. (ಮೂಢ: ಪರಪ್ರಶ್ಯಯನೇಯ ಬುದ್ಧಿ)13 


ಎಂದು ಹೇಳುವುದು ಅಂದಿನ ಪ್ರೇಕ್ಷಕರು ನಾಟಕದ ಬಗ್ಗೆ ಇಟ್ಟುಕೊಂಡಿದ್ದ 
ಆಸಕ್ತಿಯ ಕುರುಹಾಗಿದೆ. 

ಸುಸಂಸ್ಕೃತ ಪ್ರೇಕ್ಷಕನ ಲಕ್ಷಣಗಳೇನೆಂಬುದಕ್ಕೆ ಭರತ ಮತ್ತು ಶಾರದಾ 
ತನಯರು ವಿಸ್ತಾರವಾದ ವಿವರಣೆ ಕೊಡುತ್ತಾರೆ. : ಅಂತಹ ಪ್ರೇಕ್ಷ ಕರು ಸ್ಥಿರವಾದ 
ಇಂದ್ರಿಯಗಳಿಂದ ಶುದ್ಧ ನಾದವನೂ ಊಹಾಪೋಹಗಳಲ್ಲಿ ವಿಶಾರದನೂ ದ್ವೇಷಗಳನ್ನು 
ಬಿಟ ವನೂ, ನಾಟಕದ ಬಗ್ಗೆ ಅನುರಾಗವನ್ನೂ ಇಟ್ಟುಕೊಂಡವನೂ ಆಗಿರುತ್ತಾನೆ. 


ಆತನು ನಟನ ಭಾವನೆಗಳಿಗೆ ಅನುಗುಣವಾಗಿ ಸ್ಪಂದಿಸುತ್ತಾ ಸರಿ, ತಪ್ಪುಗಳ ಬಗ್ಗೆ" 


ನಿರ್ಧರಿಸಬಲ್ಲವನಾಗಿರುತ್ತಾನೆ. ಆತನು ಸಂತೋಷವಿದ್ದಲ್ಲಿ ಸಂತುಷ್ವನಾಗುವನು, 


ತೋಕವಿದ್ದಲ್ಲಿ ಶೋಕವನ್ನು ಅನುಭವಿಸುವನು ಮತ್ತು ದೈನ್ಯತೆಯ ಸಂದರ್ಭದಲ್ಲಿ 


ದೀನನಾಗುವನು. ಆತನು ನಾಲ್ಕು ಬಗೆಯ ಸಂಗೀತವಾದ್ಯಗಳಲ್ಲಿ ನ.ರಿತವನೂ, 
ವೇಷಭೂಷಣಗಳ ಬಗ್ಗೆ ಛಂದಸ್ಸುಗಳ ಬಗ್ಗೆ ಬಲ್ಲವನಾಗಿರುತ್ತಾನೆ. ಬೇರೆ ಬೇರಿ 
ಶಾಸ್ತ್ರಗಳಲ್ಲಿ ವಿಚಕ್ಷಣನೂ, ಕಲಾಶಿಲ್ಪಗಳಲ್ಲಿ ಕುಶಲನೂ ಆಗಿರ.ತ್ರಾ ನೆ.14 


ಸಭಿಕರಲ್ಲಿ ಎಂತಹವರಿಗೆ ಎಂಥಹಾ ವಿಷಯಗಳುಳ್ಳ (ಥೀಮು-Theme) 
ನಾಟಕಗಳು ಇಷ್ಟ ವಾಗುವುವು ಎಂಬುದನ್ನು ವಿವರಿಸುತ್ತಾ ತರ:ಣರು ಪ್ರೇಮದ ಕಥೆ. 


ಯನ್ನೂ ಪಂಡಿತರಾದವರು ಲಕ್ಷಣಬದ್ಧವಾದುದನ್ನೂ ; ಧನ್ವೆಹಿಗಳು ಧನಾರ್ಜನೆಯ 
ಕಥೆಯನ್ನೂ, ವಿರಾಗಿಗಳು ಮೋಕ್ಷದ ಕಥೆಯನ್ನೂ, ಶೂರರು ಹೊಡೆದಾಟ, 
ಯುದ್ಧಾದಿಿ ಬೀಭತ್ಸ ರೌದ್ರಗಳನ್ನೂ, ವೃದ್ಧರು ಧರ್ಮ ಆಶ್ವಸ ಪುರಾಣ ಕಥಿ 
ಗಳನ್ನೂ, ಬಾಲಕರು ಮೂರ್ಯರು, ಸ್ತ್ರೀಯರು ಹಾಸ್ಯವನ್ನು, ವೇಷಭೂಷಣಗಳನ್ನು 
ಮೆಚ್ಚುವರೆಂಡೂ ವಿವರಿಸುತ್ತಾರೆ, ಹೀಗೆ ಪ್ರೇಕ್ಷಕರ ವಯೋಧರ್ಮ, ಕಾಲ, ದೇಶ 
ಪರಿಸರ ಮತ್ತು ಪಾಂಡಿಶ್ಯಾನುಸಾರ ರಸಾಸ್ವಾದನೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗು 
ವುಡೆಂಬುದು ಭರತಾದಿಗಳ ಅಭಿಮತವಾಗಿದೆ. 35 


ನಾಟಕ ಸ್ಪರ್ಧೆ : 


ನಾಟಕದ ಬಗ್ಗೆ ಸ್ಪರ್ಧೆ ಏರ್ಪಟ್ಟಾಗ ನಿರ್ಣಾಯಕರು (ಪ್ರಾಶ್ಲಿಕರು-Judges- 
ಜಡ್ಡಸ”) ಎಂತಹವರಿರಬೇಕೆಂಬುದನ್ನು ಭರತಾದಿಗಳು, ಸ್ವಾರಸ್ಯವಾಗಿ ವಿವರಿಸಿದ್ದಾರೆ. 
ಸ್ಪರ್ಧೆಯ ನಿರ್ಣಾಯಕರಾಗಿ ಯಜ್ಞ ವಿಧಗಳನ್ನು ಬಲ್ಲವ, ನರ್ತಕ, ಛಂದಸ್ಸನ್ನು 
ಅರಿತವ, ಶಬ್ದಶಾಸ್ತ್ರದಲ್ಲಿ ನುರಿತವ, ರಾಜ, ಬಿಲ್ಲುಗಾರ, ಚಿತ್ರಕಾರ, ವೇಶ್ಯೆ 
ಸಂಗೀತಜ್ಞ ಮತ್ತು ರಾಜಸೇವಕರೆಂಬ 10 ಮಂದಿಯನ್ನು ಸೇರಿಸಿಕೊಳ್ಳು ತ್ತಿದ್ದರು. 
ಈ ಹತ್ತು ಮಂದಿ ಪ್ರಾಶ್ನಿಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪರಿಣತಿ ಹೊಂದಿರುವುದ 
ರಿಂದ ನ್ಯಾಯನಿರ್ಣಯ ಕೊಡಲು ಸಮರ್ಥರಾಗಿದ್ದರು. ನಾಟಕದ ಸ್ಪ ರ್ಥಿಯು 


ಸಂಸ ಕತೆ ರಂಗಭೂಮಿ ಮತ್ತು ಅದರ ಇತಿಮಿತಿಗಳು ೮೩ 


ಒಡೆಯನು ಅಜ್ಞೆ ಮಾಡಿದಾಗ, ಇಲ್ಲವೇ ನಟರಲ್ಲಿ ಪರಸ್ಪರ ಉಂಟಾದ ಜಗಳದ 
ತೀರ್ಮಾನಕ್ಕಾಗಿ ಇಲ್ಲನೇ ಹಣ (ಬಹುಮಾನ) ಪಡೆಯ:ವುದಕ್ಕಾಗಿ ಅಥವಾ 
ರಾಜರುಗಳ ವಿಜಯ ಪತಾಕೆಗಾಗಿ ನಡೆಯುತ್ತಿ ದ್ವವು.16 

ನಿರ್ಣಾಯಕರಾದವರು ಒಳ್ಳೆಯ ಭಾವನೆಯುಳ್ಳವರಾಗಿ, ವಿಶುದ್ಧ ಮನಸ್ಕರಾಗಿ, 
ಸುಖಾಸೀನರಾಗಿ, ಲೇಖಕರ ಸಹಾಯವನ್ನು ತೆಗೆದುಕೊಂಡು ಗುಣಗಳನ್ನು ದೋಷ 
ಗಳನ್ನು ನಮೂದಿಸಿಕೊಳ್ಳು ತ್ತಿ ದರು. . ಅವರ ಆಸನಗಳು ಬಹಳ ಹತ್ತಿ ರದಲ್ಲಾ ಗಲೀ 
ಬಹಳ ದೂರದಲ್ಲಾಗಲೀ ಇರದೆ ಒಂದು ಮತ್ತೊಂದಕ್ಕೆ ಕೇವಲ 12 ಹಸ್ತಗಳ ಅಂತರ 
ದಲ್ಲಿಯೇ ಇರುತ್ತಿದ್ದವು, . ದೈವೀಸಿದ್ಧಿಗಳನ್ನು ಮತ್ತು ದೈವೀ ವಿಘಾಶಗಳನ್ನು 
ಲಕ್ಷಕ್ಕೆ ತಂದುಕೊಂಡು ನಿಷ್ಟ ಕ್ಷಪಾತವಾಗಿ ಬಹುಮಾನದ ಬಗ್ಗೆ ನಿರ್ಣಯಿಸಲ್ಪಡು 
ತ್ತಿತ್ತು. ಇಬ್ಬರು ನಟರು ಅಭಿನಯ ಕೌಶಲಕ್ಕೆ ಮತ್ತು ನಟನೆಗಳಲ್ಲಿ ಸಮಾನರಾಗಿ 
ದ್ಹಾಗ ಸಿದ್ಧಿಗಳು ಯಾರಿಗೆ ಹೆಚ್ಚಾಗಿರುತ್ತವೆಯೋ ಅವರಿಗೆ ಬಹುಮಾನ ಸಿಗುತ್ತಿತ್ತು. 
ಎಲ್ಲದರಲ್ಲೂ ಸಮಾನರಾಗಿದ್ದಾಗ ಕೊನೆಯ ನಿರ್ಣಯ:ವನ್ನು ರಾಜನಿಗೆ ಬಿಡುತ್ತಿದ್ದರು. 
ರಾಜನಿಗೂ ಸರಿ ಎನಿಸಿದರೆ ಇಬ್ಬರಿಗೂ ಬಹುಮಾನ ಕೊಡುತ್ತಿದ್ದರು, ಹೀಗೆ 
ಸ್ಪರ್ಧೆಗಳಲ್ಲಿ ನಿರ್ಣಯಗಳು ನಡೆಯುತ್ತಿದ್ದವು. ಪ್ರೇಕ್ಷಕರೂ ಕೂಡಾ ಸುಖವಾಗಿ, 
ಸ್ವಸ್ಕಚಿತ್ತರಾಗಿ ಕುಳಿತು ಗುಣದೋಷಾದಿಗಳನ್ನು ವಿಮರ್ಶಿಸಿ ನೋಡುತ್ತಿದ್ದರು. 


ರಂಗಪ್ರು ಯೋಗಗಳ ಸವಯ: 


ನಾಟ್ಯಶಾಸ್ತ್ರದಲ್ಲಿ ತಿಳಿದುಬರುವ ಇನ್ನೊಂದು ವಿಷಯವೆಂದರೆ ನಾಟಕಾಭಿನಯ 
ಗಳ ಕಾಲದ ಬಗ್ಗೆ. ಹೆಚ್ಚಾಗಿ ಪೂರ್ವಾಹ್ನ, ಅಪರಾಹ್ನ, ರಾತ್ರಿಯ ಮೊದಲ ಭಾಗ 
(ಪ್ರದೋಷ) ಮತ್ತು ರಾತ್ರಿಯ ನಾಲ್ಕನೆಯ ಭಾಗ (ಬೆಳಗಿನ)ದಲ್ಲ ರಂಗಪ್ರಯೋಗ 
ಗಳು ನಡೆಯುತ್ತಿದ್ದವು, ಸಾಂಪ್ರದಾಯಿ:ಕವಾದ ಮತ್ತು ಕಿವಿಗೆ ಇಂಪಾದ ಅಭಿನಯ 
ಗಳು ಪೂರ್ವಾಹ್ನ ಪ್ರಯೋಗವಾಗುತ್ತಿದ್ದವು. ಸತ್ತ್ವ-ಉತ್ಸಾಕಗಳಿಂದ ಕೂಡಿದ 
ಹೆಚ್ಚಾಗಿ ವಾದ್ಯಸಂಗೀತಮಯವಾದ ನಟನೆಗಳು ಅಪರಾಹ್ನ ಪ್ರದರ್ಶಿ ತವಾಗುತ್ತಿದ್ದವು. 
ಕರುಣರಸಭರಿತವಾದ, ನರ್ಮ ಹಾಸ್ಯದಿಂದ ಕೂಡಿದ ಪ್ರದರ್ಶನ ಮುಂಜಾನೆಯ 
ಹೊತ್ತು ಮತ್ತು ಶೃಂಗಾರ ರಸಭರಿತವಾದ ಮತ್ತು ಹೆಚ್ಚಾಗಿ ಗೀತ ವಾದ್ಯಸಂಗೀತ 
ಗಳಿಂದ ಕೂಡಿದ ಅಭಿನಯಗಳು ಪ್ರದೋಷಕಾಲದಲ್ಲೂ ಪ್ರಯೋಗಿಸಲ್ಪಡುತ್ತಿದ್ದವು. 

ಹೀಗೆ ಪ್ರಾಚೀನ ಭಾರತದಲ್ಲಿ ರಂಗಮಂದಿರದ ನಿರ್ಮಾಣ ಮತ್ತು ಅಭಿನಯ 
ಗಳ ಬಗ್ಗೆ ಸಾಕಷ್ಟು ಕೃಷಿ ನಡೆದಿರುವುದನ್ನು ನಾವು ಗಮನಿಸಬೇಕು. ಆಧುನಿಕ 
ರಂಗಸಜ್ಜಿಕೆ ಮತ್ತು ರಂಗಭೂಮಿಯ ಅವಶ್ಯಕತೆಗಳಿಗೆ ಭದ್ರಬುನಾದಿಯನ್ನಿತ್ತುದು 
4 ನಾಟ್ಯಶಾಸ್ತ್ರ”ವೆ೨ದರೆ ತಪ್ಪಾಗಲಾರದು, ರಂಗನಿರ್ಮಾಣ ಮತ್ತು ರಂಗಕಲೆಗಳ 
ಬಗ್ಗೆ ಪ್ರಾಚೀನರಿಗೆ ಇದ್ದ ಶ್ರದ್ಧೆ ಮತ್ತು ಆಸಕ್ತಿಗಳನ್ನು ಗಮನಿಸಿದಾಗ ಅವರ 
| ಅಗಾಧ ಸಾಮರ್ಥ್ಯದ ಬಗ್ಗೆ ನಾವು ಆಶ್ಚರ್ಯಪಸಡಬೇಕು. ಇಂದಿನ ನಾಟಕಕಾರರಿಗೆ, 


೮೪ 


ಮಾನವಿಕ ಕರ್ಣಾ ತ 


> 


ನಾಟಕ ನಿರ್ಮಾತೃಗಳಿಗೆ, ಪಾತ್ರಧಾರಿಗಳಿಗೆ ಮತ್ತು ನಿರ್ಣಾಯಕರಿಗೆ ತಮ ನ್ನು 


ತಿದಿ ಕೊಳ್ಳಲು, 
ಎ ೪% 
ಗಳಾಗಿವೆ. 


ಅಡಿ ಟಪ್ಪ ಣಿಗಳು 


ದುಃರಖ್ವಾರ್ತಾನಾಂ ಶಮಾರ್ತಾನಾಂ ಶೋಕಾರ್ತಾನಾಂ ತಪಸ್ವಿ ನಾಂ | 


ವಿಶ್ರಾಂತಿ (ವಿಶ್ರಾಮ) ಜನನಂ ಕಾಲೇ ನಾಟ್ಕ ಮೇತದೃವವಿಷ್ಯತಿ (ನಾಶಾ1- 114 


ನ ತಚ್ಛಾನಂ ನ ತಚ್ಛಿಲ್ವಂ ನ ಸಾ ವಿದ್ಯಾ ನಸಾಕಲಾ 


ಇನ್ನಷ್ಟು ಬೆಳೆಯಲು ಈ ಪ್ರಾಚಿನ ಗ್ರಂಥಗಳು ದಾರಿ 


ನಿ 


ನಾಸೌ- ಯೋಗೋ ನ ತತ್ಕರ್ಮ ನಾಟ್ಯೇಸ್ಮಿನ್‌ಯನ್ನ ದೃ ಶೃತೇ | ನಾಶಾ 1116 


ದ ಸನ್ನಿವೇಶಾಶ್ಚ ಶಾಸ್ತ್ರತಃ ಪರಿಕಲ್ಪಿತಃ | 
ವಿಕೃಷ್ಟಶ್ಚತುರತ್ರಶ್ಚ ತ್ರ ತ್ರಶ್ಚ್ವಿವ ತು ಮಂಟಪಃ 1 


ತೇಷಾಂ ತ್ರೀಕ್‌ ಪ್ರಮಾಣನ "ಜ್ಯೀಷ್ಮಂ ಮಧ್ಯಂ ತಥಾವರಮ್‌ | ನಾಶಾ2 4.8 


ಭೂಮೇರ್ವಿಭಾಗಂ ಪೂರ್ವಂ ತು ಪರೀಕ್ಷೇತ ಪ್ರಯೋಜಕಃ | 

ತತೋ ವಾಸ್ತು ಪ್ರಮಾಣೀನ ಪ್ರಾರಭೇತ ಶುಭೇಚ್ಛಯಾ | ನಾ ಶಾ 2. 24 
ನೋಡಿ ಅದೇ 25-33. 

ನಾ ಶಾಸ್ತ್ರ ಅಧ್ಯಾಯ 2. 34-42 

ಅದೇ ತ 86.91 

ಅದೇ ಇತ 92-102 

ಸಮರಾಂಗಣ ಸೂತ್ರಧಾರ 

ವಿ ಧರ್ಮೋತ್ತರ ಪುರಾಣ, ತೃತೀಯ ಖಂಡ ಅಧ್ಯಾಯ 20, ಶ್ಲೋಕ 4-5 
ಸಂಗೀತ ಮಕರಂದ k 
ಭಾ ಪ್ರ ಅಧ್ಯಾಯ 10. ಶ್ಲೋಕ 67-87 

ನಾ ಶಾಸ್ತ್ರ 2. 80-85 (12) (ಅಭಿನವ ಭಾರತೀ) 

ಮಾಲವಿಕಾಗ್ನಿಮಿತ್ರ. ಅಂಕ 1. ಶ್ಲೊ-2 

ನಾ ಶಾಸ್ತ್ರ. ಅಧ್ಯಾಯ 27. 50-56 ಮತ್ತು ಭಾ ಪ್ರಕಾಶ ಅಧ್ಯಾಯ 8.40 
ನಾ ಶಾ ಅಧ್ಯಾಯ 27. 57-62 ಮತ್ತು ಭಾಪ್ರ ಅಧ್ಯಾಯ 8. 44 
ನಾಶಾ 27, 63-82; ಭಾಪ್ರ, ಪು8. 42-53 

ನಾಶಾ27. 91-98 


| 
೯ 


4 
ps 


ಡಾ. ಸಿ. ಎಸ್‌. ರಾಮಚಂದ್ರ 


ಕನ್ನಡದಲ್ಲಿ ಧ್ವನಿಮಾಗಳ ವಿಕಾಸ 


; ಕನ್ನಡಿಗರ ದೈನಂದಿನ ವ್ಯ ವಹಾರದ ಮಾತೇ “ ಕನ್ನ ಡ'. ಅದು ದ್ರಾವಿಡ 
ಭಾಷಾವರ್ಗಕ್ಕೆ ಸೇರಿದ ಭಾಷೆ, 'ಧ್ಯಯನದ ದೃ ದಿ ಯಿಂದ. ದ್ರಾವಿಡ ಭಾಸ 
ಮೂರು ಮುಖ್ಯ ವರ್ಗಗಳನ್ನಾಗಿ ಸರಕ್‌ ಅ ದಕ್ಷಿಣ ದ್ರಾ ವಿಡ 
ಭಾಷೆಗಳು ; ; ಮಧ್ಯ ದ್ರಾವಿಡ ಭಾಷೆಗಳು ಹಾಗೂ ಉತ್ತರ ದ್ರಾ ವ ಜಾತ್‌ 
"ಕನ್ನಡ' ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಒಂದು ಪ್ರಧಾನ ಭಾಷೆ. ನಾಲ್ಕೋಟ 
ಕನ್ನ ಡಿಗರ ಸ ೈಭಾಷೆ ಹಾಗೂ ಲಿಖಿತ ಸಾಹಿತ್ಯ ಫರಂಪರೆಯಿರುವ ಭಾಷೆ, 
ಭಾರತದಲ್ಲಿರುವ ಧಾನೆಗಳಲ್ಲ ಪ್ರಾಚೀನತೆ ಮತ್ತು ವಿಪುಲ ಸಾಹಿತ್ಯವಿರುವ ಸಂಸ್ಕ್ರತ 
ಮೊದಲ ಸ್ಥಾನವನ್ನೂ ಅನಂತರದ ಪ್ರಾಚೀನತೆಯ ಸ್ಥಾನವನ್ನು ತಮಿಳು 
ಭಾಷೆಯೂ ; ಅದರ ಅನಂತರದ ಸ್ಕಾ ನವನ್ನು ಅಂದರೆ ಮೂರನೆಯ ಸ್ಥಾನವನ್ನು 
ಕನ್ನಡವೂ ಗಿಟ್ಟಿಸಿಕೊಂಡಿದೆ. ದ್ರಾ ವಿಡ ಭಾಷಾವರ್ಗದಲ್ಲ ಪ್ರಾಚೀನತೆಯ 
ದೃ ಹ್ವ್ರಿಯಿ: ೦ದ ಕನ್ನ ಡ ಎರಡನೆಯ ಸಾ ನವನ್ನು ಪಡೆದುಕೊಂಡಿದೆ, 

ಕನ್ನ ಡ (ಪೂರ್ವದ ಹಳಗನ್ನ ಡ್ಯ ಹಳಗನ್ನ ಡ, ನಡುಗನ್ನ ಡ ಮತ್ತು ಹೊಸ 
ಗನ್ನಡ) ಭಾಷೆಯಲ್ಲಿರುವ ಧೃಫನಿಮಾಗಳ ಐತಿಹಾಸಿಕ ಬೆಳವಣಿಗೆಯನ್ನು ಸ್ಕೂಲವಾಗಿ 
ವಿನೇಚಿಸುವುದೀ ಪ್ರಸ್ತುತ ಪ್ರಬಂಧದ ಉದ್ದೇಶ, ಆದಕ್ಕೆ ಪೂರಕವಾಗಿ ಕನ್ನಡ 
ಭಾಷೆಯಲ್ಲಿರುವ ಧ್ವನಿವತಾಗಳನ್ನು ನಿವರಣಾತ್ಮ. ಕವಾಗಿ ಹಾಗೂ ತೌಲನಿಕವಾಗಿ 
ನಿರೂಪಿಸಲು ಪ್ರ ಪ್ರಯತ್ನಿ ಒದೆ, ಅಲ್ಲದೆ ಕನ್ನಡ Ky ಇತಿಹಾಸ ; ಕನ್ನಡ ಭಾಷೆಯ 
ಚಾರಿತ್ರಿಕ ಬೆಳವಣಿಗೆ ; ಭಾಷಿಕ k np ಭಾಷಿಕ ಬದಲಾವಣೆಯ ಕಾರಣ 
ಹಾಗೂ ಪರಿಸರ; ಧಾಹಕೆ ಬದಲಾವಣೆಯ ವರ್ಗೀಕರಣ ಮತ್ತು ಧ್ವನಿಮಾ 


ಬದಲಾವಣೆಯ ವೈಶಿಷ್ಟ 3ನ್ನು ಸ್ಕೂಲವಾಗಿ ವಿವರಿಸಿದೆ, 


ಕನ್ನಡ ಭಾಷೆಯ ಇತಿಹಾಸ 

ಕನ್ನಡ ಭಾಷೆಗೆ ಸುಮಾರು ಎರಡೂವರೆ ಸಾವಿರ ವರ್ಷದಷ್ಟು ನಿಚ್ಚಳ 
ಇತಿಹಾಸವಿದೆ. ದೊರೆತಿರುವ ಹಲವಾರು ನಿಖರ ಫ್ರವತಾಣಗಳಿಂದೆ. ಕನ್ನ ನ 
ಐತಿಹಾಸಿಕ ಸ್ಥಾನವನ್ನು ನಿರ್ಧರಿಸಿದೆ, ಇದಕ್ಕೆ ಸಾಕ್ಷಿ ಲಿಖಿತ ಸಾಮಗ್ರಿ (ಶಾಸನ 


| 
೮೬ ಮಾನವಿಕ ಕರ್ಣಾಟಕ { 
ಹಾಗೂ ಗ್ರಂಥಸಾಹಿತ್ಯ) ಮಾತ್ರ ಆಧಾರವಷ್ಟೇ. ಹಾಸನ ಜಿಲ್ಲೆ ಯ ಜೀಲೂಕ್ಕ್ಮೆ 
ಶಾಲ್ಲೂಕಿನ ಹಲ್ಮಿಡಿ ಎಂಬ ಗ್ರಾ ಮದಲ್ಲಿ ದೊರೆತ ಶಾಸನದಲ್ಲಿ ನಮಗೆ ಕನ್ನಡ ಭಾಷೆ 
ಮತ್ತು bdo ತೂಂಡ ಲಿಖಿತರೂಪ ಮೊಟ್ಟ ಮೊದಲಿಗೆ ದೊರಕುವುದು. 
ಈ ಶಾಸನ ಕ್ರಿ.ಶ ೪೩೦-೪೫೦ರ ಕಾಲಕ್ಕೆ ಸೇರಿದ್ದೆ ಎಬ: ಸ ವಿದ್ವಾಂಸರ ಆಭಿಪ್ರಾ ಯ. 
ಹಾಗೆಂದ ಮಾತ್ರ ಕೆ ಕನ್ನಡ ಐದನೇ "ಶತಮಾನದಿಂದಲೇ ಹುಟ್ಟ ತೆಂದು ನಿರ್ಧಾರ 
ಮಾಡಿ Fs ತಣ ಒಂದು ಭಾಷೆ ಬರಹಕ್ಕಿಳಿದು ಸಾಹಿತ್ಯ ಶಿಷ ತೆಯನ್ನು 
ಪಡೆದು ಶಾಸನಗಳಲ್ಲಿ ಇಲ್ಲವೇ ಕೃತಿಗಳಲ್ಲಿ ಚಿರಸ್ಕಾಯಿಯಾಗಿ ಭೂಃ ವಂತಿರ 
ಬೇಕಾದರೆ; ಆ ಭಾಷೆ ಎಷ್ಟೋ ವರ್ಷಗಳ ಕಾಲಆ ನಾಡಿನ ಜನಸಮೂಹೆದ 
ದೈ ನಂದಿನ ಬದುಕಿನಲ್ಲಿ ಹಾಸುಹೊಕ್ಳಾಗಿರಬೇಕು. ಭಾಷೆ ಪ್ರಬುದ್ಧಾ ವಸ್ಥೆಗೆ ಶಲುಪ 
ಬಶಹಕ್ಕಿ ಳಿಯ :ದು ಆದ ಕಾರಣ, ಕನ್ನಡ ಭಾಷೆಗೆ ಐದನೆಯ ಶತಮಾನಕ್ಕಿಂ | 
ನೊದಲೇ ಆಸ್ತಿತ್ತ ಇತ್ತು ಎಂಬುದರಲ್ಲಿ ಯಾವ ಆಕ್ಷೇನಣೆಯೂ ಇಲ್ಲ, 
ಅನುಮಾನವೂ ಇಲ್ಲ. ಅಸ್ಟೆ € ಅಲ್ಲದೆ, ಇತರ ಪ್ರಾಚೀನ ಭಾಷೆಗಳಲ್ಲಿ ದೊರಕುವ 
ಕನ್ನಡದ ಉಲ್ಲೇಖಗಳನ್ನೂ ಇದಕ್ಕೆ pe ಗಮನಿಸಬಹುದು. ಸಂಸೆ ಕೃತ 
ಮತ್ತು ತವಿ:ಳು ಸಾಹಿತ್ಯದಲ್ಲಿ ಕನ್ನ ಡದ ಐತಿಹಾಸಿಕತೆಯ ಉಲ್ಲೇಖಾಂಶಗಳು ಹೇರಳ 
ವಾಗಿವೆ. ಮೊಹೆಂಜೊದಾರೊ, ಹರಪ್ಪು ಸಂಸ್ಕೃತಿಗಳ ಚಿತ್ರಲಿಪಿಯಲ್ಲಿ ಕನ್ನಡಿಗರ 
ಉಲ್ಲೇಖವಿದೆ ಎಂದು ವಿದ್ವಾಂಸರು ಅಭಿಪ್ರಾಯ ಸಟ್ಟಿದ್ದಾ ಚ ಕನ್ನಾ ೯ಟಿಕದಲ್ಲಿಯ್ಯ 
ಅದರಲ್ಲಿಯೂ ಕನ್ನಡದಲ್ಲಿ ಬಕೆದ ಪ್ರಾಚೀನ ಶಾಸ: ; ಕವಿರಾ ಜಮಾರ್ಗದಲ್ಲಿ 
ದೊರೆತ ಅಧಾರಗಳು ಆಲ್ಲದೆ ಇತರೆ ಗ್ರಂಥಗಳಲ್ಲಿ ದೊರೆತ ಮಾಹಿತಿಯೂ ಐತಿಹಾಸಿ 
ಕತೆಯ ದೃಷ್ಟಿಯಿಂದ ಬಹುಮುಖ್ಯವಾದುದು. ವೇದಪೂರ್ವಕಾಲ ಇಲ್ಲವೇ ವೇದ 
ಲಹರ ಕನ್ನಡ ನಾಡುನುಡಿಗಳು ಅಸಿ ಸಿತ್ವದಲ್ಲಿದ್ದ ವೆಂಬ ಊಹೆಯನ್ನು ಹಲವು 
ವಿದ್ವಾಂಸರು ಮಾಡಿದ್ದಾರೆ. ಈಜಿಪ್ಟ್‌ ದೇಶದಲ್ಲಿ ಸಿಕ್ಕ ಒಂದು ಗ್ರೀಕ” ಪ್ರಹಸನದಲ್ಲಿ 
ಕನ್ನಡ ಮಾತಿನ ತುಣುಕುಗಳಿವೆ ರ್ಯ ಒಂದೇ ಸತಿ ಕನ್ನಡ ಭಾಷೆ ಕ್ರಿ.ಶ ೨ನೆಯ 
ಕತಮಾನಕ್ಕಿಂತ ಮೊದಲೇ ದಕ್ಷಿಣ ಕನ್ನಡ ಸಮುದ್ರ ತೀರದಲ್ಲಿ ಕನ್ನಡಿಗರೆ 
ವ್ಯವಹಾರದ ಭಾಷೆಯಾಗಿತ್ತೆಂಬುದನ್ನು ದೃಢಪಡಿಸಿದೆ. ಈ ಎಲ್ಲಾ ದೃಢ ಲಭ್ಯ 
ಮಾಹಿತಿಗಳಿಂದ ಕನ್ನಡ ಭಾಷೆಗೆ ನಿಚ್ಚಳ ಪ್ರಾಚೀನ ಇತಿಹಾಸವಿದೆ. ಎಂದು 
ಪರಿಗಣಿಸುವುದರಲ್ಲಿ ಯಾವ ಲೋಪವೂ ಇಲ್ಲ. ಕನ್ನಡ ಭಾಷೆಗೆ ಸ್ತುತ್ಯಾರ್ಹ 
ಇತಿಹಾಸವಿದೆ. 


ಕನ್ನಡ ಭಾಷೆಯ ಚಾರಿತ್ರಿಕ ಬೆಳವಣಿಗೆ 

ಕಾಲಕ್ರಮೇಣ ಮೂಲದ್ರಾವಿಡ ಭಾಷೆ ಕವಲೊಡೆದು ಆನೇಕ ಸ್ವತಂತ್ರ ಭಾಷೆ 
ಗಳಿಗೆ ನಾಂದಿಯಾಯಿತು. ಅವುಗಳಲ್ಲಿ ಒಂದು ಸ ತಂತ್ರ ಕವಲು " ಕನ್ನಡ ಭಾಷೆ ', 
ಕನ್ನಡ ಯಾವಾಗ ಸ್ವತಂತ್ರ ಭಾಷೆಯಾಯಿತು; ಆಗ ಅದರ ಸ್ವರೂಪ ಮತ್ತು 


ಕನ್ನಡದಲ್ಲಿ ಧ್ವನಿಮಾಗಳ ವಿಕಾಸ 


ಸ್ಥಾನಮಾನ. ಹೇಗಿತ್ತು ಎಂಬ ವಿಚಾರಗಳನ್ನು ಅರಿಯಲು ಯಾವ ನಿಖರ ದಾಖಲೆ 
ಗಳೂ ಇಲ್ಲ. ಹಾಗಾಗಿ ಕನ್ನಡ ಭಾಷೆ ವ್ಯಾವಹಾರಿಕ (ಆಡುಮಾತಿನ) ರೂಪದಲ್ಲಿ 
ಇತ್ತೇ, ಇಲ್ಲ ಸಾಹಿತ್ಯಕ (ಗ್ರಾಂಥಿಕ) ರೂಪವನ್ನು ಪಡೆದಿತ್ತೇ ಎಂಬುದನ್ನು ನಿರ್ಧರಿ 
ಸುವುದು ಬಹು ಪ್ರಯಾಸದ ಕೆಲಸ, ಸಾಮಾನ್ಯವಾಗಿ ಯಾವುದೀ ಭಾಷೆಯ 
ಚಾರಿತ್ರಿಕ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಎರಡು ಮುಖ 
ಅಂಶಗಳು ಗಮನಕ್ಕೆ ಬಾರದಿರವು. ಆಂದರೆ ಯಾವುದೇ ಭಾಷೆ ಬರಹ ರೂಪವನ್ನು 
ಪಡೆಯುವುದಕ್ಕಿಂತ ಮುನ್ನ ಹೊಂದಿರುವ ಭಾಷಾ ಚರಿತ್ರೆಯೇ ಪೂರ್ವ ಬರಹ 
ಭಾಷಾ ಚರಿತ್ರೆ (Pre-history of writing 18080880) ; ಹಾಗೂ ಯಾವುದೇ 
ಭಾಷೆ ಬರಹ ರೂಪವನ್ನು ಸಡೆದ ಅನಂತರದ ಭಾಷಾ ಚರಿತ್ರೆಯೇ " ಬರಹ ಭಾಷಾ 
ಚರಿತ್ರೆ' (History of writing 1೩೧80280). ಈ ಅಂಶಗಳು ಭಾಷೆಯ ಚಾರಿತ್ರಿಕ 
ಜೆಳವಣಿಗಾಘಟ್ಟವನ್ನು ನಿಖರಗೊಳಿಸಲು ಸಹಾಯಕವಾಗು ವುವು. ಆ ಹಿನ್ನೆಲೆಯಲ್ಲಿ 
ದೊರೆತಿರುವ ಕನ್ನಡ ಶಾಸನಗಳ; ಮತ್ತು ಸಾಹಿತ್ಯ ಕೃ ಕೃತಿಗಳು ಕನ್ನಡ ಭಾಷೆಯ 
ಚಾರಿತ್ರಿಕ ಬೆಳವಣಿಗೆಯನ್ನು ನಿರ್ಧರಿಸುವ ಸ ರ್ರಧಾನ Rei: ಶಾಸನ ಮತ್ತು 
"ಸಾಹಿತ್ಯ ಕೃತಿಗಳಲ್ಲಿ ಉಕ್ತವಾಗಿರುವ ಕನ್ನಡ ಭಾಷೆಯ ಐತಿಹಾಸಿಕ ವಿಕಾಸತೆಯನ್ನು 
“ಕಾಲದ ಆಧಾರದ ಮೇಲೆ ಮುಖ್ಯವಾಗಿ ನಾಲ್ಕು ಅವಸ್ಥೆ (4೩86)ಗಳಲ್ಲಿ ಗುರುತಿಸ 
ಬಹುದು. ಇಲ್ಲಿ "ಕಾಲ' (time) ಓಂದೇ ಬಹು ಪ್ರಧಾನ ನಿಖರ ಭಾಷಾ 
ಬೆಳವಣಿಗೆಯ ಮಾಪನ. 

ಗಾ ್ರ್ರಂಥಿಕ ಭಾಷೆಯಲ್ಲಿ ಪೂರ್ವದ ಹಳಗನ್ನಡ, ಹಳಗನ್ನ ಡ, ನಡುಗನ್ನ ಡ 
ಮತ್ತು, ತೊಸಗನ್ನ ಡ ಎಂಬ ನಾಲ್ಕು ಭಾಷಾರೂಪಗಳು ಪ್ರ ಇ0ದಲ್ಲಿವೆ ಕ್ರಿ ಜತೆ 
೭ ನೆಯ ಶತಮಾನದ ಕೊನೆಯ.ವರಿಗೆ ದೊರಕುವ ಶಾಸನಗಳ “ಕನ್ನ ಡ ಭಕನ 
ಪೂರ್ವದ ಹಳಗನ್ನಡ (Pಂ-014 Kannada). ಹಳಗನ್ನಡಕೈ ಹಳೆಗನ್ನ ಡವಾದುದೇ 
ಈ ಪೂರ್ವದ ಹಳಗನ್ನಡ, ಸಾಹಿತ್ಯ ಕೃ ತಿಗಳ ಭಾಷಾರೂಸಕ್ಕಿಂತ ಭಿನ್ನವಾದ 
ಮತ್ತ ವೈಶಿಷ್ಟ್ಯ್ಯವಾದ ಭಾಷಾರೂಪ ಇದರದು. ಪೂರ್ವದ ಹಳಗನ್ನ ಡ ಭಾಷಾ 
ರೂಪವನ್ನು ಶಾಸನಭಾಷೆ ಎಂದು ಕರೆಯುವರು, ಕ್ರಿ,ಶ. ೭ನೆ ನೆಯ ಶತಮಾನದಿಂದ 
ಕ್ರಿ.ಶ. ೧೨೫೦ರ ವರೆಗಿನ ಕನ್ನಡ ಸಾಹಿತ್ಯ ಕ ತಿಗಳ ಕನ್ನಡ ಭಾಷಾರೂಪವೇ 
4 ಹೆಳಗನ್ನಡ' (೦14 ike). ಓದುಗಬ್ಬ ಗಳ ಭಾಷಾರೂಪವಿದು ಶಾಸನ 
ಭಾಷೆಗಿಂತ ಭಿನ್ನವಾದ ಕೈಲಿ ಹಳಗನ್ನ ಡದ್ದು. ಹಳಗನ್ನ ಡವನ್ನು ಚಂಪೂಭಾಷೆ 
ಎಂದು ವಿದ್ವಾಂಸರು ಕರಿದಿದ್ದಾ ಕಿ, ಕ್ರಿ.ಶ. ೧೨೫೦ ರಿಂದ 3 _ಶ ೧೫೦೦ರ ವರೆಗಿನ 
ಕನ್ನಡ ಸಾಹಿತ್ಯ ಕೃ ತಿಗಳ ಕನ್ನೆ ಡ RRA se (Medieval 
Kanada). ' ಹಾಡುಗಬ್ಬಗಳ 'ಭಾಷಾರೂಕತಿರು. ವಚನ, ಷಟ್ಟದಿ, ತ್ರಿಪದಿ... 
ಇತ್ಯಾದಿ ಸಾಹಿತ್ಯಕ ರಚನಾವಿನ್ಯಾಸಗಳೇ ನಡುಗನ್ನಡ ಧ್‌ "ವೈಶಿಷ್ಟ 


ಕ್ರಿ. ಶ ೧೫೦೦ರ ಅನಂತರದ ಕನ್ನ ಡ ಸಾಹಿತ್ಯ ಕೃ ತಿಗಳ ಕನ್ನ ಡ ಭಾ ಇ... 


೮೮ ಮಾನವಿಕ ಕರ್ಣಾಟಕ 


ಜೋಳ (Modern Kannada). ಗದ್ಯಗ ಗ್ರಂಥಗಳ ಭಾಷಾರೂಪವಿದು 


ಇಸಗನ್ನಡ ಗನೈ-ಸದ್ಯ ಭಾಷೆಯಾಗಿದೆ. ಪ ದೈ ಾಷೆಯಲ್ಲೂ ಗದ್ಯಾತ್ಮಕತೆಯನ್ನು 


ತಕ ಕನ್ನಡ ಭಾಷೆಯಲ್ಲಿ ಕಾಣಬಹುದು. 
ಕನ್ನಡ ಭಾಷೆಯ ಪ್ರ ತಿಯೊಂದು ಅವಸ್ಥೈೆಯಲ್ಲಿಯೂ ತನ್ನ ದೇ ಆದ ಸ್ವತಂತ್ರ 


ಲಕ್ಷಣ ಹಾಗೂ ವಿಶೇಷ "ವ್ಯಾಕರಣ ಅಂಶಗಳನ್ನು ಪಡೆದು ಕೊಂಡಿದೆ. ಅನೇಕ 
ಪ್ರಚಲಿತ ಭಾಷಾವೈಲಕ್ಷಣ್ಯಗಳು ಕನ್ನಡಭಾಷೆಯ "'ೆಳವಣಿಗೆಯನ್ನು ಶಾಸ್ತ್ರೀಯ ; 
ವಾಗಿ ವಿವರಿಸಲು ಸಹಾಯಕವಾಗುವುವು. ಇದೇ ಕನ್ನಡಭಾಷೆಯ ಚಾರಿತ್ರಿಕ 
ಬೆಳವಣಿಗೆ, ಇನು ಕನ್ನಡ ಭಾಷೆಯು ರಚನಾ ವೃತ್ಯಾಸವನ್ನೂ ಭಾಷೆಯ ವಿಕಾಸತಾ ' 


dd ಅ ಬಿ | 
ಘಟ್ಟವನ್ನು ನಿಖರವಾಗಿ ನಿರ್ದೇಶಿಸಿದೆ. 


ಭಾಸಿಕ ಬದಲಾವಣೆ 


ಜಗತ್ತಿನ ಎಲ್ಲ ಜೀವನಂತವರ_ಒಗಳೂ ಕಾಲಕಾಲಕ್ಕೆ ಬದಲಾವಣೆಯರನು. f 


ಹೊಂದುತ್ತಲೇ ಇರುತ್ತವೆ. ಬದಲಾವಣೆಯೆ. ವಸ್ತು ಗಳ ಜೀವಂತಿಕೆಯ ಕುರುಹು. 


ಭಾಷಾಕ್ಷೇತ್ರದಲ್ಲೂ ಈ ಪರಿವರ್ತನೆ ಅನಿವಾರ್ಯ, ಆಗತ್ಯ ಹಾಗೂ ಜೀವಂತಿಕೆಯ ' 


ಚಿಹ್ನೆ. ಭಾಷೆಯಲ್ಲಾ ಗುವ ದ ವ್ಯತ್ಯಾಸವನ್ನು ಹಲವು. ಪರಿಸರಗಳಲ್ಲಿ ಒಹು 


ನಿಖರವಾಗಿ ಗುರುತಿಸಬಹುದು ಕೆಲವು ಸಂದರ್ಭಗಳಲ್ಲಿ ಈ ತೆರನಾದ ಪರಿವರ್ತನೆ ' 
ಯನ್ನು ನಿರ್ದೇಶಿಸುವುದು ಬಹು ಕಷ್ಟ. ಭಾಷೆ ಆಡುಮಾಶಾಗಿ ಜನಸಮೂಹದ ' 


ನಡುವೆ ಜೀವಂತವಾಗಿರುವತನಕ ಈ ಬಗೆಯ ವ್ಯತ್ಯಾಸದಿಂದ ದೂನ ಉಳಿಯಲು 
ಸಾಧ್ಯವಿಲ್ಲ ಭಾಷೆ ಜಡವಾದುದಲ್ಲ, ನಿತ್ಯಸರಿವರ್ತನಾ ಶೀಲತೆಯೇ ಭಾಷೆಯ 


ಆರೋಗ್ಯದ ಕುರುಹು, ಆಯಾ ಸಂದರ್ಭಕ್ಕೆ; ಆಯಾ ಕಾಲಕ್ಕೆ ; ಆಯಾ ' 


ಸಮಾಜಕ್ಕೆ ಆಯಾ ಪರಿಸರಕ್ಕೆ, ಆಯಾ ವ್ಯಕ್ತಿಯ ಆಲೋಚನೆಗೆ ತಕ್ಕಂತೆ ಹೊಂದಿ 
ಬದಲಾಗುವುದೇ ಭಾಷೆಯ ಸಹಜತೆ. ಎಲ್ಲ ಕಾಲಕ್ಕೂ, ಎಲ್ಲ ಪರಿಸರಕ್ಕೂ ಎಲ್ಲರಿಗೂ 


x 


ಹಿ 
ಹವ ತ ಸವಾ ಎ ಹಪಿಸಟಯುಂ ಯಪ ES 66222 665658 6, 1 1 1 1 ೀ ೀೀ ೀ( 


ಒಂದೇಯಾಗಿರುವುದಿಲ್ಲ ಭಾಷೆ ನಿರಂತರವಾಗಿ ರೂಪಾಂತರಗೊಳ್ಳ ವುದೇ ಭಾಷೆಯ ' 


ಪ್ರಮಖ ಲಕ್ಷಣ ಈ ಪ್ರಮ:ಖ ಭಾಷಾಗುಣವನ್ನೇ “ ಭಾಷಿಕ ಒದಲಾವಣೆ * 
ಎಂದು ಕರೆದಿರುವುದು, 

ನಿಡ್ವರ್ಡ್‌ ಸನೀರ್‌ ಭಾಷಿಕ ಬದಲಾವಣೆಯನ್ನು ಕ:ರಿತು ” 18080386 
moves down time ina current of its own making. 1 135 ೩ 
drift... Nothing is perfectly static. Every word, every gram- 
matical element, every location, every sound, and accent isa 
slowly changing configuration, moulded by the invisible and 
impersonal::-.” ಹೀಗೆ ಹೇಳಿದ್ದಾ ಕೀ ಒಟ ನಲ್ಲಿ ಭಾಷಾ ಬದಲಾವಣೆಯ: ನ್ನು 
ಹೀಗೆ ಸೂತ್ರೀಕರಿಸಬಹುದು “ಸ Seditcitidn of the sound system or 


ಕನ್ನಡದಲ್ಲಿ ಧ್ವನಿಮಾಗಳ ವಿಕಾಸ ರ 


the grammar of a language’. ಈ ಆಂಗ್ಲ ಸೂತ್ರೀಕೃತಮಾತು ಭಾಷಿಕ 
ಬದಲಾವಣೆ ಎಂದರೇನು? ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿಸುವುದು. “Language 
is an expression of human activity, and as human activity is 108- 
ever changing. language changes with it’ ಎಂಬ ಮೇರಿಯೋ ಎ ಪೈ 
ಅವರ ಮಾತು ಭಾಷಿಕ ಬದಲಾವಣೆಯ ಅಗತ್ಯವನ್ನು ಒತಿ ಹೇಳುತ್ತದೆ. ಭಾಷೆ 
ಬದಲಾಗುವುದು ಸ್ವಾಭಾವಿಕ ತ್ರಿಯೆ. ಭಾಷಾಬೆಳವಣಿಗೆಯ ಪ್ರಮುಖಾಂಶ ಭಾಷಾ 
ಬದಲಾವಣೆ, ಇದರಷ್ಟೇ ಸಹಜವಾದದ್ದು ಭಾಷಾ ಭಿನ್ನತೆ/ಭಾಷಿಕ ಭನ್ನತೆ 
(Linguistic variation). ಭಾಷಾಭಿನ್ನ ತೆಗೆ ಕಾರಣ ಜಾಷಾ ಬೆಳವಣಿಗೆ. ಕಾಲ 
ಉರುಳಿದಂತೆ ಭಾಷೆಯಲ್ಲಿ ಭಿನ್ನತೆ ಹೆಚು ವುದು ಸಹಜ ಅಂತೆಯೇ ಪ್ರದೇಶದಿಂದ 

ಪ್ರದೇಶಕ್ಕೂ ಭಾಷೆಯಲ್ಲಿ ಭಿನ್ನತೆಯ. ನು ಕಾಣುತ್ತೇವೆ. ಸನ್ನಿ ವೇಶ ಪ್ರದೇಶ, 
ನಾಲ್‌ ಹೊಂದಿಕೆಯಾಗುವಂತೆ ಭಾಷೆ ಸಡೆದುಕೊಳ್ಳು ವವ ಸ್ಥಿತ ರೂಪಾಂತರಿತ 

" ಭಾಷಿಕ ಬದಲಾವಣೆ '. ಇಷಾಬಳಕೆಯ ಭಿನ್ನ ಕೆಯೋ ಭಾಷಿಕ ಬದಲಾವಣೆಗೆ 
ಸಾಕ್ಷಿ. ಕಾಲದಿಂದಕಾಲಕ್ಕೆ ಭಾಷೆಯಲ್ಲಿ ತೋರುವ ಭಿನ್ನ ತೆ/ಸಾವ: ತೆಯೆ. ಭಾಷಿಕ 
' ಬದಲಾವಣೆ, ಎರಡ. ಅಥವಾ ಹೆಚ್ಚಿನ ಸಾಮ್ಯ ಭಾಷೆಯ ಸ್ವ ಕಸವನ್ನು ತುಲನೆ 
ಮಾಡುವುದರ ಮೂಲಕ, ಆಯಾ ಕಾಚ ಭಾಷೆ ನಿತಿ ಸ್ಪಷ್ಟ ವಾಗಿ 
ಕಿರೂಪಿಸ ಬಹುದು, 


ಭಾಷಿಕ ಬದಲಾವಣೆಯ ಕಾರಣಗಳು ಹಾಗೂ ಪರಿಸರ 

ಸಾಮಾನ್ಯವಾಗಿ ಭಾಷಿ ಬದಲಾವಣೆಗೆ ಅನೇಕ ಕಾರಣಗಳು ಇಲ್ಲದಿಲ್ಲ ಭಾಷಾ 
ಬೆಳವಣಿಗೆಯೇ ಭಾಷಿಕ ಬದಲಾವಣೆಯ ಪ್ರಧಾನಾಂಶ ಹಾಗೂ ಕಾರಣ. ನೆರೆಹೊರೆ 
ಭಾಷೆಯ ಸಂಸರ್ಗ, ಸ್ರ ಭಾವ, ಅಡ್ಡಿ ಜನಪ್ರಿಯತೆ, ವ್ಯಾ ಮೋಹ, ತಪ್ಪುಗ್ರ ಜಕೆ 
ಇತ್ಯಾದಿ ಭಾಷಿಕ ಬನಲಳಿವಹೆಯ: ನಿತ್ಯ ವೂ ಹೌದು, [sls ಪರಿಸರವೂ ಹೌದು, 
ಮೊದಲೇ ಹೇಳಿದಹಾಗೆ ಭಾಷಾ ಬದಲಾವಣೆಯೇ ಭಾಷಿಕ ಬೆಳವಣಿಗೆಯ ಜೀವಂತ 
 ಈುರಃಹು. ನೆಕೆಭಾಷೆಯ ಪ್ರಭಾವ, ಸ್ವೀಕೃತ ಭಾಷಿಕ ರೂಪಗಳ ಪ್ರಯೋಗ, 
ಯುಕ್ತಸದ, ಪ್ರ ತ್ಯ ಯಗಳ ಸಹೆಜ ಅವಿಷ್ಕಾರ, ಭಾಷೆಯ ಕಕ: ಹಾಗೂ 
ಶಿಷ್ಟ್ರೀಕರಣ ಇತ್ಯಾದ ಭಾಷಾ ಬೆಳವಣಿಗೆಯ ವಖ್ಯ ಅಂಶಗಳು. ಈ ಅಂಶಗಳೇ 
ಭೀತ ಬದಲಾವಣೆಯ ಕಾರಣಗಳೂ ಆಗಿವೆ. 

ಭಾಷೆಯಲ್ಲಿ ಕಂಡು ಬರು ವ ಬದಲಾವಣೆಯು ಪರಿಸರನನ್ನು ಮತ್ತು ರೀತಿಯನ್ನು 
ಆಧರಿಸಿ ಭಾಹಿಕ ಬದಲಾವಣೆಯ ಕಾರಣಗಳನ್ನು ಎರಡು ಪ್ರಮುಖ ಗುಂಪುಗಳಾಗಿ 
ವಿಂಗೆಡಿಸಬಹ:ದು. ೧ ಆಂತರಿಕ ಕಾರಣಗಳು, ಮತ್ತು ೨ ಬಾಕ್ಸ್‌ ಕಾರಣ 
ಗಳು. ದೇಶಭೇದದಿಂದೆ, ಕಾಲಚೇದದಿಂದ ಮತ್ತು, ಸಮಾಜಭೇದದಿಂದ ಭಾಷೆಯಲ್ಲಿ ತ 
ರೂಪಾಂತರ ಬಹುವ. ುಖದಿಂದ ಕಾಣಿ ಕೊಳ್ಳು ತ್ತ “ಜಿ 


೯೦ ಮಾನವಿಕ ಕರ್ಣಾಟಕ 


೧, ಆಂತರಿಕ ಕಾರಣಗಳು : ಹೆಚ್ಚಾಗಿ ಭಾಷೆ ಸ) ರಚನಾವ್ಯವಸ್ಥೆಯಲ್ಲಿ ಮಾತ್ರ 


ಕಾಣುವ ಭಾಷಿಕ ಬದಲಾವಣಾ ಅಂಶಗಳಿವು. ಯಾವುದೇ ಭಾಷೆಯ ರಚನಾ 


ಚೌಕಟ್ಟಿನೊಳಗೆ ಮಾತ್ರ ನಿರ್ಧರಿಸುವ ಭಾಷಾಬದಲಾವಣಾ ಥಿಮಿತ್ತಗಳಿವು. 


ಭಾಷೆಯ ಯಾವುದೀ ರಚನಾ ಹಂತ (Constructional stage/unit) ದಲ್ಲಿ ' 


ಬೆ-ಕಾದರೂ ಬದಲಾವಣೆಗೆ ಅವಕಾಶ ಉಂಟು, ಭಾಷಿಕ ಬದಲಾವಣೆ, ಭಾಷೆಯ 
ರಚನಾಹಂತದಲ್ಲಿ ಜರಗುವ ಕಾರ್ಯಗಳ ಮತ್ತು ಇರ್ಯಗ:ಣಗಳ ಆಧಾರದಿಂದ 
ಭಾಷಿಕ ಬದಲಾವಣಾ ಆಂತರಿಕ ಕಾರಣಗಳನ್ನು ಸ್ಫೂಲವಾಗಿ ಎರಡು ಗುಂಪುಗಳಾಗಿ 
ವಿಂಗಡಿಸಬಹುದು, (1) ಸ್ವಾಭಾವಿಕ ಕಾರಣಗಳು, ಮತ್ತು (11) ಸ್ವಾಭಾವಿಕವಲ್ಲದ 
ಇರಣಗಳು. 

ಸ್ವಾಭಾವಿಕ ಭಾಷಾಬದಲಾವಣೆಯ ಕಾರಣಗಳನ್ನು ಸಹಜತೆ, ಜನಪ್ರಿಯತೆ 
ಹಾಗೂ ಸಂಕ್ಷಿಸ್ತೃತೆಯ ಆಧಾರದಿಂದ ಗುರುತಿಸಿದೆ. ಸಾಮಾನ್ಯವಾಗಿ ಭಾಷೆ ಕಾಲಕ್ಕೆ, 
ಸಮಾಜಕ್ಕೆ 6 ತ್ತು ದೆ `ಶಕೈ ತಕ್ಕ ಂತೆ ರೂಪಾಂಶರವಾಗುವಾಗ ತನ್ನ ಮಾ 
ಸಹಜತೆಯನ್ನು ಬಿಟ್ಟು ಕೊರ. ವುದಿಲ್ಲ. ಆ ಕಾರಣದಿಂದಲೇ ಆ ಭಾಷೆ ಜನಪ್ರಿಯ 
ವಾಗಿ, ಸಂಕ್ಷಿಪ್ತವಾಗಿ ಬೆಳೆಯುವುದು, ಕೆಲವುಸಾರಿ ಭಾಷೆಯಲ್ಲಿದ್ದ ಪದಗಳಲ್ಲಿ 
ಲವು ಪದ, ಅಕ್ಷರಗಳು, ಅರ್ಥ, ಬಳಕೆಯಿಂದ ಕಾಣೆಯಾಗ.ವುದು, (ಉದ್ದಾ 
ಹಳಗನ್ನಡದಲ್ಲಿದ್ದ ಅ, ಐ ಎಂಬ ಅಕ್ಷರಗಳ. ; ಬಾನ್‌, ಮಾನ್‌ ಇತ್ಯಾದಿ ಆಕೃತಿಮಾ 
ಗಳು ಆಳ್‌, ಕೂಳ್‌ ಆಕೃತಿಮಾಗಳ ಮೂಲಾರ್ಥ ಮಾಯವಾಗಿ ಇಂದು ಹೊಸ 
ಅರ್ಥದೊಡನೆ ಪ್ರಯೋಗದಲ್ಲಿವೆ. ಆಳ್‌-ವೀರ, ಶೂರ ಎಂದೂ ಕೂಳ್‌-ಆಹಾ ಕ್ಕೆ 
ಎಂಬರ್ಥವನ್ನು ಪಡೆದಿತ್ತು, ಇಂದು ಸೇವಕ, ಬಡವರ ಆಹಾರ ಎಂಬ ಅರ್ಥಗಳನ್ನು 
ಪಡೆದಿದೆ). ಭಾಷೆಯಲ್ಲಿಲ್ಲದ ಪದಗಳ ಸ್ಥಾನದಲ್ಲಿ ಹೊಸ ಪದಗಳು ಬಂದು ಸೇರುವುದು, 
(ಉದಾ: ಇಸ್ತ್ರಿ, ಮೇಜು ಆಕೃತಿಮಾಗಳ: ಕನ್ನಡದವುಗಳಲ್ಲ. ಅವು ಬೇಕಿ 
ಭಾಷೆಯಿಂದ ಬಂದು ಇಂದು ಕನ್ನಡದ ಶಬ್ದ ವೆನಿಸಿಕೊಂಡಿವೆ). ಹಳೆಯ ಆಕೃತಿಮಾ 
ಗಳನ್ನು ಸೇರಿಸಿ ಹೊಸ ಸಮಾಸ ಪದಗಳ ಸೃಷ್ಟಿ (ಉದಾ: ಗುಂಡುಸೂಜಿ, 
ಆಕಾಶಬುಟ್ಟಿ, ಸೀಮೆಎಣ್ಣೆ). ಬೇರೆ ಭಾಷೆಯ ಶಬ್ದಗಳನ್ನು ತಮ್ಮ ಭಾಷೆಯ 
ಚೌಕಟ್ಟಿಗೆ ತಕ್ಕಂತೆ ಹೊಂದಿಸಿಕೊಂಡು ಬಳಸುವುದು (ಉದಾ. ನಾನ, ಹಾಯು 
ಕಾರು 'ಮುನಹಿ) ಭಾಷೆಯಲ್ಲಿರುವ ಮೂಲ ಆಕೃ ತಿಮಾಗಳ ಅಲ್ಪಸ್ವಲ್ಪ nd 
ದೊಡನೆ ಹೊಸ ಆಕೃ ತಿಮಾಗಳ ಆವಿಷ್ಠಾರ (ಉಪಾ. ಹಳೆಗನ್ನ ಡದ ಪಾಲ್‌, 
'ಅಂತಪ  ಆಕೃತಿಮಾಗಳು ಇಂದು ಹೊಸಗನ್ನ ಡದಲ್ಲಿ ಹಾಲ್ಕು ಎಂಥ ರೂಪಗಳನ್ನು 
ನಡೆದಿಸೆ). 

ಇಷ್ಟೇ ಅಲ್ಲದೆ ಸೌಲಭ್ಯಾಕಾಂಕ್ಷೆ, ಶಾಶ್ವತ ಅನುಕರಣೆ, ಉಚ್ಚಾರಣಾ ಭೇದ, 
ಸೋಮಾರಿತನ, ಇತ್ಯಾದಿ iiss We ಬದಲಾವಣೆಗೆ ಸಾ ವ ಭಾವಿಕವೇ 
ಹೌದು, ಸಹಜವಾಗಿ ಮಾನವ ತನ್ನ ಬದುಕಿನಲ್ಲಿ ಎಂದಿಗೂ ಯಾವ ಶ ಶ್ರಮವನ್ನು 


APA pe NOE 


sk 
ಬಾನನ ವದೆ ನನಗ ತೂ * 


ಕ್ಮ NN EE 


ea mad ad ade dal. 


ಕನ್ನಡದಲ್ಲಿ ಧ್ವನಿಮಾಗಳ ವಿಕಾಸ ೯೧ 


ನಿರೀಕ್ಷಿಸಲಾ5. ಶ್ರಮ ಪರಿಹಾರಡೊಂದಿಗೆ ಸುಲಭತೆಯನ್ನು ಅಪೇಕ್ಷಿಸುತ್ತಾನೆ. 
ತಾನಾಡುವ ಮಾತಿನಲ್ಲಿ ಸಮಯ ದಣಿವನ್ನು ಕಾಯ್ದುಕೊಳ್ಳಲು ದೀರ್ಫ ಉಚ್ಚಾರ 
ವನ್ನು ಮೊಟಕುಗೊಳಿಸುತ್ತಾನೆ, (ಉದಾ ; ವೀರರಾಜನ ಪೇಟಿ ೨ ವಿರಾಜ”ಪೇಟಿ; 
ಜೆಂಗಳೂರು > ಬೆಂಗ್ಲೂರು; ಹೋಗುತ್ತೇನೆ > ಹೋಗ್ತೇನೆ) ಸೌಲಭ್ಯಾಕಾಂಕ್ಷೆ 
'ಯಿಂದ ದೀರ್ಫ್ಥ ಉಚ್ಚಾರವನ್ನು ಕ್ರುಸ್ನಗೊಳಿಸುವ ರೀತಿ ಎಷ್ಟೋ ವೇಳೆ ವ್ಯಕ್ತಿಯ 
ಸೋಮಾರಿತನದಿಂದಲೂ, ಅಲಕ್ಷ ಮನೋಭಾವದಿಂದಲೂ ಉಂಟಾಗುತ್ತದೆ. 
(ಉದಾ. ; ಮಾಡುವುದಕ್ಕೆ > ಮಾಡೋಕ್ಕೆ; ಹೋಗುವುದಕ್ಕೆ ೨ ಹೋಗೋಕೆ). 
ಅನುಕರಣೆಯೆ: ಭಾಷಾಕಲಿಕೆಯ ಮುಖ್ಯ ಆಶಯ. ಭಾಷಾಕಲಿಕೆ ನಮ್ಮ ಪರಿಸರ 
ವನ್ನು ಮತ್ತು ಭಾಷಾ ಬಳಕೆಯ ರೀತಿಯನ್ನು ಆಧರಿಸಿರುತ್ತದೆ. ಮಕ್ಕಳ ಭಾಷಾ 
ಉಚ್ಛ್ರಾರವು, ತಮ್ಮ ಹಿರಿಯರು ಅಲ್ಲಡಿ ಪರಿಸರದವರೊಡನೆ ಕೂಡಿರುತ್ತದೆ. 
ಅನುಕರಣೆಯಿಲ್ಲದಿದ್ದರೆ ಭಾಷೆ, ಭಾಷಾ ಬಳಕೆ ಇರಲೇಇಲ್ಲ, ಆದಕಾರಣ ಹಬವು 
ಧ್ವನಿ ಉತ್ಪತ್ತಿ ಭಿನ್ನತೆಯನ್ನು ಕಾಣಬಹ:ದು (ಉದಾ, ಕನ್ನಡದಲ್ಲಿಲ್ಲ ₹ ಫ, 
2 ಜ ಧ್ವನಿಗಳು ಈಗೀಗ ಕನ್ನಡದ ಧ್ವನಿಗಳೆಸಿಸಿಕೊಳ್ಳು ತ್ತಿವೆ). ಕ್ಲಿಷ್ಟ ಉಚ್ಚಾರಣೆ 
ಗಳು ಸಹಜವಾಗಿ ಭಾಷೆಯಲ್ಲಿ ಮಾಯವಾಗಿ ಸರಳ ಉಚ್ಛ್ರಾರಣಾ ರೂಪಗಳು 
ಹೆಚ್ಚುತ್ತಿವೆ. (ಉದಾ. ಉಟಕ್ಕಿ > ಉಕ್ಕೆ; ಕರ್ಪು > ಕಪ್ಪು; ಭಕ್ತ > ಭಕುತ; 
'ಹರ್ಷ > ಹರುಷ ; ಬೆಳ್ಬು ೨ ಬಿಳುಪು > ಬಿಳ್ಳು ; ಅಗಲಟಕ್ತಿ ಎ ಅಗತೆ) . 
ವಿಜಾತೀಯ ಸಂಯುಕ್ತಾಕ್ಷರಗಳು ಹೊಸಗನ್ನಡದಲ್ಲಿ ಸಜಾತೀಯ ಸಂಯ:ಕ್ತಾಕ್ಷರ 
ಗಳಾಗಿಯೂ; ಕೆಲವುಸರ್ತಿ ಲರೋಪವಾಗಿಯೂ, ಇನ್ನು ಕೆಲವು ಪರಿಸರದಲ್ಲಿ ವಿರಳ 
ವಾಗಿಯೂ ಬಂದಿವೆ. 

ಸ್ವಾ ಭಾವಿಕವಲ್ಲದ ಭಾಷಾ ಬದಲಾವಣೆಯ ಕಾರಣಗಳು ಹಲವಾರು ವಿಭಿನ್ನ 
ಪರಿಸರ, ಒತ್ತಡದಿಂದ ಗುರುತಿಸಬಹುದು. ಸಹಜವಾಗಿ ನೆರೆ ಭಾಷೆಯ ಪ್ರ ಭಾವದಿಂದ 
ಆಡಂಬರದ ಭಾಷಾ ಪ್ರಯೋಗದಿಂದ, ಗೌಸವಸ್ಥರಂತೆ ನಡೆದು ಕೊಳ್ಳು ವುದರ 
ಮೂಲಕ ಭಾಷಾ ಬದಲಾವಣೆಯನ್ನು ನಿರ್ದೇಶಿಸಬಹ.ದು. ಇಷೆಯ ಚೌಕಟ್ಟಿಗೆ 
ಕೊಂಡುವಂತಿರದಿದ್ದರೂ, ಪ್ರತಿಷ್ಠೆ ಯದ್ಯೋತಕನಾಗಿ ಅಂತಹೆ ರೂಸಗಳನ್ನು 
ಜಿನ್ನ ಟ್ಟಿ ಲಾಗುವುದು. ಸಾಮಾನ್ಯವಾಗಿ ವ್ಯಕ್ತಿ ಶಾನು ವಾಸವತಾಡ:ವ ಪರಿಸರದಲ್ಲಿ 
ತನ್ನ ಸಂಸ್ಕೃತಿ ಮತ್ತು ವೈಯಕ್ತಿಕತನವನ್ನು ಕಾಪಾಡಿಕೊಳ್ಳುವುದಕ್ಕೆ ತನ್ನದೇ 
ಅದ ವಿಶಿಷ್ಟ ಭಾಷಿಕ ರೂಪಗಳನ್ನು ಬಳಸಿಕೊಳ್ಳುತ್ತಾನೆ ಹಾಗೆ ಬಳಸಿಕೊಳ್ಳುವುದು 
ಅತನ ಗೌರವದ ಪ್ರಶ್ನೆಯಾಗಿರುತ್ತದೆ (ಉದಾ, ಕನ್ನಡ ಪರಿಸರದಲ್ಲಿ ಕಂಡುಬರ:ವ 
ವಿದೇಶಿ ಸದಗಳು, School, time, Coffee). ಒಳಸುವವನ ಅಗತ್ಯ ಪೂರೈಕೆಯ 
ನಿಮಿತ್ತ ಕೆಲವು ಶಬ್ದಗಳು ಭಾಷೆಯಲ್ಲಿ ಹೊಸದಾಗಿ ಸೇರಿಕೊಳ್ಳುತ್ತವೆ ಉದಾ. 
ವೈಜಾ ನಿಕ ಸಂಶೋಧನೆಗೆ ಸಂಬಂಧಿತ ಸದಗಳು, ಬಾಂಬ್‌, ರಾಕೆಟ್‌, ಆಕ್ಸಿಜನ್‌", 
ಪಿಲ್‌ ಕ್ರಿಕೆಟ್‌). 


೯೨ ಮಾನವಿಕ ಕರ್ಣಾಟಕ 


೨. ಬಾಹ್ಯಕಾರಣಗಳು: ಒಂದು ಭಾಷೆಯನ್ನು ಆಡುವ ಜನಸಮೂಹೆ 
ದೊಂದಿಗೆ ಮತ್ತೊಂದು ಭಾಷೆಯನ್ನು ಆಡುವ ಜನಸಮೂಹೆದ ಪರಸ್ಪರ ಸಂಪರ್ಕ 
ವಾದಾಗ; ಆ ಪರಸ್ಪರ ಸಾಹಚರ್ಯ ಗಾಢವಾಗಿ ಆದರ ಪರಿಣಾಮ ಎಷ್ಟೋ ಭಾಷಿಕ 
ರೂಪಗಳ: ಅದಲು ಬದಲಾಗುವ ಸಾಧ್ಯತೆ ಉಂಟು, ಈ ಭಾಷಿಕ ಬದಲಾವಣೆಯ 
ಕಾರಣವೇ ಬಾಹ್ಯಕಾರಣ, ಇಡೀ ಭಾಷಿಕ ರೂಪದಲ್ಲಿ ವ್ಯತ್ಯಾಸವನ್ನು ಕಾಣು 
ತ್ರೇವೆಯೇ ಹೊರತು ಆಂಶಿಕ ರಚನಾಘಟ್ಟದಲ್ಲಿ ಕಾಣುವುದಿಲ್ಲ. ಅನ್ಯ ಭಾಷಾ 
ಸ್ವೀಕರಣವೇ ಈ ಭಾಷಾ ಬದಲಾವಣೆಯ ಬಾಹೈಕಾರಣ, ಭಾಷೆಯ: ಶಬ್ದ ಕೋಶವು 
ಹೆಚ್ಚ ನ್ರದಕ್ಕೆ ಕಾರಣವಾಗುತ್ತದೆ. ಅನ್ಯ ಭಾಷೆಯ ಜನರ ಸಂಪರ್ಕ ಪ್ರಬ೬ವಾದರೆ; 
ಅವರ ಮಾತಿನಲ್ಲಿ ಅನ್ಯಭಾಷಾ ರೂಪಗಳೇ ಹೆಚ್ಚು, ಭಾಷಿಕ ಬದಲಾವಣೆಯ 
ಕಾರಣಗಳೇ ಭಾಷಿಕ ಬದಲಾವಣೆಯ ಸಹಜ ಪರಿಸರ ಮಾನವನ ಸಾಮಾಜಿಕ, 
ಸಾಂಸ್ಕೃತಿಕ ಹಾಗೂ ಮಾನಸಿಕ ಪರಿಸರ ಭಾಷಿಕ ಬದಲಾವಣೆಗೆ ಅಗತ್ಯ ಹಾಗೂ 
ಅನಿವಾರ್ಯ, 


ಭಾಷಿಕ ಬದಲಾವಣೆಯ ವರ್ಗೀಕರಣ (ವೈನಿಧ್ಯ) 


ಸಾಮಾನ್ಯವಾಗಿ ಬದಲಾವಣೆ ಭಾಷೆಯ ಒಟ್ಟು ರಚನಾಸ್ಮರಗಳ ಮೇಲೆ 
ಆಧಾರಿತವಾಗಿರುತ್ತದೆ ಎಂಬ ವಿಚಾರವನ್ನು ಈಗಾಗಲೇ ನೋಡಿದ್ದೇವೆ. ಭಾಷೆಯ 
ಒಟ್ಟ ರಚನೆಯಲ್ಲಿ ಕಂಡುಬರುವ ಧ್ವನಿಮಾ, ಆಕೃತಿಮ್ಮಾ ಅರ್ಥ, ಧ್ವನಿ ಹಾಗೂ 
ವ್ಯಾಕರಣಾತ್ಮಕ ಅಂಶಗಳು ಬದಲಾವಣೆಯಲ್ಲಿ ಪಾಲ್ಗೊಂಡಿವೆ. ಈ ಎಲ್ಲಾ 
ಬದಲಾವಣೆಗಳನ್ನು ವ್ಯವಸ್ಥಿತವಾಗಿ ವಿಂಗಡಿಸಿ ವಿವರಿಸುವುದು ಬಹು ಪ್ರಯಾಸದ 
ಕೆಲಸ. ಇದಕ್ಕೆ ಕಾರಣ, ಭಾಷೆಯಲ್ಲಿಯ ಬದಲಾವಣೆ ಎಂದರೆ ಭಾಷಾ ರಚನೆಯ 
ಒಂದೊಂದ. ಉಪಸ್ಮರದ ಮೇಲೆ ಆಗುವ ಪರಿಣಾವ:, ಭಾಷಾರಚನೆಯ ಯಾವ 
ಉಸಸ್ತರದ ಮೇಲೆ ಪರಿಣಾಮವಾಗುತ್ತದೋ ಆ ಹೆಸರನ್ನು ಆ ಭಾಷಿಕಾಂಶದ 
ಬದಲಾವಣೆಗೆ ನೀಡುತ್ತೇವೆ. ಹಾಗಾಗಿ ಅದು ಭಾಷಾ ಬದಲಾವಣೆಯ ಒಂದು 
ನಿರ್ಧಿಷ್ಟ ವಿಧ. ಹೀಗೆ ಭಾಷೆಯ ರಚನಾಸ್ತರದ ಆಧಾರದಿಂದ ಭಾಷಿಕ ಬದಲಾವಣೆಯ 
ವಿಧಗಳನ್ನು ನೋಡ:ವುದು ವೈಜ್ಞಾ ನಿಕ ರೀತಿ, 

ಚಾರ್ಲ್ಸ್‌ ಎಫ್‌. ಹಾಕೆಟ್‌ ತನ್ನ “A Course in Modern Lingui- 
stics ” (1976) ಕೃತಿಯ “ The Design of a Language” ಎಂಬ 
ಅಧ್ಯುಯದಲ್ಲಿ ಭಾಷೆಯ: ಮೂಲಭೂತ ರಚನಾಸ್ಮರವನ್ನು ವಿವರಿಸಿದ್ದಾನೆ, ಆತನು 
ಪ್ರತಿಯೋರ್ವನ; ಮಾತನಾಡ.ನ ನುಡಿಯ: ಕೆಲವು ಮೂಲಭೂತ ಅಂಶಗಳನು 
ಪಡೆದಿರುತ್ತದೆ ಎಂದು: «ಕ್ಕಿ Language is a system of arbitrary ಇಂತು 
symbols by means of which a social group Co-operates” ಎಂಬ 
ಬ್ಲಾಕ" ಮತ್ತು ಟ್ರಾಗರ್‌ ಅವರ ಮಾತೂ; “೩ Language is a Complex 


iss 


‘i 
ಯಾ ST EE ಕು ಕಜ 0262 66 (&ಜ೬ 


a 


ಕನ್ನಡದಲ್ಲಿ ಧ್ಹನಿಮಾಗಳ ವಿಕಾಸ ೯೩ 


9 


system of habits” ಎಂಬ ಹಾಕೆಟ್‌ ಆವರ ಮಾತೂ ಭಾಷೆಯ ವಲ 
ಸ್ತರವನ್ನು ನಿಖರವಾಗಿ ನಿರ್ದೇಶಿಸುತ್ತದೆ. ಹಾಕೆಟ್‌ ಭಾಷೆಯ ಒಟ್ಟು ರಚನೆಯನ್ನು 
ಐದು ಪ್ರಮುಖ ತತ್ತ್ವಗಳ ಮೂಲಕ ನಿರೂಪಿಸಃತ್ತ್ಯಾ, ಅವುಗಳಲ್ಲಿ ಮೂರೃ 
ತತ್ತ್ವಗಳ. ಕೇಂದ್ರೀಯ ತತ್ತ್ತ್ವಗಳೆಂದೂ ಉಳಿದೆರಡು ತತ್ತ್ವಗಳನ್ನು ಬಾಹ್ಯ 
ತತ್ತ್ವಗಳು ಎಂದು ಹೆಸಂಸಿದ್ದೂನೆ. ಒಂದೊಂದ; ತತ್ತೈವೂ ಭಾಷೆಯ ಆಂತರಿಕ 
ಹಾಗೂ ಬಾಹ್ಯ ರಚನಾ ವಿನ್ಯಾಸವನ್ನು ಸೂಕ್ಷ್ಮವಾಗಿ ನಿವರಿಸುತ್ತವೆ. ಹಾಕೆಟ್‌ 
ಅವರ ಛಾಷಾರಚನಾ ತತ್ತ್ವಗಳನ್ನು ಈ ಕೆಳಕಂಡ ವೃಕ್ಷ ನಕ್ಷೆಯ ಮೂಲಕ 
ಸ್ಪಷ್ಟವಾಗಿ ಸಾದರಪಡಿಸಿದೆ (ವೃಕ್ಷನಕ್ಷೆ 94ನೇ ಪ್ರಟ ನೋಡಿ). 
ಹಾಕೆಟ್‌ ಅವರ ಭಾಷಾರಚನಾ ಸ್ತರ ತತ್ತ್ವವು ಭಾಷೆಯ ವ್ಯವಸ್ಥಿತ ರಚನಾ 

ಪ್ರವೃತ್ತಿಯನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಯಾವುದೀ ಸ್ತರ ವಿನೇಚನೆ 
ಸ್ಪವಾಗಿಲ್ಲದಿದ್ದರೆ ಭಾಷಾವಿಶ್ಲೇಷಣೆ ಸಂಪೂರ್ಣವಲ್ಲ. 

ಸಾಮಾನ್ಯವಾಗಿ ಭಾಷಾ ಬದಲಾವಣೆಯ ವಿಧಗಳನ್ನು ಹಲವಾರು ರೀತಿಯಿಂದ 
ವಿವರಿಸಲು ಸಾಧ್ಯವಿದೆ. ಪ್ರಾಚೀನ ಕಾಲದಿಂದಲೂ ವ್ಯಾಕರಣ ಕಾರರ್ಕೂ 
ವಿವ್ವಾಂಸರೂ ಭಾಷಾಚರಿತ್ರೆಯನ್ನೂ ಕಾಲದೇಶಾದಿ ಅಂಶಗಳನ್ನು ಪ್ರಮುಖ 
ಉಲ್ಲೇಖವೆಂದು ನಿರ್ಧರಿಸಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಾರಿತ್ರಿಕ ಭಾಷಾ 
ವಿಜ್ಞಾ ನಿಗಳು ಭಾಷಿಕ ಬದಲಾವಣೆಯನ್ನು ಭಾಷಾ ಆಂತರಿಕ ಸ್ಮರದ ಆಧಾರದ 
ಮೇಲೆ ವಿವರಿಸಲು ಪ್ರಯತ್ನಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣ, ಭಾಷಾರಚನಾಸ್ತರ 
ಸೂಕ್ಷ್ಮವಾಗಿದ್ದು ಭಾಷೆಯ ರಚನಾ ವಿನ್ಯಾಸವನ್ನು ವೈಜ್ಞಾನಿಕವಾಗಿ ವಿವರಿಸ 
ಬಲ್ಲದು. ಈ ಕಾರಣದಿಂದಶೇ ಇಲ್ಲಿ ಹಾಕೆಟಿ ಅವರ ಭಾಷಾ ಆಂತರಿಕ ಸ್ತರದ 
ರಚನಾಂಶಗಳನ್ನು ಭಾಷಿಕ ಬದಲಾವಣೆಯ ವರ್ಗೀಕರಣಕ್ಕೆ ಆಧಾರವಾಗಿ ಇಟ್ಟು 
ಕೊಳ್ಳಲಾಗಿದೆ. ಹಾಗಾಗಿ ಭಾಷಿಕ ಬದಲಾವಣೆಯ ವರ್ಗೀಕರಣವನ್ನು ಈ ಕೆಳ 
ಕಂಡಂತೆ ಕ್ರೋಡೀಕರಿಸಿದೆ. 


ನ 


1. ಕೇಂದ್ರ ವರ್ಗ/ವಿಭಾಗ/ವ್ಯವಸ್ಥೆ 

(ಅ) ಧ್ವನಿಮಾ ಬದಲಾವಣೆ , ಒಂದು ಭಾಷೆಯ ಧ್ವನಿಮಾ ಸಂಖ್ಯೆ 
ಯೆಲ್ಲಿ ಏರಿಳಿತವಾದರೆ ಇಲ್ಲವೇ ಧ್ವನಿಮಾ ಸಂಯೋಜನೆಯಲ್ಲಿ 
ವ್ಯತ್ಯಾಸವಾದರೆ ಅದನ್ನು ಧ್ವನಿಮಾ ಬದಲಾವಣೆ ಎನ್ನುವರು. 

(ಆ) ವ್ಯಾಕರಣ ವ್ಯವಸ್ಥೆಯ ಬದಲಾವಣೆ ; ಸಾಮಾನ್ಯವಾಗಿ ಷಃ 
ವ್ಯವಸ್ಥೆಯ ಬದಲಾವಣೆಯಲ್ಲಿ ಎಂಡು ತೆರನಾದ ಬದಲಾ 
ವಣೆಗಳನ್ನು ಗುರುತಿಸಬಹುದು ಅದಕ್ಕೆ ಮುಖ್ಯ ಆಧಾರ 
ವ್ಯಾಕರಣ ವ್ಯವಸ್ಥೆಯ ಸ್ರಧಾನಾಂಶಗಳು. 

ಶಿ ಥ 

(1) ವ್ಯಾಕರಣ ಸಾರದಲ್ಲಾದ ಒದಲಾವಣೆ ; (ವ್ಯಾಕರಣ 


a i aad ins dea ma ed Bk 
ಹಟಾ [y hd ೯ kh 4 a ceded cue ಜಟ ಚ್‌ ಚಾ <a ಮೋಂತು ಬಾ ಯು a Nu 


ಭಿನಲುಲಿ 3ನ `ಟಣ ಉಂ ; “pew fo 
ಜಲ ghee exe Tee ಯು ‘won 


ಹ ಕಾ 6 ಇ 
ತೆ ೪೫೮೧ರ ಇ Las ಲಾಸ ಭಣ eet ೧ಐಣ etiefeope Fes 
hy 4 £0" ಬೀ ಎ is spafes "ಇ()ಂಜ aki pan ಜತ 
ಕ ಇ ಕ್ಸಿ ಯಿ 
1೦% ೧ ಕೋಳ ete ಶೀತ Yeh ಳಾ "ಕಿ aks 
——— EE ws AEA ಎರಾ ದರ್ಗ 
pr | ರ್‌ 
(8) ತ ಜಣ (Fe) suse ig 
(RR pete 3೮೫$ಂ% cpon ಜೀರ) 
ಜೀರ 


ಜೂ 8% 


ಕನ್ನ ಡದಲ್ಲಿ ಧ್ವನಿಮಾಗಳ ವಿಕಾಸ ೯೫ 


ಬದಲಾವಣೆ) : ವ್ಯಾಕರಣದ ತಿರುಳನಲ್ಲಾದ ಬದಲಾವಣೆ 
ಗಳಿವು. ಈ ವ್ಯಾಕರಣ ತಿರುಳನ್ನು ಮುಖ್ಯವಾಗಿ ಮೂರು 
ರೀತಿಯಲ್ಲಿ ಪಟ್ಟಿಮಾಡಬಹುದು. ಅವು (೧) ವ್ಯಾಕರಣ 
ವರ್ಗ (೨) ವಾಕ್ಯ ಪದ ಖಂಡ ಮತ್ತು (೩) ಮಾತಿನ 
ರಚನೆ, 

(i) ವ್ಯಾಕರಣ ಸಾರ/ತಿರುಳಿಗೆ ಹೊರತಾದ ಬದಲಾವಣೆ : (ಶಬ್ದ 
ಕೋಶ/ಪದಾವಳಿ ಬದಲಾವಣೆ) : ವ್ಯಾಕರಣ ಸಾದ 
ಹೊರಗೆ ಜರಗುವ ಬದಲಾವಣೆಗಳಿವು, ಅಂದರೆ ಭಾಷೆಯ 
ಸ್ವತಂತ್ರ ಆಕೃತಿಮಾ ಸಂಖೈಯಲ್ಲಿ ಕಂಡುಬರುವ ಬದಲಾ 
ವಣೆಗಳು, ಇದು ಸಾಮಾನ್ಯವಾಗಿ ಪದ/ಶಬ್ದ ಕೋಶಗಳ 
ಮೂಲಕ ವ್ಯಕ್ತ ವಾಗುತ್ತದೆ 


(ಇ) ಆಕೃತಿ-ಧ್ವನಿಮಾ ವ್ಯವಸ್ಥೆಯಲ್ಲಿಯ ಬದಲಾವಣೆ : ಭಾಷೆಯಲ್ಲಿ 
ನಡೆಯುವ ಆಕೃತಿ-ಧ್ವನಿಮಾ ವ್ಯವಸ್ಥೆ ಯಲ್ಲಿಯ ಬದಲಾವಣೆ 
ಯನ್ನು ಎರಡು ಗುಂಪುಗಳಾಗಿ ವಿಂಗಡಿಸಬಹುದು. 

(1) ರೂಪ ಬದಲಾವಣೆ : ಆಕೃತಿ ಮಾದರಿಯಲ್ಲಿ ಧ್ವನಿಮಾ 
ಗಳ ಭಿನ್ನ ಅಭಿವ್ಯಕ್ತಿಗೆ "ರೂಪ ಬದಲಾವಣೆ' ಎಂದು 
ಹೆಸರು, 

(ii) ವಿಕಲ್ಪ ಬದಲಾವಣೆ: ಉಚ್ಚಾರಣೆಯ ಪ್ರವೃತ್ತಿ 
ಯಲ್ಲಾ ಗುವ ಬದಲಾವಣೆಯೇ ವಿಕಲ್ಪ ಬದಲಾವಣೆ. 

೧, ಬಾಹೈವರ್ಗ/ವಿಭಾಗ/ವ್ಯ ವಸ್ಥೆ 

(ಅ) ಅರ್ಥ ಬದಲಾವಣೆ ; ವ್ಯಾಕರಣರೂಸ (ಆಕೃತಿಮಾ) ಗಳಲ್ಲಿಯ ಅರ್ಥದಲ್ಲಿ 
ಆಗುವ ಬದಲಾವಣೆಯೇ "ಅರ್ಥ ಬದಲಾವಣೆ'. 

(ಅ) ಧ್ವನಿ ಬದಲಾವಣೆ: ಉಚ್ಛಾರ ಹಾಗೂ ಶ್ರವಣ ಪ್ರವೃತ್ತಿಗಳಲ್ಲಿ ಆಗುವ 
ಬದಲಾವಣೆಯೇ ಧ್ವನಿ ಬದಲಾವಣೆ, 


ಭಾಷಿಕ ಬದಲಾವಣೆಯ ವೃಕ್ಷನಕ್ಷೆ ಇಂತಿದೆ: 


eee”! ಊಟೌಿ- 


೫೫೦ ೫ೀರ್ಣ- 
| < Poe nee 
Qe ೫೩ ಇ ೧೩ 
ಉಂ” ಉಣ 
310 ಬಂ 
ಗು! 
ಜದೀಂಲಣ | ಜದೀಣಬಣ ಬಣ 
ಹಿಂ (10) ಬರಲ ಐ೮೧ (1). ಇ2೩% (11) ಊಂಧ'ee (1) 
ತ್ತ ತ | | 
ಜಾಮಾ | 
ಭಜದೀದಲಣ ಜನಬಲ ಣೇ ೪೧ ಜನೋ 
ಆ ಎ ee ಉಊಳಡಿಂ 'ಒ eke ಬಂ ಎ 


ಉಳಿ ee _[(. 
ಹ ಯಾ 


ಜಳ ೧ pe ನಳದ 


೧8 “edo 


; 


ಜಜಂಯ | ಇಂಗ 
| 
ಬ | 
a” ನ ೧ ಗ | 
೮೧೮% ೧k ಹ 


| 
| 


ಜದೀದಲಣ ಬಣ 
ee ೫) 
; | 
| 
ಬಣ) 
೫೮) “ಎಇ 


ಎ [5,9 EE 
ಜದೀದಬಣ ನ "ಬಣ ' 
| | 

; 


ಜಣೀ೧ಣ೧೧ಣ 8೫60 


ಜಣೀ೧೧೧ suse ೧೦% “1 


ಕನ್ನಡದಲ್ಲಿ ಧ್ವನಿಮಾಗಳ ವಿಕಾಸ ೯೭ 


 ಧೈನಿಮಾ ವಿಕಾಸ/ಬದಲಾವಣೆ 


ಯಾವುದೇ ಭಾಷೆಯ ಒಟ್ಟು ಧ್ವನಿಮಾ ಸಂಖ್ಯೆಯಲ್ಲಿ ಹೆಚ್ಚು ಆಥವಾ ಕಡಿಮೆ 


' ಯಾದರೆ, ಇಲ್ಲವೆ ಧ್ವನಿಮಾ ಸಂಯೋಜನೆಯಲ್ಲಿ ವ್ಯತ್ಯಯವಾದರೆ ಅದಕ್ಕೆ ಭಾಷಾ 
ವಿಜ್ಞಾನಿಗಳು “ಧ್ವನಿಮಾ ವಿಕಾಸ/ಬದಲಾವಣೆ” ಎಂದು ಕರೆದಿದ್ದಾರೆ, ಅಂದರೆ 
ಧ್ವನಿಮಾ ವ್ಯವಸ್ಥೆಯಲ್ಲಿ ಹೆಚ್ಚಳ ಇಲ್ಲವೆ ಕಡಿತ ಧ್ವನಿಮಾ ಸಂಖ್ಯೆಯಲ್ಲಿ ಕಂಡು 
ಬರುವುದು ಎಂದರ್ಥ. ಭಾಷೆಯ ಒಟ್ಟು ಧ್ವನಿಮಾ ಸಂಗ್ರಹದಲ್ಲಿ ಸಾಮಾನ್ಯವಾಗಿ 
' ಪಲ್ಲಟ್ಕ, ಲೋನ, ವಿಭಜನೆ, ಸಂಯೋಜನೆ ಇತ್ಯಾದಿ ಕಾರಣಗಳಿಂದ ಧ್ವನಿಮಾ 


ಗಳಲ್ಲಿ ಆಗುವ ವ್ಯತ್ಯಯವೇ “ಧ್ವನಿಮಾ ವಿಕಾಸ/ಬದಲಾವಣೆ.' ಚಾರ್ಲ್ಸ್‌ ಎಫ್‌, 


ಹಾಕೆಟ್‌ ಧ್ವನಿಮಾ ಬದಲಾವಣೆಯನ್ನು “Any Change in the repertory 


of Phonemes or in the arrangements in which they can occur” 
ಎಂದು ಸೂತ್ರೀಕರಿಸಿದ್ದಾನೆ. 


ಹಳಗನ್ನಡದಲ್ಲಿ ರ್‌, ಜ್‌, ಳ್‌, ಟ್‌ ಎಂಬ ನಾಲ್ಕು ಪ್ರತ್ಯೇಕ ಧ್ವನಿಮಾ 
ಗಳಿದ್ದುವು. ಅವು ಸ್ವತಂತ್ರ ಪ್ರತ್ಯೇಕ ವಿಶಿಷ್ಟ ಧ್ವನಿಮಾ ಅಸ್ತಿತ್ವವನ್ನು ಹೊಂದಿತ್ತು. 
(ಉದಾ : ಅರಿ-ಅಜಟ್‌ ; ಇರಿ-ಇಐ; ಬಾಳೆ-ಬಾಟ ; ಕಳೆ-ಕಟಕಿ). ಕಾಲ 
ಕ್ರಮದಲ್ಲಿ ನಾಲ್ಕು ಸ್ವತಂತ್ರ ಧ್ವನಿಮಾಗಳಲ್ಲಿ ಆ” ಮತ್ತು ಟ್‌ ಧ್ವನಿಮಾ 
೪" ಮತ್ತು ರ್‌ ಧ್ವನಿಮಾಗಳಲ್ಲಿ ಸಂಯೋಜನೆಗೊಂಡು ರ್‌ ಮತ್ತು ೪" 
ಧ್ವನಿಮಾಗಳು ಉಳಿದಿವೆ, ಅಂತೆಯೇ ಹಳಗನ್ನಡದಲ್ಲಿ ಪ್‌ ಒಂದೇ ಢ್ವನಿಮಾ ಇತ್ತು, 
ಆದರೆ ಇಂದು ಪ್‌ ಧ್ವನಿಮಾ ಜೊತೆಗೆ ಹ್‌ ಧ್ವನಿಮಾವೂ ಬೆಳೆದಿದೆ. (ಉದಾ; 
ಪಾಡು--ಹಾಡು ; ಪುಲಿ-ಹುಲಿ). ಹೀಗೆ ಕನ್ನಡ ಧ್ವನಿಮಾ ವ್ಯವಸ್ಥೆ ಯಲ್ಲಿ 
ಧ್ವನಿಮಾಗಳ ಸಂಖ್ಯೆಯಲ್ಲಿ ಕಂಡುಬರುವ ವ್ಯತ್ಯಾಸವನ್ನೇ "ಧ್ವನಿಮಾ ವಿಕಾಸ್‌” 


ಎಂದು ಕರೆದಿರುವುದು. 


-ಧೃನಿಮಾ ನಿಕಾಸ ಹಾಗೂ ವರ್ಗೀಕರಣ 


ಬಹುಶಃ ಯಾವುದೇ ಭಾಷೆಯ ಧ್ವನಿಮಾ ವ್ಯವಸ್ಥೆ (Phonemic System) 
ಯಲ್ಲಿ ಧ್ವನಿಮಾಗಳ * ಬದಲಾವಣೆಗಳು ಇಲ್ಲದಿಲ್ಲ. ಭಾಷೆ ಬೆಳೆದುಬಂದ 
ಜಾಯಮಾನ, ಭಾಷೆಯ ಚರಿತ್ರೆ, ರಚನೆ, ಭಾಷೆಯ ಸಾಮಾಜಿಕ ಹಾಗೂ 
ಸಾಂಸ್ಥೃತಿಕಸ್ತರ ಅಲ್ಲದೆ ಭಾಷಾ ಬಳಕೆಯ ಹಿನ್ನೆಲೆಯಲ್ಲಿ ಆಯಾ ಭಾಷೆಯ ಧ್ವನಿವತಾ 
ವ್ಯವಸ್ಥೆಯಲ್ಲಿ ಹಲವು ಬಗೆಯಲ್ಲಿ ಧ್ವನಿಮಾ ವಿಕಾಸತೆಯನ್ನು ಕಾಣಬಹುದು, 


ಧ್ವನಿಮಾ ವಿಕಾಸದ ಅಧ್ಯಯನದ ಅನುಕೂಲಕ್ಕಾಗಿ ಪ್ರಾ ಚೀನ ಭಾಷಾ ಸಂಡಿತರೂ, 


” 
ವ್ಯಾಕರಣಕಾರರೂ ತಮ್ಮದೇ ಆದ ದೃಸ್ಟಿಯಲ್ಲಿ ಧ್ವನಿಮಾ ವಿಕಾಸದ ಹಂತಗಳನ್ನು 
ಸ್ವರೂಪ, ಪ್ರಾಚೀನರ 


ವಿವರಿಸಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಧ್ವನಿಮಾಗಳ ಲಕ್ಷಣ, 
7 


೯೮ ಮಾನವಿಕ ಕರ್ಣಾಟಕ 


ತಿಳುವಳಿಕೆಯನ್ನು ಆಧಾರವಾಗಿಟ್ಟುಕೊಂಡು ಧ್ವನಿಮಾಗಳ ವಿಕಾಸವನ್ನು 
ವಾಗಿ ಮೂರು ವರ್ಗಗಳಲ್ಲಿ ವಿಂಗಡಿಸಿದ್ದಾರೆ. ಅವು; 


೧, ಸ್ವರ ಧ್ವನಿಮಾಗಳು 


೨, ವ್ಯಂಜನ ಧ್ವನಿಮಾಗಳು | 
೩, ಸಂಧ್ಯಕ್ಷರ ಧ್ವನಿಮಾಗಳು 


೧. ಸ್ಮರ ಧ್ವನಿಮಾಗಳು 

ಧ್ವನಿಮಾ ವ್ಯ ವಸ್ಥೆ ಯಲ್ಲಿ ಸ್ವರಗಳನ್ನು ಮಾತ್ರ ಧ್ವನಿಮಾಗಳೆಂದು. 
ಪರಿಗಣಿಸಲ್ಪಟ್ಟರೆ ಆತ "ಸರ ಧ್ವನಿಮಾಗಳು'. ಜಥ ವಿಕಾಸದಲ್ಲಿ ಸ್ವರ 
ಧ್ವನಿಮಾಗಳು.. ಪಾಲ್ಗೊಂಡಲ್ಲಿ ಅದನ್ನು "ಸ್ವರ ಧ್ವನಿಮಾ ವಿಕಾಸ' ಎಂದು "ಕರೆಯ ' 
ಬಹುದು, ಜಗತ್ತಿನ ಎಲ್ಲಾ ಭಾಷೆಗಳಲ್ಲೂ ಕಾಳ ಕಂಡುಬರುವುದು ' 
ಸಾಮಾನ್ಯ. ಆದರೆ ಆಯಾ ಭಾಷೆಯ ರಚನೆಗೆ ತಕ್ಕಂತೆ ಸ್ನ ಸ್ವರ ಧ್ವನಿಮಾಗಳ ' 
ಸಂಖ್ಯೆ ಯಲ್ಲ ವ್ಯತ್ಯಾ ಸವನ್ನು ಕಾಣಬಹುದು. ಕೆಲವು ಪ್ರಮುಖ ಚೆ ವೈಜ್ಞಾ ನಿಕ | 
ತತ್ತ ಗಳನ್ನು ಆಧರಿಸಿ ಸ್ವರ ಧ್ವನಿಮಾಗಳನ್ನು Ease ಇಲ್ಲಿ ' 
ಮುಖ್ಯವಾಗಿ ನಾಲ್ಕು ವೈಜ್ಞಾ ನಿಕ ತತ್ತ್ವಗಳನ್ನು ಸ್ವರ ಧ್ವನಿಮಾಗಳ ವರ್ಗೀಕರಣಕ್ಕೆ . 
ಪರಿಗಣಿಸಿದೆ. ಅವು: | 


(1) ಓಷ್ಕಸ್ಥಿತಿ (Lip position) ತುಟಿಗಳ ಸ್ಥಿತಿ | 
(11) ಜಿಹ್ವೋನ್ನ ತಿ (Height of the tongue) ನಾಲಗೆಯ ಎತ್ತರ 
(ii) ಜಿಹ್ರಾಪ್ರಗತಿ (Advancement of the tongue) ನಾಲಗೆಯ ಪ್ರಗತಿ | 
(iv) ಉಚ್ಛಾರಣಾವಧಿ (Duration) ಕಾಲಾವಧಿ | 
ಸ್ವರ ಧ್ವನಿಮಾಗಳ ವರ್ಗೀಕರಣಕ್ಕೆ ಅನುವಾಗುವ ಪ್ರಮುಖ ತತ್ವಗಳಲ್ಲಿ 
ತುಟಿಗಳ ಸ್ಥಿತಿಯೂ ಒಂದು. ಸ್ವರಗಳ ಉಚ್ಚಾರಣೆಯಲ್ಲಿ ತುಟ ಮುಖ್ಯ 
ಪಾತ್ರವಹಿಸುತ್ತದೆ, ಕೆಲವು ಸ್ವರಗಳ ಉಚ್ಚಾರಣೆಯಲ್ಲಿ ತುಟ ಗೋಳಾಕಾರ 
ವಾಗಿಯೂ, ಮತ್ತೆ ಕೆಲವು ಸ್ವರಗಳ ಉಚ್ಚಾರಣೆಯಲ್ಲಿ ತುಟ ಗೋಳಾಕಾರ ' 
ವಾಗಿರುವುದಿಲ್ಲ ತುಟಿಯ ಸಿ ತಿಯನ್ನು ಆಧರಿಸಿ ಎರಡು ತೆರನಾದ ಸ ರ ಧ್ವನಿಮಾ 
ಗಳನ್ನು ಗುರುತಿಸಬಹುದು, ಯಾವ ಸ್ವರ ಧ್ವನಿಮಾಗಳ ಉಚ್ಚ ರದ್ದಿ ತುಟಗಳು 
ಗೋಳಾಕಾರದಲ್ಲಿ ಇರುತ್ತ ವೆಯೋ ಟಾ ಸ್ವರ ಧ್ವನಿಮಾಗಳನ್ನು "ಗೋಳಸ್ವರ 
ಧ್ವನಿಮಾ” (Rounied vowel ಚೂ ತ ಎಂದು ಕರೆಯಲಾಗುವುದು. 
ಅಂತೆಯೇ ಯಾವ ಸ್ವರಗಳ ಧ್ವನಿಮಾ ಉಚ್ಚಾ ರದಲ್ಲಿ ತುಟಿಗಳು ಗೋಳಾಕಾಂದಲ್ಲಿ 
ಇರುವುದಿಲ್ಲವೋ ಅಂತಹ ಸ್ವರ ಧ್ವನಿಮಾಗಳನ್ನು “ಅಗೋಳಸ್ವರ ಧ್ವನಿಮಾ 
(Un-rounded vowel phonemes)N%) ಎಂದು ಕು ಕಾಸುತುದು. ತುಟಿಗಳ 


ಹ. ಭೂತ ಸೂ 


ಕನ್ನ ಡದಲ್ಲಿ ಧ್ವನಿಮಾಗಳ ವಿಕಾಸ ೯೯ 


| ಆಕಾರವನ್ನು ಮಾತ್ರ ಆಧರಿಸಿ ಸ್ವರ ಧ್ವನಿಮಾಗಳನ್ನು ವರ್ಗೀಕರಿಸಿದೆ, ಅ.ಇ.ಎ. 
ಅಗೋಳಸ್ವರ ಧ್ರನಿಮಾಗಳಾದರೆ. ಉ.ಒ. ಗೋಳಸ್ವ ರ ಧ್ವನಿಮಾಗಳಾಗಿವೆ. 
ಸಾಮಾನ್ಯ ವಾಗಿ ಯಾವುದೇ ಭಾಷೆಯ ಧ್ವನಿಗಳ ಉಚ್ಚಾ ರಣೆಯಲ್ಲಿ ನಾಲಿಗೆ 
ಬಹು ಸ್ರ ಸನ್ನ ಪಾತ್ರವನ್ನು ಪಡೆದಿದೆ. ಸ್ವರಗಳ ಉಚ್ಛ ರದ” ನಾಲಿಗೆಯ ಎತ್ತರ 
ಪ್ರಧಾನವಾದುದು, ಸ್ವ ರಗಳ. ಉಚ್ಚಾ ರಣೆಯಲಿ ಶ್ವಾ ಸಳೋಶದಿಂದ ಹೊರ ಬರುವ 
ಉಸಿರು ಧ್ವನ್ಯಂಗದಲ್ಲಿ ಯಾವ ಅಡ್ಡಿ ರೋಸಾ ಒಳಗಾಗದು. ಅಲ್ಲದೆ ಹಾಗೆ 
ಸ ಬರುವ ಉಸಿರಿಗೆ ನಾಲಿಗೆ ಯಾವ “ನಾದ ತಡೆಯನ್ನೂ ಉಂಟುಮಾಡುವುದಿಲ್ಲ. 
ಆದರೆ ನಾಲಿಗೆಗೆ ಸ್ವರದ ಉಚ್ಚಾ ರಣಾ ಸಮಯದಿ ಆಯಾ ಸ್ವರಗಳಿಗೆ ಹೊಂದಿ 
ಕೊಂಡಂತೆ ತನ್ನ ಎತ್ತ ರವನ್ನು “ ಡೆಲಾಯಿಸಿಕೊಳ್ಳು ವ ಸಾಮರ್ಥ್ಯ ಉಂಟು, 
ಸ್ವರ ಉಚ್ಚ ರಣೆಯಲ್ಲಿ ei ಎತ್ತರವನ್ನು ಆಫ ಸ ಸ್ವರಗಳನ್ನು ಸಾಮಾನ್ಯ 
ವಾಗಿ ನಾಲ್ಕು [ಸಂವೃ ತ (61050) ; ಅರ್ಧ ಸಂವೃತ (half close) ; ವಿವೃತ 
(open) ; ಅರ್ಧ ವಿವೃ ತ. (half open) ] ರೀತಿಯಲ್ಲೂ ಇಲ್ಲವೆ ಏಳು [ಉನ್ನತ 
(high); ನಿನ್ನೋನ್ನತ (lower high); ಉನ್ನತ ಮಧ್ಯ (higher mid); 
ನಡುಮಧ್ಯ (7688 mid); ನಿಮ್ನತರ ಮಧ್ಯ (10೪: mid) ; ಉನ್ನತ ನಿಮ್ನ 
(higher low): ನಿಮ್ಮ (10%)] ರೀತಿಯಲ್ಲೂ ವಿಭಾಗಿಸಬಹುದು. ಕನ್ನಡದ ಸ್ವರ 
ಧ್ವನಿಮಾಗಳನ್ನು ನಾಲಿಗೆಯ ಎತ್ತರದ ದೃಷ್ಟಿ ಯಲ್ಲಿ ಮೂರು ಮುಖ್ಯ ಗುಂಪು 
ಗಳಾಗಿ ಮಾಡಬಹುದು. ಅವು ಹೀಗಿವೆ; ಉನ್ನತ ಧ್ವನಿಮಾಗಳುಇ; ಉ,; 


ಉನ್ನತ ಮಧ್ಯ ಧ್ರ ನಿಮಾಗಳು- ಎ; ಒ ಹಾಗೂ ನಿಮ್ನ ಧ್ವೃನಿಮಾ- ಅ. 

ಸ್ವರ ಧ್ವನಿಮಾಗಳನ್ನು ನಾಲಿಗೆಯ ಎತ್ತರವನ್ನು ಆಧರಿಸಿ ಹಲವು ತೆರನಾಗಿ 
ಬಸ್‌್‌ ನಾಲಿಗೆಯ ಪ್ರಗತಿಯನ್ನು ಆಧಾರವಾಗಿಟ್ಟು ಕೊಂಡು ಸ್ವರ 
ಧ್ವನಿಮಾಗಳನ್ನು ಮೂರು ಬಗೆಯಲ್ಲಿ ಕಟು. ಸ್ವ ರೆಗಳ ಉಚ್ಛಾ ರಣೆ 
ಯಲ್ಲಿ ಜಿಹ್ವಾ ಪ್ರಗತಿ ಬಹುಗಮನಾರ್ಹ ಅಂಶ. ಯಾವ ಸ್ವ ಕೆಗಳ ಉಚ್ಚಾ ರಣೆ ಯಲ್ಲಿ 
k ನಾಲಿಗೆಯ ಅಗ್ರಭಾಗವು ಬಹು ಪ್ರಧಾನಪಾಶ್ರ ವಹಿಸುತ್ತ Wa ಜ್‌ ಸ್ವರಗಳೇ 
 "ಅಗ್ರಸ್ವರ” (Front ೫೦೫619)ಗಳು. ಯಾವ ಸ್ವರಗಳ ಉಚ್ಛ್ರಾರಣೆಯಲ್ಲಿ ನಾಲಿಗೆಯ 
ಪಶ ಶೃ ಭಾಗ ಮುಖ್ಯ ಪಾಶ್ರವಹಿಸುತ್ತ ಡೊ UE ಸ್ವ ರಗಳೇ "ಸಶ್ಚ ಸ್ತ್ರ ರ' 
ಉಂಡ vowels) ಗಳು. ಅಂತೆಯೇ ಸ್ವರಗಳ ಉಚ್ಚಾ ರಣೆಯಲ್ಲಿ ನಾಲಿಗೆಯ "ಮಧ್ಯ 
ಭಾಗ ಮಧ್ಯ ಶಾಲುನಿನ ಕಡೆಗೆ ಸಾಗಿ ಮಧ್ಯ ಬಿಂದುವಿನಲಿಯೇ ಸ್ವರಗಳನ್ನು 
ಉಚ್ಚರಿಸಲು “ಸಾಧ್ಯ. ಇಂತಹ ಮಧ್ಯಸ್ಥಿತಿಯ ಳೆ; ರಿತ ಸ್ವರಗಳೇ " ಮು ಧ್ಯ ಸ್ವ 
Ns vowels)ಗಳು. ಕನ್ನ! ಡದಲ್ಲಿ" ಇ; ಎ ಅಗ್ರಸ್ತರ "ಧುನಿಮಾ; ಉ;ಟ 
ಪಶ್ಚಸ್ತ್ವ ರ ಧ್ವನಿಮಾ ಹಾಗೂ ಅ ಮಧ್ಯಸ್ವರ ಧ್ವಿಮಾಗಳಾಗಿವೆ. 

ಸ್ವರಧ್ವ ನಿಮಾಗಳ ಉಚ್ಛಾ ರಣೆಗೆ ತೆಗೆದುಕೊಳ್ಳುವ ಕಾಲಾವಧಿಯ ಆಧಾರದ 

ಮೇಲೆ ಸ 4 ರಧಸಿಮಾಗಳನ್ನು ಎರಡು ಪ್ರಧಾನ ಗುಂಪುಗಳಾಗಿ ಗುರುತಿಸಬಹುದು. 


೧೦೦ ಮಾನವಿಕ ಕರ್ಣಾಟಕ 


ಸ್ವರಧ್ವನಿಮಾಗಳ ಉಚ್ಛ್ಚ್ರಾ ರಣೆಯಲ್ಲಿ ಕಡಿಮೆ ಕಾಲಾವಧಿಯನ್ನು ತೆಗೆದುಕೊಳ್ಳುವ 


ಸ್ವರಧ್ವನಿಮಾಗಳೇ ಹ್ರಸ್ವ ಸ್ವರ ಧ್ವನಿಮಾ” (Short Vowel pS 


ಅಂತೆಯೇ ಉಚ್ಚಾರಣೆಗೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವ ಸ ಕ್ರೈರಧ್ವನಿಮಾಗಳೇ 


"ದೀರ್ಫಸ್ವರಧ್ವನಿಮಾ” (Long Vowel phonemes)ಗಳು. ಅ; ಇ; ಉ; ಎ; 
ಒ-ಇವು ಐದು ಹ್ರಸ್ವಸ್ವರ ಧ್ವನಿಮಾಗಳಾದರಿ; ಆ; ಈ; ಊ; ವಿ; ಓ-ಇವು ಐದು 


ಕನ್ನಡದ ದೀರ್ಫೆಸ್ವರ ಧ್ವನಿಮಾಗಳು, 


೨, ವ್ಯಂಜನ ಧೃನಿಮಾಗಳು : | 
ಇ ವ 
ಯಾವುದೇ ಭಾಷೆಯ ಧ್ವನಿಮಾ ವ್ಯವಸ್ಥೆಯಲ್ಲಿ ವ್ಯಂಜನಗಳನ್ನು ಮಾತ್ರ 


ಧ್ವ ನಿಮಾಗಳೆಂದು ಪರಿಗಣಿಸಲ್ಪ ಟ್ರಿ ಕೆ ಅವೇ "ವ್ಯಂಜನ ಧ್ವನಿಮಾ'ಗಳು. ಧ್ವನಿಮಾ | 
ವಿಕಾಸದಲ್ಲಿ ವ್ಯ ಜನ ಧ್ವನಿಮಾಗಳು ಕಂಡುಬಂದಲ್ಲಿ ಅವನ್ನು "ವ್ಯಂಜನ ಧ್ವನಿಮಾ | 


ವಿಕಾಸ' ಅರೆ! ಕರೆಯಬಹುದು. ಸಾಮಾನ್ಯವಾಗಿ ಜಗತ್ತಿನ ಎಲ್ಲಾ ಭಾಷೆಗಳಲ್ಲೂ 
ವ್ಯಂಜನ ಧ್ವನಿಮಾಗಳನ್ನು ಕಾಣಬಹುದು, ಆಯಾ ಭಾಷೆಯ ರಚನೆ ಹಾಗೂ 
ಜಾಯಮಾನಕ್ಕೆ ತಕ್ಕಂತೆ ವ್ಯಂಜನ ಧ್ವ ನಿಮಾಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಉಂಟು, 


ಪ್ರಮುಖ ಭಾ ನಾನ್ನ ಜ್ಞಾ ನಿಕ ತತ್ವಗಳನ್ನು ಆಧರಿಸಿ ವ ಂಜನ ಧ್ವನಿಮಾಗಳನ್ನು 


ಮುಖ್ಯವಾಗಿ ನಾ ಲ್ಸ ನ ವೆ” ಜಾ ನಿಕ ತತ್ವಗಳ ಅಡಿಯಲ್ಲಿ ಪಟ್ಟ ಮಾಡಿದೆ. ಅವು: 


(1) ಉಚ್ಚಾರಣಾ ತಿ ತತ ತೃ Principle of manner of 
articulation) 
(1) ಉಚ್ಛ್ರಾರಣಾ ಸ್ಥಾನ ತತ್ತ್ವ (Principle of point/place of 
ಮಾ ಟೂ 
(ii) ಸ್ವರತಂತು ತತ್ವ (Principle of Vocal Chords) 
(11) ಶ್ವಾಸಬಲ/ಮಹಾಪ್ರಾಣತ್ವ ತತ್ತ (Principle of airstream/ 
aspiration) 
ವ್ಯಂಜನ ಧ್ವನಿಮಾಗಳ ಉಚ್ಚ್ರಾ ರಣಾ ವಿಧಾನದ ರೀತಿನೀತಿಗಳನ್ನೂ; ಅವುಗಳ 
ಉಚ್ಚಾ ಕಹಾ ಸ್ಥಾನ, ಕರಣ i ಪ್ರಯತ್ನಗಳನ್ನೂ ಆಧರಿಸಿ ವ ಜನ ಧ್ವ ನಿ 
ಮಾಗಳನ್ನು ವರ್ಗೀಕರಿಸಿದೆ. ಸಾಮಾನ್ಯ ವಾಗಿ ಜಗತ್ತಿನ ಯಾವ dal 
ಆಗಲಿ ಸ ರಥ ನಿಮಾಗಳಿಗಿಂತ ವ್ಯಂಜನ ಫ್ವನಿಮಾಗಳು ಹೆಚ್ಚಾ ಗಿದೆ. ಉಚ್ಚಾರಣೆಯ 
ದೃಷ್ಟಿಯಿಂದ" ಸ್ವರಧ್ವನಿಮಾಗಳನ್ನು ವ್ಯಂಜನ ಧ್ವತಿಮಾಗಳೂಡನೆ ಹೋಲಿಸಿದರೆ 
ವ )೦ಜನ ಧೃನಿಮಾಗಳ ಉಚ್ಚಾ ರಣಾ 4 ಸ್ವರ ಧ್ವನಿಮಾಗಳ ಉಚ್ಚಾ ರಣೆಗಿಂತ 
ಸತ ಸುಬಭವ 1 1.೯ ಇದು ವ್ಯಂಜನ ಧ್ವನಿಮಾಗಳ ಹ 
ಉಚ್ಚಾರಣಾ ಪ್ರಭುತ ಕ್ಕೆ ಕಾರಣವಾಗಿದೆ, ಅಲ್ಲದೆ ಭಾಷೆಗಳಲ್ಲಿ ಕಂಡುಬರುವ 
ಧ್ವಥಿಮಾಗಳಲ್ಲಿನ ಸ್ವರ ಸಾಮ್ಯತೆಗಿಂತ ಅಧಿಕವಾಗಿ ವ್ಯಂಜನ ಸಾಮ್ಯತೆಯೇ ಅಧಿಕ 


ಕನ್ನಡದಲ್ಲಿ ಧ್ವನಿಮಾಗಳ ವಿಕಾಸ ೧೦೧ 


' ವಾಗಿರುವುದೂ ಒಂದು ಕಾರಣವಾಗಿದೆ. ಧ್ವನ್ಯ ೦ಗಗಳ ಪಾತ್ರ ವ್ಯಂಜನ ಧ್ವ ನಿಮಾ 
ಗಳೆ ಶಾಸ್ತ್ರೀಯ ವರ್ಗೀಕರಣಕ್ಕೆ ಅಗತ್ಯ. ಧ್ವನ್ಯಂಗಗಳ ನವಿಧ ಕಾರ್ಯವನ್ನು 
ಅವಲಂಭಸಿಯೇ ಹಾಗೂ ಉತ್ಪಾದನಾಂಗಗಳ ಸ್ಥಿ ತಿಯ ನ್ನು ಆಧರಿಸಿಯೇ ವ ಜನ 
ಧ್ವ ನಿಮಾಗಳನ್ನು ವಿಂಗಡಿಸಿಕೊಂಡಿರುವುದು. 
ವ್ಯಂಜನ 'ಭೃಥಿಮಾಗಳು ಗಾಳಿಯು ಸಹಾಯದಿಂದ ಭಿನ್ನ ರೀತಿಯಲ್ಲಿ ಉತಾ ಶ್ರದನೆ 
'ಯಾಗುವುದನ್ನು  ಉಚ್ಛ್ರಾರಣಾರೀತಿತತ್ತ್ವ ಸ್ಪಷ್ಟವಾಗಿ ವ್ಯಕ್ತ ಕ್ರ ಪಡಿಸುವುದು. 
: ವ್ಯಂಜನ ಉಚ್ಛ್ರರಣೆಯನ್ಲಿ ಶ್ವಾಸಕೋಶದಿ ವ ಉಸಿರು ಯಾನ ತೆರನಾಗಿ 
ಯಾವ ಸ್ಥಳಗಳಲ್ಲಿ ಹೇಗೆ ಅಡ್ಡಿಗೆ ಒಳಗಾಗಿ ಧ್ವನಿಗಳನ್ನು ಉತ್ಪಾದಿಸುತ್ತದೆ 
'ಎನು ವುಡೇ ಉಚಾ ರಣಾರೀತಿತತ್ತ ವದೆ ವಸ್ತು ಹಾಗೂ ಬ ಗು! ರಿ. 
ಪ್ರತಿಯೊಂದು ವ್ಯಂಜನ ಥ್ವನಿಮಾಗಳ ಉಚ್ಚಾರಣಾ ಕ್ರಮ ಬೇರಿ, ಬೇಕೆಯೇ, 
' ಅಂದರೆ ವ್ಯಂಜನಗಳ ಉಚ್ಚಾರಣಾ ಪ್ರಯತ್ನ ಭಿನ್ನವೇ, ಎಲ್ಲಾ ವ್ಯಂಜನಗಳ 
ಉಚ್ಚಾರಣೆ ಭಾಷೆಯಲ್ಲಿ ಒಂದೇ ತೆರನಾಗಿರುವುದಿಲ್ಲ. ಉಚ್ಚಾರಣಾ ರೀತಿ ತತ್ತ್ವದ 
ಪ್ರಕಾರ ಕನ್ನಡದ ವ್ಯಂಜನ ಧ್ವನಿವತಾಗಳನ್ನು ಆರು ಮುಖ್ಯ ವರ್ಗಗಳಲ್ಲಿ ಪಟ್ಟಿ 
ಮಾಡಿದೆ ಅವು ಇಂತಿವೆ: 
೧. ಸ್ಪರ್ಶ ಧ್ವನಿಮಾಗಳು (Stop or plosive phonemes) 
ತ್‌ ಬ್‌ ತ್‌ ದ್‌. ಟ್ಟ್‌ಡ್‌. ಜ್‌ ಜ್‌." ಗ್‌ 
ಫ್‌ ಭ್‌ ಥ್‌ ಧ್‌ ಥ್‌ ಢ್‌ ಛ್‌ ರುತ್‌ ಖ್‌ ಫ್‌ 
೨. ಅನುನಾಸಿಕ ಧ ೈನಿಮಾಗಳು (Nasal phonemes) 
ಮ್‌ ನ್‌ ಣೌ 
೩. ಸಂಘೆರ್ಷಧ ಸಿನಿಮಾಗಳು (Fricative phonemes) 
೫. ಶ್‌ಷ್‌...ಹ್‌ 
೪, ಪಾರ್ಶ್ವಿಕ ಧ್ವನಿಮಾಗಳು (Lateral phonemes) 


ಲ್‌ ೪" 
೫. ಕಂಹಿಶ ಧ್ವನಿಮಾಗಳು (Rolled or trill phonemes) 
ರ" 


೬. ಅರ್ಧ ಸ್ವರಧ್ರನಿಮಾಗಳು (Semi vowel or Friction less 


continuant phonemes) 


ವ್‌ ಯತ್‌ 
ಉಚ್ಚಾ ರಣಾ ಸಾ ನತ್ತ ವ್ಯಂಜನ ಧ್ವನಿಮಾಗಳ ನಿರ್ದೇಶನಕ್ಕೆ ಬಹು 
ಮುಖ ಸಕ್ಕ ಉಚ್ಚಾರಣಾ ಸಾ ನತ್ತ ಕೂಡಾ ಉಚ್ಛಾ pt. ರೀತಿ 


ತತ್ತ ದಂತೆಯೇ ಕೆಲವು ಪ್ರಮುಖ ನಿಗದಿತ ಕ್ರಮಗಳಿಂದ ಕೂಡಿದೆ. “ ಪ್ವಾಸಕೋಶ 
ದಿಂದ ಹೊರಬರುವ ಊತ ಪ್ರಯತ ಪೂರ್ವಕವಾಗಿ ಯಾವ ಯಾವ ಜಾಗಗಳಲ್ಲಿ 


೧೦೨ ಮಾನವಿಕ ಕರ್ಣಾಟಕ 


ತಡೆಯುತ್ತಾ ವ್ಯಂಜನ ಧ್ವನಿಗಳನ್ನು ಉತ್ಪಾದಿಸುತ್ತದೆ ಎಂಬುದೇ ಈ ತತ್ತ್ವದ 
ಮುಖ್ಯ ವಸ್ತು ಹಾಗೂ ಉದ್ದೇಶ. ಧ್ವನಿಗಳ ವರ್ಗೀಕರಣದಲ್ಲಿ, ಉಚ್ಚಾರಣಾ 
ಕರಣಗಳು ಹಾಗೂ ಧ್ವನ್ಯಂಗಗಳ ಧ್ವನಿ ಉಚ್ಚಾರಣಾ ಸ್ಥಾನಗಳೂ ಬಹುಮುಖ್ಯ | 
ವಾದುವು. ಎಲ್ಲ ಧ್ವನಿಗಳ ಉಚ್ಛಾರಣಾಸ್ಕಾನಗಳೂ ಒಂದೇ ಆಗಿರುವುದಿಲ್ಲ. 
ಪ್ರತಿಯೊಂದು ಧ್ವನಿ/ಧ್ವನಿಮಾಗಳ ಉಚ್ಛಾರಣಾಸ್ಥಾನ ಬೇರೆ ಬೇರೆಯೇ, ಕನ್ನಡದ 
ವ್ಯಂಜನ ಧ್ವನಿಮಾಗಳನ್ನು ಉಚ್ಛ್ರಾರಣಾಸ್ಕಾನ ತತ್ತ್ವದನ್ವಯ ಆರು ಪ್ರಮುಖ 
ವರ್ಗಗಳಲ್ಲಿ ವಿಂಗಡಿಸಬಹುದು. ಅವು ಇಂತಿವೆ; 

ಗಿ. ಓಷ್ಕ )/ದ್ವಯೋಷ್ಯ್ಯ ಧ್ವ ನಿಮಾಗಳು (Labial/Bilabial 


7110767708) 
ಪ್‌: ಚ್‌ ವ್‌ ವ್‌ 
ಫ್‌ ಭ್‌ 

೨. ದಂತ್ಯ ಧ್ವನಿಮಾಗಳು (Dental phonemes) 
ಶ್‌ ದ್‌ ಜ್‌: ಹಬ್‌. ಥ್‌ 
ಥ್‌ ಧ್‌ 


೩. ಮೂರ್ಧನ್ಯ ಧ್ವನಿಮಾಗಳು (Retroflex phonemes) 
ಟ್‌ ಡ್‌ ಣ್‌ ಷ್‌ ೪ ' 


ಠ್‌ ಢ್‌ 
೪. ತಾಲವ್ಯ ಧ್ವನಿಮಾಗಳು (Palatal phonemes) 
ಚ್‌ ಜ್‌ ಶ್‌. .ಯತ್‌ | 
ಛ್‌: ರುಕ್‌ 
೫. ಕಂಠ್ಯ ಧ ೈನಿಮಾಗಳು (Velar phonemes) | 
| SE; 
ಖ್‌ ಘ್‌ 
೬. hs ಧ್ವನಿಮಾ (Glottal phoneme) 


ಹ 

ಸ್ವರೆಯಂತ್ರದ ಸ್ವರತಂತುಗಳ ಕಾರ್ಯವನ್ನು, ತತ್ತ್ವವನ್ನು ಆಧರಿಸಿ 
ವ್ಯಂಜನ ಧ್ವನಿಗಳನ್ನು ಸಾಮಾನ್ಯವಾಗಿ ಅಘೋಷ ಮತ್ತು ಘೋಷ ವ್ಯಂಜನ 
ಧ್ವನಿಗಳೆಂದು ಎರಡು ಪ್ರಮುಖ ವರ್ಗಗಳಾಗಿ ವಿಂಗಡಿಸಬಹುದು ಯಾವ 
ವ್ಯಂಜನಗಳ ಉಚ್ಚಾರಣೆಯಲ್ಲಿ ಗಾಳಿಯ ರಭಸಕ್ಕೆ ಸ್ವರತಂತುಗಳಲ್ಲಿ ಕಂಪನ 
ನಿರುವುದಿಲ್ಲವೊ ಅವು ಅಘೋಷ (Woiceless Sounds) ಧ್ವನಿಗಳು. ಸ್ವರತಂತುಗಳಲ್ಲಿ 
ಕುಸನನಿಲ್ಲನ ಥೃನಿಗಳಿವು, ಕನ್ನಡನ ಅಘೋನಸಧ್ವನಿಮಾಗಳು ಹೀಗಿವೆ; ಪ್‌ 
ಫ್‌ ತ್‌ಥ್‌ ಬ್‌ರ್‌ ಚ್‌ಛ್‌ ಕ್‌ಖ್‌ ಸ್‌ಷ್‌ ಶ್‌ ಹ್‌ ಯಾವ 


ಕನ್ನಡದಲ್ಲಿ ಧ್ವನಿಮಾಗಳ ವಿಕಾಸ ೧೦೩ 


 ವೈಂಜನೆಗಳ ಉಚ್ಚಾರಣೆಯಲ್ಲಿ ಗಾಳಿಯ ರಭಸಕ್ಕೆ ಸ್ವರತಂತುಗಳಲ್ಲಿ ಕಂಪನ. 


ವಿರುತ್ತದೋ ಅವೇ ಘೋಷ (Voiced sounds) ಧ್ವನಿಗಳು. ಅಂದರೆ ಗಾಳಿಯ 


ರಭಸಕ್ಕೆ ಕಂಪಿಸುವ ಸ್ಥಿತಿಯಿಂದ ಸ್ವರತಂತುಗಳಲ್ಲಿ ಉತ್ಪನ್ನವಾಗುವ ಧ್ವಸಿಗಳಿವು, 


ಬ್‌ ಭ್‌ ದ್‌ ಧ್‌ ಡ್‌ ಢ್‌ ಜ್ಜ ರುಕ್‌ ಗ್‌ ಘ್‌ ವತ" ನ್‌ ಣ್‌ ಲ್‌ ೪ 


ರ್‌ ವ್‌ ಮತ್ತು ಯ್‌ ಕನ್ನಡದ ಘೋಷಧ್ವನಿಮಾಗಳು. 


ಕ 


ವ್ಯಂಜನಗಳ ಉಚ್ಚಾರಣೆಯಲ್ಲಿನ ಶ್ವಾಸಬಲವನ್ನು ಅಥವಾ ಮಹಾ 


ಪ್ರಾಣತ್ವವನ್ನು ಆಧರಿಸಿ ವ್ಯಂಜನಧ್ವನಿಗಳನ್ನು ಅಲ್ಪ ಪ್ರಾಣ ಮಹಾಪ್ರಾಣ 


ಣೆ 
ಧ್ವನಿಗಳು ಎಂದು ಎರಡು ವಿಭಾಗ ಮಾಡಬಹುದು ವ್ಯಂಜನ ಉಚ್ಚಾರಣೆಯಲ್ಲಿ 


ಉಸಿರು ಹೆಚ್ಚು ಶಕ್ತಿಯುತವಾಗಿ ಇಲ್ಲವೇ ಹೆಚ್ಚು ಶ್ವಾಸಬಲದಿ ಉಚ್ಚರಿತವಾಗುವ 


ವ್ಯಂಜನಗಳೇ ಮಹಾಪ್ರಾಣ ಧ್ವನಿಗಳು ( Aspirated Sounds) ಸಾಮಾನ್ಯವಾಗಿ 


ಧ್ವನಿಗಳ ಉಚ್ಚಾರಣೆಯಲ್ಲಿ ಹೆಚ್ಚು ಉಸಿರನ್ನು ಒತ್ತಡದಿ ಹೊರಕ್ಕೆ ಕಳುಹಿಸಿದಾಗ 
ಉಚ್ಚರಿತವಾಗುವ ಧ್ವನಿಗಳಿವು. ಕನ್ನಡದಲ್ಲಿ ಫ್‌ ಭ್‌ ಥ್‌ ಭಧ” ಠ್‌ಢ್‌ 


-ಛ್‌ ರು? ಖ್‌ ಘ"- ಮಹಾಪ್ರಾಣ ಧ್ವನಿಮಾಗಳು, ಯಾವ ವ್ಯಂಜನಗಳ 


ಉಚ್ಚಾರಣೆಯಲ್ಲಿ ಉಸಿರು ಹೆಚ್ಚು ಶಕ್ತಿಯುತವಾಗಿ ಇಲ್ಲವೇ ಹೆಚ್ಚು ಶ್ವಾಸಬಲದಿ 
ಉಚ ರಿಶವಾಗದ ವ್ಯಂಜನಗಳೇ ಅಲ್ಪಪ್ರಾಣ (Non-aspirated/Unaspirated 
Sounds) ಧ್ವನಿಗಳು. ವ್ಯಂಜನ ಉಚ್ಚಾರದಲ್ಲಿ ಗಾಳಿಯ ಒತ್ತಡ ಹೆಚ್ಚಾಗಿ ಇಲ್ಲದ 
ಧ್ವನಿಗಳಿವು ಸಾಮಾನ್ಯವಾಗಿ ಇವುಗಳ ಉಚ್ಚ ರದಲ್ಲಿ ಶ್ವಾಸಬಲ ಕಡಿಮೆ ಇರುತ್ತದೆ. 


ಪ್‌ಬ್‌ಶ್‌ದ್‌ಟ್‌ಡ್‌ ಚ್‌ ಜ್‌ ಕ್‌ ಗ್‌--ಕನ್ನಡದ ಅಲಪ್ರಾಣ ಧ್ವನಿಮಾಗಳು. 
dA ಖ್‌ ವ ವ 


3, ಸೆಂಧೃಕ್ಷರ ಧ್ವನಿಮಾಗಳು : 

ನಾಲಗೆಯ ಸ್ಥಾನೆದಲ್ಲಿ ಉಂಟಾಗುವ ಬದಲಾವಣಾ ಸ್ಥಿ ತಿಯಿಂದ ಉಚ್ಚರಿತ 
ವಾಗುವ ಸ್ವರವೇ “ಸಂಧ್ಯಕ್ಷರ” (Diphthong) ಒಂದು ಸ್ವರ ಉಚ್ಚಾರಣಾ 
» ತಿಯಿಂದ ಮತೊ ಂದು ಸ್ಪರದ ಉಚಾರಣಾ ಸ್ಲಿತಿಗೆ ಸಾಗಿ ಉಚ ರಿತವಾಗುವ 
® ಭನ ವ ಚ 4 wu 


' ಸ್ವರಗಳಿವು, ಇಂತಹ ಸ್ವರಗಳ (ಸಂಧ್ಯ ಕ್ಷರಗಳೆ) ಉಚ್ಚಾರಣೆಯಲ್ಲಿ ಜಿಹೈೆಯ ಸ್ಥಿತಿ 


ಬಹುಗಮನಾರ್ಹವಾದುದು, ಒಂದು ಸ್ವರದ ಸ್ಥಿತಿಯಿಂದ ಇನ್ನೊಂದು ಸ್ವರದ 
ಸತಿಗೆ ಬದಲಾಗುವುದು. ಮೇರಿಯೋ ಎ. ಪೈ ಮತ್ತು ಫ್ರಾಕ್‌ ಗೈನರ್‌ ಅವರ 
“A union of two vowels pronounced in one syllable’ —್ಯ್ಯಾಖ್ಯೆ 
ಸಂಧ್ಯಕ್ಷರದ ಸ್ವರೂಪ ಹಾಗೂ ಪರಿಸರ ಭಾವವನ್ನು ನಿಖರವಾಗಿ ತಿಳಿಸುತ್ತದೆ, 
“Simple vowels are called monophthongs as opposed to 
diphthongs which include both a vowel and a glide” wow 
ವಿಕ್ಟೋರಿಯಾ ಫ್ರಾಂಕಿನ್‌ ಮತ್ತು ರಾಬರ್ಗ್‌ ರಾಡಮನ್‌ ಅವರ ವ್ಯಾಖ್ಯೆ pis 
ವಾಗಿದೆ... ಸಾಮಾನ್ಯವಾಗಿ ಸಂಧ್ಯ ಕ್ಷರೆಗಳ ಅಸ್ಮಿಶ್ವದಲ್ಲಿ ಎರಡು ಭಿನ್ನಸ್ಪರಗಳು 


೧೦೪ ಮಾನವಿಕ ಕರ್ಣಾಟಕ 


ಕೂಡಿರುತ್ತವೆ ಸಂಧ್ಯಕ್ಷರಗಳ ಉಚ್ಚಾರಣಾ ಕ್ರಮದಲ್ಲಿ ಜಿಹ್ವಾಸ್ಥಿತಿ ಆಯಾ 


ಸ್ವರಗಳ ಉಚ್ಚಾರಣಾ ಸ್ಥಿತಿಗೆ ತಕ್ಕಂತೆ ಬದಲಾಗುತ್ತದೆ. ಆ ಎರಡು ಸ್ವರಗಳ. 


ಮಧ್ಯೆ ಯಾವುದೇ ತೆರನಾದ ವಿರಾಮವೂ ಏರ್ಪಡದು, ಆ ಭಿನ್ನಸ್ವರಗಳ 


ತೆ 


ಉಚ್ಚಾರಣೆ ಏಕಸ್ವರದ ಉಚ್ಚಾರಣೆ ಎಂದೇ ಭಾಸವಾಗುವುದು. ಇಂತಹ ಜೋಡು 


ಸ್ವರಗಳೇ ಸಂಧ್ಯಕ್ಷರಗಳು. "ಐ' ಮತ್ತು "ಔ' ಕನ್ನಡದದ ಸಂಧ್ಯಕ್ಷರ ಧ್ವನಿಮಾಗಳು. 

ಉಚ್ಚಾರಣಾ ರೀತಿಯನ್ನೂ ನಾಲಿಗೆಯ ಸ್ಥಿತಿಯನ್ನೂ ಸಂಧ್ಯಕ್ಷರದ 
ಲಕ್ಷಣವನ್ನು ಗಮನಿಸಿ ಕನ್ನಡದ ಸಂಧ್ಯಕ್ಷರ ಧ್ವನಿಮಾಗಳನ್ನು ಎರಡು ಗುಂಪುಗಳಾಗಿ 
ವಿಂಗಡಿಸಬಹುದು. (೧) ಆರೋಹಿ ಸಂಧ್ಯಕ್ಷರ ಧ್ವನಿಮಾ ಮತ್ತು (೨) ಅವರೋಹಿ 
ಸಂಧ್ಯಕ್ಷರ ಧ್ವನಿಮಾ, ಸಂಧ್ಯಕ್ಷರದ ಉಚ್ಚಾರಣೆಯಲ್ಲಿ ದನಿ ಏರುಮುಖವಾಗಿದ್ದಕೆ 
ಅಂತಹ ಸಂಧ್ಯಕ್ಷರ ಧ್ವನಿಮಾವನ್ನು "ಆಕೋಹಿ ಸಂಧ್ಯಕ್ಷರ ಧ್ವನಿಮಾ (Rising 
diphthong 7808001709) ಗಳೆಂದ್ಕೂ ಸಂಧ್ಯಕ್ಪರದ ಉಚ್ಚಾರಣೆಯಲ್ಲಿ ದನಿ 
ಇಳಿಮುಖವಾಗಿದ್ದರೆ ಅಂತಹ ಸಂಧ್ಯಕ್ಪರ ಧ್ವನಿಮಾವನ್ನು "ಅವರೋಹಿ ಸಂಧ್ಯಕ್ಷರ 
ಧ್ವನಿಮಾ (Falling 6170/0078 71070069) ಗಳೆಂದೂ ಭಾಷಾವಿಜ್ಞಾ ನಿಗಳು 
ಕರೆದಿದ್ದಾರೆ, ಕನ್ನಡದಲ್ಲಿ "ಐ' ಮತ್ತು "ಔ' ಅನುಕ್ರಮವಾಗಿ ಆರೋಹಿ, 
ಅವರೋಹಿ ಸಂಧ್ಯಕೃರ ಧ್ವನಿಮಾಗಳು. 


ಧ್ವನಿಮಾ ವಿಕಾಸದ ಹಂತಗಳು ಹಾಗೂ ವೈಶಿಷ್ಟ್ಯ ಶ್ರ 


ಒಂದು ಭಾಷೆಯ ಚಾರಿತ್ರಿಕ ಅಧ್ಯಯನ (ಭಾಷಾ ಬೆಳವಣಿಗೆ /ಬದಲಾವಣೆ/ 
ವಿಕಾಸ)ದಲ್ಲಿ ಸಾಮಾನ್ಯವಾಗಿ ಆ ಭಾಷೆಯ ಧ್ವನಿಮಾಗಳ ವ್ಯವಸ್ಥೆ ಯಲ್ಲಿ ಕಂಡು 
ಬರುವ ಧ್ವನಿಮಾಗಳ ವಿಕಾಸ ಬಹುಗಮನಾರ್ಹವಾದುದು, ಸಹಜವಾಗಿ 
ಧ್ವನಿಮಾಗಳ ವಿಕಾಸ ಆಯಾ ಭಾಷೆಯ ಚರಿತ್ರೆ, ಸ್ವರೂಪ, ಜಾಯಮಾನ ಹಾಗೂ 
ರಚನಾ ವ್ಯವಸ್ಥೆಗೆ ಹೊಂದಿಕೊಂಡಿರುತ್ತದೆ. ಭಾಷಾ ವಿಜ್ಞಾನಿಗಳು ಧೃನಿಮಾಗಳ 
ಬೆಳವಣಿಗೆಯನ್ನೂ, ಭಾಷೆಯ ಧ್ವನಿಮಾ ವ್ಯವಸ್ಥೆ ಯನ ಭಾಷಿಕ ರಚನೆಯನ್ನೂ 
ಧ್ವನಿಮಾಗಳ ಕಾರ್ಯ ರೀತಿಯನ್ನೂ, ಭಾಷೆಯಲ್ಲಿ ಧ್ವನಿಮಾಗಳ ಬಳಕೆಯನ್ನೂ, 
ಇದರ ಜೊತೆಗೆ ಆ ಭಾಷೆ ಬೆಳೆದು ಬಂದ ಕಾಲ ಹಾಗೂ ಆ ಭಾಷೆಯ ಸಾಹಿತ್ಯ 
ಕೃತಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಭಾಷೆಯಲ್ಲಿ ಧ್ವನಿಮಾ ವಿಕಾಸದ ಹಲವು 
ಮುಖ್ಯ ಹಂತಗಳನ್ನು ನಿರ್ಣಯಿಸಿದ್ದಾರೆ... ಕಾಲದ ಪರಿಗಣನೆಯಿಲ್ಲದೆ. ಭಾಷಾ 
ಬದಲಾವಣೆಯನ್ನು ನಿಖರವಾಗಿ ನಿರ್ದೇಶಿಸುವುದು ಬಹು ಪ್ರಯಾಸದ ಕೆಲಸ 
ಹಾಗೇನಾದರೂ ಭಾಷಾ ಬದಲಾವಣೆ/ಬೆಳವಣಿಗೆಯನ್ನು ನಿರ್ದೇಶಿಸಿದಕಿ ಆದು 
ಶಾಸ್ತ್ರೀಯವೂ ಅಲ್ಲ; ಸಮಂಜಸವೂ ಅಲ್ಲ. ಭಾಷೆಯ ಪ್ರಾಚೀನತೆಯನು 
ನಿರ್ಣಯಿಸಲು ಇರುವ ಒಂದೇ ಒಂದು ಪ್ರಮುಖ ಮಾರ್ಗ ಆ ಭಾಷೆಯಲ್ಲಿ 
ಲಭ್ಯವಿರುವ ಸಾಹಿತ್ಯ ಕೃತಿಗಳು, ಆದ್ದರಿಂದ ಭಾಷೆಯ ಬೆಳವಣಿಗೆಯಲ್ಲಿ ಧ್ವನಿಮಾ 


NS SSS ಸಬ ಬಸ ಬೆರತು ಯೊ ಸಾಕಾಯಿತು ುದುತಿಹುಹೂ ಚಚ ಮೂುತ ಹುಟು. 06 0668 


ಕನ್ನಡದಲ್ಲಿ ಧ್ವನಿಮಾಗಳ ವಿಕಾಸ ೧0೫ 


ವಿಕಾಸತೆಯನ್ನು ಕಾಲ ಹಾಗೂ ಆ ಭಾಷೆಯ ಸಾಹಿತ್ಯ ಕೃ ತಿಗಳ ಹಿನ್ನಲೆಯಲ್ಲಿ 
ವಿನೇಚಿಸಿರುವುದು (ವಿವೇಚಿಸುವುದು) ಯುಕ್ತ. ಮಾನ. ಧ್ವನಿಮಾ. ವ್ಯವಸ್ಥೆ 
ಯಲ್ಲಿ ಕಂಡುಬರುವ ಧ್ವನಿಮಾ ಸಂಖೈ ಯನ್ನು ಮಾತ್ರ ಗಮನಿಸಿ ಧ್ವನಿಮಾ 
ಬದಲಾವಣೆಯನ್ನು ವಿವರಿಸಲಾಗುತ್ತಿ ಸ ಆದರೆ ಇತ್ತಿ ಸ್‌ ಆಧುನಿಕ ಭಾಷಾ 
ವಿಜಾ 2್ಲನಿಗಳು ಧ್ವನಿಮಾಗಳ ಸಂಖೆ , ಥ್ರ ನಿಮಾಗಳ ವಿತರಣೆಯಲ್ಲಿ ಕಂಡುಬರುವ 
ವಿಶಿಷ್ಟ ತೆ ಹಾಗ್ವೂ ಧ್ವನಿಮಾಗಳ Sond ಆಧರಿಸಿ ಧ್ವನಿಮಾ ವಿಕಾಸವನ್ನು 
| ವೈ ಹಃ 2 ನಿಕವಾಗಿ ವಿವರಿಸಿದ್ದಾರೆ. 
ಇ ಧುನಿಕ ಭಾಷಾವಿಜ್ಞಾ ನಿಗಳ ನಿರ್ಣಾಯಕದ ರೀತ್ಯ, ಕನ್ನಡ ಭಾಷೆಯ 
ಧ್ವನಿಮಾ ವಿಕಾಸವನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ನಿರ್ಣಯಿಸಬಹುದು. 
೧. ಕನ್ನಡ ಧ್ವನಿಮಾ ವ್ಯವಸ್ಥೆಯಲ್ಲಿ ಧ್ವನಿಮಾಗಳ ಸಂಖ್ಯೆಯಲ್ಲಿ ಆದ 
ಬದಲಾವಣೆ/ವ್ಯಶ್ಯಾಸ, 
೨. ಕನ್ನಡ ಭಾಷೆಯಲ್ಲಿ ಕಂಡುಬರುವ ಧ್ವನಿಮಾಗಳ ವಿತರಣೆಯಲ್ಲಿ ಆದ 
ಬದಲಾವಣೆ/ವ್ಯ ತ್ರಾಸ 
ಈ ಎರಡು ಮುಖ್ಯ ನರಾ ಅಂಶಗಳನ್ನು ಕನ್ನಡ ಭಾಷೆಯ ಚಾರಿತ್ರಿಕ 
ಬೆಳವಣಿಗೆಯ ನಾಲ್ಕು ಮುಖ್ಯ ಘಟ್ಟ (ಪೂರ್ವದ ಹಳಗನ್ನಡ ; ಹಳಗನ್ನಡ; 
ನಡುಗನ್ನಡ ಮತ್ತು ಹೊಸ/ಆಧುನಿಕ ಕನ ಡ)ಗಳಲ್ಲಿ ವಿವೇಚಿಸಿದೆ, ಅಂದರೆ ಕನ್ನಡ 
ಧ್ವನಿಮಾ ವಿಕಾಸದ ಪ್ರಮುಖ ಹಂತಗಳನ್ನು ಕನ್ನಡ ಸಾಹಿತ್ಯಕ ಭಾಷೆ ಹಾಗೂ 
ಕನ್ನಡ ಭಾಷೆ ಬೆಳೆದುಬಂದ ಕಾಲವನ್ನು ಆಧರಿಸಿದೆ, ಜೊತೆಗೆ ಆಧುನಿಕ ಕನ್ನಡಕ್ಕೆ 
ಕನ್ನಡ ಆಡುಮಾತಿನ ರೂಪವನ್ನೂ ಗಮನಿಸಲಾಗಿದೆ. 


೧. ಕನ್ನಡ ಧ್ವನಿಮಾ ವ್ಯವಸ್ಥೆ ಯಲ್ಲಿ ಧ್ವನಿಮಾಗಳ ಸಂಖ್ಯೆಯಲ್ಲಿ ಆದ ಬದಲಾವಣೆ 

(ವ್ಯತ್ಯಾಸ): 

ಕನ್ನಡ ಧ್ವನಿಮಾ ವ್ಯವಸ್ಥೆಯಲ್ಲಿ ಕಂಡುಬರುವ ಧ್ವನಿಮಾಗಳ ಸಂಖ್ಯೆಯನ್ನು 
ಗಮನಿಸಿ ಕನ್ನಡ ಧ್ವನಿಮಾ ವಿಕಾಸವನ್ನು ಇಲ್ಲಿ ನಿರ್ಣಯಿಸಲು ಪ್ರಯತ್ನಿಸಿದೆ, 
ಕನ್ನಡ ಧ್ವ ಬಾಗ ಲಕ್ಷಣವನ್ನೂ ಉಚ್ಚಾರಣಾ ರೀತಿಯನ್ನು ಗಮನಿಸಿ 
ಧ್ವನಿಮಾ "ವ್ಯವಸ್ಥೆಯಲ್ಲಿನ 'ಧೈನಿಮಾಗಳ ಸಂಖ್ಯೆಯಲ್ಲಿ ಆದ ಬದಲಾವಣೆಯನ್ನು 
ಮೊರು ಪ್ರಮುಖ ಉಪವರ್ಗಗಳಲ್ಲಿ ನಿರೂಪಿಸಿದೆ. 

(1) ಸ್ವರ ಧ್ರ ನಿಮಾಗಳ ಸಂಖ್ಯೆ ಯಲ್ಲಿ ಆದ ಬದಲಾವಣೆ, 

(11) ವ್ಯಂಜಥ ಧ್ರ ,ನಿಮಾಗಳ ಸಂಖ್ಯೆಯಲ್ಲಿ ಆದ ಬದಲಾವಣೆ, 

(111) ಸಂಧ್ಯಕ್ಸರ ಧ್ವನಿಮಾಗಳ ಸಂಖ್ಯೆಯಲ್ಲಿ ಆದ ಬದಲಾವಣೆ, 
ಮೇಲಿನ ಪ್ರಮುಖ ಮೂರು ಉಪವರ್ಗಗಳಲ್ಲಿ ಕಂಡುಬರು ವ ಧ್ವ `ನಿಮಾಗಳ 


ಬದಲಾವಣೆಯನ್ನು ಈ ಕೆಳಕಂಡಂತೆ ಪಟ್ಟಿ ಮಾಡಿದೆ. 


FNS SEEN NO ಬಾಯ ಧ್ವ ದ. hE ಜಬ್‌ ತೋ? MAA GRY ನ ress 79 


ಔ ಆ ac | 
. £ 
೫% 860೧ ಐಟೀಐಣ pkuse otuse acd 
°° &reona ma (ಐಂ0೧:ಐ೦೩) Brpoheox 60೫ರ) 290% :ಇಗ್ಲೌಣ ಕ 
(0 ಣಿ ಣು ಣ $000 30 3೦೧೦ pC 
3೫9 
& ಇ 
ಚ ಕ A ಇ 3೫ ೨೬ ೨೦ 4ಬಿ 
ಇ ಇ£ ೫ ೪% = eer 32 ೨೫ 5ಜ 3ಡಿ 5೫ ತ 
ಆ ಜ ೀಣ ಆ ೫ ೨ಬ ಓ ಐ 50 ಜು 
ಹೀ 6006 ಬೂ ಏಜ ಬಿಜಿ ಛೀ ಉಂಡಿ ಓಂ ಬಹಿ (ಟಿ ಹೊಂದಿರಿ ಎಬಿ. ಎಲಿಹಿ ದಿದ 32 ೨ ೩22 ೨ಬ 0 
ಟೂ ಇಣ ಐಣ ಐ£ n“ ಟೂ ಇಣ ಐಣ ಐ£ ೧ಜ 2 ಜಣ ಅ ಐ nc ಟಿ 202 Nn ಏ.5 MNS ಕ 
೪ | € z | I ಈ 
ತ | ಜಗಲಿ | OOO nies pup pape ತ. 
ಸ ಲ MS | 
ಟನೀಣಐಣ pa (sconcpop) Bepokeoy 0೮೧6) pnofe :೯ಗ್ಗೌಂ 
೧ನ | ಎಂ ಎಂ ೧ಎ 
ಇ ಆಆ '` ಣ್ಗ ಆಆ ಇಇ ಆಆ ಇಇ ಅಆ 
ಊಟ ಬಂತ ಕ ರ ಲ ಳಾ ಊಂ ಚಟ ಊಂ ಚಟ 
[4 | | 2 I 
ಐಂ ೩೮೦ಎ ಐಗೋೀಖಐಂ ಬಿಟರಿಕು.... |... pam 
ಣಿ 


ಜನೀಣ; na ಥೇಂ00ಜ averse ox :U'ne 


ಕನ್ನ ಡದಲ್ಲಿ ಧ್ವನಿಮಾಗಳ ವಿಕಾಸ ೧೦೭ 


೨. ಕನ್ನಡ ಭಾಷೆಯಲ್ಲಿ ಕಂಡುಬರುವ ಧ್ವನಿಮಾ ವಿತರಣೆ (ಪ್ರಸಾರ)ಯಲ್ಲಿ ಆದ 
ಬದಲಾವಣೆ/ವ್ಯತ್ಯಾಸ ; 
ಸಾಮಾನ್ಯವಾಗಿ ಜಗತ್ತಿನ ಯಾವುದೇ ಭಾಷೆಯಲ್ಲಾಗಲೀ ಧ ಸಿನಿಮಾಗಳ 
ವಿತರಣೆ ಆಯಾ ಭಾಷೆಯ ಆಕೃತಿಮಾ ಹಾಗೂ ಭಾಷಾ ಸ್ವರೂಪಕ್ಕೆ ಆನ್ವಯಿಸಿರು 
ತ್ತದೆ, ಧ್ವನಿಮಾ ವಿತರಣೆಯೇ ಭಾಷೆಯ ಆಕೃತಿ ಮತ್ತು ಅದರ ಬಳಕೆಗೆ ಕುರುಹು, 


` ಧ್ವನಿಮಾಗಳ ವ್ಯವಸ್ಥಿತ ವಿತರಣೆಗೆ ಹೊಂದಿಕೊಂಡಂತೆ ಭಿನ್ನ ಹಾಗೂ ವಿಶಿಷ್ಟ 


ಆಕೃತಿಮಾಗಳನ್ನು ಭಾಷೆಯಲ್ಲಿ ನಿರ್ಣಯಿಸುವುದು ವಾಡಿಕೆ, ಧ್ವನಿಮಾ ವಿತರಣೆಯ 
ತತ್ತ್ವ ಹಾಗೂ ವಿಧಾನ ಆಯಾ ಭಾಷೆಯ ಜಾಯಮಾನಕ್ಕೆ ತಕ್ಕಂಕಿರುತ್ತದೆ, 
ಭಾಷಾವಿಜ್ಞಾ ನಿಗಳ ಪ್ರಕಾರ ಪ್ರಸಾರ/ವಿತರಣೆ ಎಂದರೆ, the occurrence of 
phonemes in a linear sequence of phonemes. ಈ ಮಾತು ಧ್ವನಿಮಾ 
ಪರಿಸರ (ಪ್ರಸಾರ)ದ ಅಗತ್ಯವನ್ನು ತಿಳಿಸುತ್ತದೆ. 

ಕನ್ನಡ ಭಾಷೆಯ ಧ್ವನಿಮಾಗಳ ವಿತರಣೆಯನ್ನು, ಧ್ವನಿಮಾಗಳ ಲಕ್ಷಣ, 


- ಕಾರ್ಯ ಹಾಗೂ ಉಚ್ಚಾರಣಾ ನಿನ್ಯಾಸವನ್ನು ಆಧರಿಸಿ ಮೂರು ಮುಖ್ಯ ಗುಂಪು 


ಶಿ 
ಗಳಾಗಿ ವಿಂಗಡಿಸಬಹುದು. ಅವು ಹೀಗಿವೆ. 


1. : ಸ್ವರ ಧ್ವನಿಮಾಗಳ ಪ್ರಸಾರ 
(Distribution of vowel phonemes) 
2 ವ್ಯಂಜನ ಧ್ವನಿಮಾಗಳ ಪ್ರಸಾರ 
(Distribution of consonant phonemes) 
5 ಸಂಧ್ಯಕ್ಸರ ಧ್ವನಿಮಾಗಳ ಪ್ರಸಾರ 
(Distribution of Dipthong phonemes) 
ಧ್ವನಿಮಾ ಪ್ರಸಾರದ ಅನುಕೂಲತೆಯ ದೃಷ್ಟಿಯಿಂದ, ಕನ್ನಡ ಭಾಷೆಯಲ್ಲಿರುವ ಭಿನ್ನ 
ಧ್ವನಿಮಾಗಳ ವಿತರಣೆಯನ್ನು ಕನ್ನಡ ಭಾಷೆಯ ಆಕೃತಿಮಾದಲ್ಲಿ ಬರುವ ಧ್ವನಿಮಾದ 
ಸ್ಥಾನದ ಆಧಾರದಿಂದ ಮೂರು ಮುಖ್ಯ ಧ್ವನಿಮಾ ಸ್ಥಾನಗಳನ್ನು ನಿರ್ಣಯಿಸ 


ಬಹುದು. ಅವು 


(ಅ) ಆದಿ ಧ್ವನಿಮಾ ಸ್ಥಾನ 

(ಆ) ಮಧ್ಯ ಧ್ವನಿಮಾ ಸ್ಥಾನ 

(ಇ) ಅಂತ್ಯ ಧ್ವನಿಮಾ ಸ್ಥಾನ 
ಇಲ್ಲಿ ಧ್ವನಿಮಾ ಸ್ಥಾನ ನಿರ್ಣಯ, ಕನ್ನಡ ಭಾಷೆಯಲ್ಲಿರುವ ಆಕೃತಿಮಾಗಳಲ್ಲಿ 
ಬರುವ ಧ್ವನಿಮಾಗಳ ಸ್ಮಾನ ಹಾಗೂ ಧ್ವಫಿಮಾಗಳಲ್ಲಿನ ಸರಿಸರಕ್ಕೆ ಹೆಚ್ಚು ಅದ್ಯತೆ 
ನಿಡಿದೆ. ಅಂದರೆ ಆಕೃತಿಮಾಗಳಲ್ಲಿನ ಧ್ವನಿಮಾದ ಮುಂದಿನ ಆಥವಾ ಹಿಂದಿನ 


| ಧ್ವನಿಮಾವನ್ನು ಪರಿಗಣಿಸಲಾಗಿದೆ. ಧ್ವನಿಮಾ ವಿತರಣೆ ಅಕೃತಿಮಾದ ವಿಶಿಷ್ಟತೆ 


ನಾ 
A 


ಯನ್ನೂ, ಭಾಷೆಯ ಮೌಲ್ಯತೆಯನ್ನೂ ಸ್ಪಷ್ಟಪಡಿಸುತ್ತವೆ. ಕನ್ನಡದ ಧ್ವನಿಮಾ 


೧೦೮ ಮಾನವಿಕ ಕರ್ಣಾಟಕ 


ಪ್ರಸಾರ ಆಯಾ ಕಾಲದ (ಪೂರ್ವದ ಹಳಗನ್ನಡ; ಹಳಗನ್ನಡ ನಡುಗನ್ನಡ ಮತ್ತು 
ಆಧುನಿಕ ಕನ್ನಡ) ಕನ್ನಡ ಭಾಷಾರಚನೆಗೆ ತಕ್ಕಂತಿದೆ, ಧ್ವನಿಮಾಗಳ ಸ್ಥಾನ ವಿನ್ಯಾಸ 
ಆಯಾ ಕಾಲದ ಭಾಷೆಯ ವಿಶಿಷ್ಟ ತೆಗೆ ನಿದರ್ಶನ ಅಲ್ಲದೆ ಭಾಷಾರಚನೆಯ ವಿನ್ಯಾಸ 
ಇದರ (ಧ್ವನಿಮಾ ಪ್ರಸಾರ) ಮೂಲಕ ಪೂರ್ಣಾರ್ಥವನ್ನು ಪಡೆದುಕೊಂಡಿದೆ. 
ಧ್ವನಿಮಾ ಪ್ರ ಪ್ರಸಾರವೇ ಭಾಷೆಯಲ್ಲಿ ಆಕೃತಿಮಾ ರಚನೆಯ ಮೂಲಭೂತ ಜೀವಾಳ 
ಭಿನ್ನ ಆಕೃ ತಿನಣಗಳ ಪ್ರಸಾರವೇ ಒಂದು ಭಾಷೆಯ ರಚನಾ ವೈಶಿಷ್ಟ ಕು ಕಾರಣ. 
ಭಾಷೆಯ "ಮೌಲ್ಯ ಜಾಗತಿ ಸ್ವರೂಪ ಆ ಭಾಷೆಯ ಧ್ವನಿಮಾ ಮತ್ತು ಅಕೃತಿಮಾ 
ಪ್ರಸಾರದ ಮೇಲೆ ಅವಲಂಬಿತವಾಗಿದೆ. 

ಕನ್ನಡ ಭಾಷೆಯ ಧ್ವನಿಮಾ ಪ್ರಸಾರ ವಿನ್ಯಾಸವನ್ನು ಮುಂದಿನ ಪುಟಿದಲ್ಲಿರು 
ವಂತೆ ಪಟ್ಟಿಮಾಡಿದೆ. ಪ್ರತಿಯೊಂದು ಪಟ್ಟ! ಕನ್ನಡ ಧ್ವನಿಮಾ ಪ್ರಸಾರವನ್ನು 
ನಾಲ್ಕು ಭಿನ್ನ ಘಟ್ಟಗಳಲ್ಲಿ ನಿದರ್ಶನ ಮೂಲಕ ವಿವರಿಸುವಂತಿದೆ. 


1 ಪಟ್ಟಿಗಳು (ಪಟ್ಟಿ ೧ ಸ್ವರ ಧ್ವನಿಮಾಗಳ ಪ್ರಸಾರ; ಪಟ್ಟಿ ೨ ವ್ಯಂಜನ ಧ್ವನಿಮಾಗಳ 
ಪ್ರಸಾರ ಮತ್ತು ಪಟ್ಟಿ ೩ ಸಂಧ ಕ್ಷರ ಧ್ವನಿಮಾಗಳ ಪ್ರಸಾರ) ಕನ್ನಡದ ಧ್ವನಿಮಾ ಪರಿಸರವನ್ನು 
ಸ್ಪಷ್ಟವಾಗಿ ನಿರ್ದೇಶಿಸುತ್ತಿವೆ, ನಿದರ್ಶನ ಪಟಿ ಗಳಲ್ಲಿ ಒಂದೆರಡು ಉದಾಹರಣೆಗಳನ್ನು ಮಾತ್ರ 
ಕೊಟ್ಟಿದೆ. ಧ್ವನಿಮಾ ಸ್ಥಾನ ನಿರ್ದೇಶನವೇ ಇಲ್ಲಿಯ ಮುಖ್ಯ ಗುರಿ, ಆದರೆ ವಿವರಣಾತ್ಮಕ 
ಧ್ವನಿಮಾ ಪರಿಸರ ವಿಶ್ಲೇಷಣೆಗೆ ಇಲ್ಲಿ ತೊಡಗಿಲ್ಲ, ಹಾಗಾಗಿ ಸೂಕ್ಷ್ಮವಾಗಿ ಪರಿಸರವನ್ನು ಗಮನಿಸಿ 
ಧ್ವನಿಮಾ ನಿರ್ದೇಶನದ ಉದಾಹರಣೆಗಳನ್ನು ಪಟ್ಟಿ ಸಿಲ್ಲ, 


೨ uA 
NN ES EE ಗಗ ಗ್ಗ ಟಟ ಟಟ ಟಟ ೌಂಅಚ್ಪ ್ಪ 


Xx p< p< x ೫ x 
ತುಷ್ಟಾ, X X ಕಾ p< p< 
p< X Xx ಸ್‌ x x 
p< X p< p< Xx x 
X KX Xx Xx x x 
KX X KX Xx X x 
X Xx p< p< p< p< 
Xx Xx p< x Xx x 
KX Xx Xx x ಕ x 
Xx ಖೀ Xx x x | x 
20a | fore | ೮೧ | feo 
ಐ aa | pRucps 


x 


x 


x 


x 


x 


x 


x 


psn Teens peaR ಒ/(0%) ಉದಾ Ten x, 


x 


x 


x 


fps | ಅ2 ಗಿ | Ne | ೮೧ 
ಐಟಿಐ 


`ಾಾಾಾಾನಘಾಘ)ೌ)ಾ ಗಾ /ಗ್ಷಕಾರಾಗಾಗಾಗಘಗಉಾಗಕಾಸಾಗಸಾೂಗಸಾಸಾಸಸಾರರ್ಟ 


ಕಷ್ಟಾ < x ್ಥ 
ಅಬ ಬ್‌ x ಇ 
Wie x ಊ 
ME x ಊ 
$y ಹ 
KR ಸ 
RR ತ 
೫ ಯೀ x ಬ್ರಿ 
ಹ ER ಯಜ” 


ಭ್ರ | ua | ರಟ 
ER OE 


ಐಟಿಐ oi 


೧ 
ಸ 
(0 
133 


ಪ್‌ 
ಫ್‌ 
ಬ್‌ 
ಭ್‌ 
ತ್‌ 
ಥ್‌ 
ದ್‌ 


ಧ್‌ 


Ki 


ಸ 


ಪಟ್ಟ ೨; ವ್ಯಂಜನ ಧ್ವನಿಮಾಗಳ ಪ್ರಸಾರ/ವಿತರಣೆ 
ಪೂರ್ವದ ಹಳಗನ್ನಡ] ಹಳಗನ್ನಡ ನಡುಗನ್ನಡ ಆಧುನಿಕ ಕನ್ನಡ 
ಆದಿ [ಮಧ್ಯ ಅಂತ್ಯ! ಆದಿ |ಮಧ್ಯ ಅಂತ್ಯ | ಆದಿ ಮಧ್ಯ ಅಂತ್ಯ| ಆದಿ ಮಧ್ಯ ಅಂತ 
TENE ್ಬ ರ ್ಚ್ಟ ಹ ಶತ 
— — — | Xx __ ವನ p< a ಗಾ x p< ಆ 
p< p< - | p< p< ಈ p< p< ps p< p< pe 
— — — | p< p< ಸಾಹಾ p< p< — x x ತಾ 
ಯ ಟ್‌ ಆಜ, | WX: KX ES ಕೆ. ೫. ಆಗ 11811808 ಕ್ವ 
ಆಹಾವವಾ ಸವಾ, ಂ ಕಕ ತ್‌ p< ಹಾಡ Xx p< ಕಾಣಾ p< p< ವ 
x x ಆರಾ x p< — Xx p< p< p< ಇಷಾ 
|X Xx ಂಛಇಆ್ಪ್ಪ ಕಕ್ಕ... ಲ್ಲಿ Ns 
ಸ ಕಾ ಕಾ ಬೀ ೧11. ಕ ೫ ಜೂ 1 ೪ 1೫೫೬ 
ಎಷ ಡೆ ಕಗ... ೫.1೫ XR NNN ಇ. 
TT ST EO ತೀ ಈ. ಜ್ಞ OK LAO ತು 
RENE ತ್ಮ ಆ. : NS es 
p< PR p< p< ಇಸಾ p< Xx ಇ p< p< ಹಾ 
ಜಾ ಅ ಜಾ! ದಟ ಟಾ ್ಪ್ಫ SE 
Xx p< — p< p< — Xx Xx — Xx 26 ತಾಣ 
ತಾಜ ಸಂ ಗದ್ದ ಚಟ ಡನ, ೫ ೯ರ — — 
ಲ? 
ಕಾ ಕ್‌ ತ್‌್‌ 61 RD ಆ 1 ೫ ೭ ಯ ಮಾ 
ಕ ತೆ ಜಾ ಭತ ಟೆ ತರ | | SE €5 


ಶಕ 
$ 
¥ 


ಗ 
We 


ಧ್ದ ನಿಮಾಗಳು 


1 


Wisk 


ಣ್ಣ 


ಲ 


ಪೂರ್ವದ ಹಳಗನ್ನಡ, ಹಳಗನ್ನಡ 


ಆದಿ 


ಮಧ್ಯ ಅಂತ್ಯ ಆದಿ ಮಧ್ಯ 


ಶಾ ಯ್‌ ತಾ 


ಇನ್ನ 112 ತಿಲ ಜೀ 
HN SS 
ಗ PE 
AE  ಪ ದೀ 
ಹ us ಜೆ 
x ಕಾ| ಆ. Xx 
SNE ಗ ue) 
NN Ne 
ಹ ಬ ಯವ 
WENT 
EE 
¥ ತೆ 
ಎ 1 11141.. 
EE 
SC: 1 ಖೀ Xx 
x 4 X 


ಕಾಗ 


ಅಂತ 


Sele Faun miss ಈಗೆ 


LLL 


ತಾ 


ನಡುಗನ್ನಡ ಆಧುನಿಕ ಕನ್ನಡ 
ಆದಿ ಮಧ್ಯ ಅಂತ್ಯ ೫ ಮಧ್ಯ ಅಂತ 

ಕೆ 
ಸ ಗಾವ RE = 
SD NE RES ಜ್‌ 
x ES KK 
Se NE EEN 
NE — x ತ್ತ 
ನ ಜಾ ಚತ 
ಜಾತ ಶಾಟ ಸಲ ಜಸ್‌ 
ತಿ  2ೀ KS ಜಾತ್‌ 
x x ತಾ KK ಡ್ಗ” 
MAT ENE KN ಸ ರ್ಷಾನ 
POR Ng I ಉತ್ತಷ್ಟು ಸಜ್ಜ (ಇ 
RE ರ್ಯಾ ST 
೫ 110 A NC SEE 
EE SE pl ತ್ಸು. 
ಕಟ ಲ Ee 
roa (ರ TE 
Ne) (ES IG, 


1 2೬1 ಓಲ ಗ್ಯಿಇ | wen ಲಾಜ 669% (ಉಣಇ,ಇ ಉಲ ce — ಬ 
೧೪೪ ಉಂಐಇ ಬದ ನ — ಜಲಜ (ಐಂ ಉಲ 

SS ರಾ — Ren ಉಣಣ ಜಲ ದ%ಇ — ಲೂ (ಭಇ 

೧೮೮೬ €606ಊ ಣಯ. ೧ಣಊ «de ಂಊ ಆಜ ಹಲ ಂ೧ಊ 
ಉಊ ಲಳ ೧ಣಊ — ಇಳ c೧ಂಊ ಉಊ cove €0ಊ | ಔಣ Ae 
ಹಾ ಅಲನ ಇಲ ೪ನ ೧೦೫ ೧% “೧೮ ೪% ಢಿ £೦೮ ಆಂ 
೮% ೮8 ೧೪ಊ cou ಓರಣ ಇಂ ಟೂ ೮% ಲಂಗ ಇಲ ೨೧% 
‘ie Ce ಜಣ ಊಟ cee ಣಣ ಆ ೦೧ ೧90೧ ೧ಊ ಣುಣ 
ನನೀ ce £೧ | «ಐ ಜೀ £ಣ | NAR 50029 ೧ e00೧; ೧೧ 
ಟು £20 we ಐಣ ಏಂ. ೮ಐಣ| *ಉಣ ಉಣ ದಂ 2 2309 
ಎ ಲಾ ಐಎ we ಣಜ. hel 7 ಓಣ ಜಣ ಇಂ a ow 
ಇಂ ಬ ೩೮ ಐ ಬೂ ೧೩೮ xe op ೫ | ತಜೀಟಡಿ po 
xe Np Ae CT ೧೮ pe 08 

೧೯ ಔಣಣ ಎಂ ೧ಣ cepa came ಐನ ee ac] os Hupp ಊಂ 
ಜಣ ೧8 ೧೦೧೧ ಐಇ %e ಐಂ ೪ಎ ಗಣ ೬ಇಐಂ ೫ ಬಲ 


೫% ಉಟ ne 5; ನಾಲ ie | ಲೋ ನಾಂ cue 3೧೩ ೦೫೧ 


woe ev ee] me we ಫಟ್ಟ್‌ oe sme xteh 3 ಟ್ಟ 


೧೧ ದಂ ಬ್ಬ ಣು ನಲ ಇಟ ೩. 60 eu ಜಾಲ 60 

"1ಎ © €ಡೀ೧ಂ೬| cee ಇಟ ೧೮೬ ಇಂ ೪೩ ೨೦೮೬ ೮ ಆಈ 

೧ *eonls tr la ಹಣ et: ೧೧ ky ಕಾಂಯ ನನಲ ೧% ೮೧ [pr ಇಂಕು ಐ ಐ 
ಐ ೩೮€“ಏಿಎ | ಐಟಂ RUAN Ruan 3 


ಟ್‌ RHC nex ® aver h oF 


ಓಣ ಗಣಪಿ ಕೂ ಬರಿ ಭಂ 
ರ ೨ನಿಎ ಲಂಬಿ | — aw Neg — . ೫೮೦೪ weg SE ಸ್‌ ಇಸಾ 3ಬಿ 
po ೮೪ ಇಲ್ಲ (ಗಿರಾ ಇ 302 "ಫಂ ೧£ 
39% ಇಇ ಊಂ ಇ cen ce ಸಾ cece Ne] — ಇ ಇಟ 
po ಇಟ we (೬ Ce ಧೀ ೧೩ ಇಂ ಅಲಂ 39 
ಳು ೧ he Neh ಗುಂಜ ಣಿ 
ಇ ಇಂಗಿ ಇ | — 6 ಇಡ) - ಇಲಬಣಿಂ ರಲ | ದ ತತ ಹ 30 
| 2 ಟಟ(ಟ್ಟ 
ಟುಣ ೮% ಎ 
ತಾ ೪% (08/೧ he co“) ೧೯ 0೫೦೧ ಯೀಣ | — ಕಣ 
ra 9೧ ಇಂ, yon 307೮೧ ಬಣ %e von 3 
ಹೊ ಯ ಬಣ | 
Wr ೧ಧಿಜ ಗ ae Fy; SR NO ಗಾ 08 | — ನನ ನ $8 
ಲ ಣ£ ಲ ve Re ಇೊಣ ದಿ 
ಇದ te pe) — ಜಾಂ coe] — ol ಹಾ eee ae 
ಎಂ ಟೈಂ ಆಣ ಇಇ ೧೮೦೩ pee ಣೂ . ಬಣ ಮ 
A 1202 1200.12. NE [ಹಿ ೬.2% 1ಬ(] 
ನಗ spe] sor | 8eoa] sce] stron | sue 8% hoe] sxc | 2th ಗರಂ ಜಣ capes 
ಐಂ 9೮೦೧ oyucpe pup okyae ace ao 


೧8/1/9396 pev Auer" 2% 


ಟೀೀಣಐ 
coe 
೧೮ 

ತೆ 


ಜೀಜಿ 
೧% Aj) 
8780೮08 C29 
ಗಲ 608 
ಐಎ ಜಲ 
೧೮೦% ಇಣಣ 
COCs SUPT 


[7 


[4 


| 


32 


390 


೦0೫ 
೧೧೫೧ 
ಮೊಣ 
ಮೀಣ 


೧೧ 
muea 
೧ಣ 
00 

ಆಣ 


80 
@caಣ 


ಛೋ, 
ಟಂ 
ಣು 
೧೮% 


gre 
೦೦ 
೩90 


—— 


3೦೮ 
cue 


Cee ೨೫೫೦೮೯ 


3ಡಿ 
04 
3೧0 


ಬಲ 


ಟೀ 
322 
ದಿ 
sSEN 
೨೦೮೪ 


sR 


ದದ 
ಊಂ 
soc 
ce 


sw 


3೦0೫0 


wu 


$s 


ಳು 8 


ಯಹ 


303% 2 614 ಬ ಗ ತೆ ಬಂಟ ಇಂಗಿ ಡಿ ಷಯಗ ಬ. 


ಕ 01 (೫5ರ ಗ BM 
ಜುಂ 3% | — ತ med WY: 
೧4 
SUCH sc ಕ್‌ ಕ್‌ ಕಹಾ 
“eg ಲ ಜೀಚಔ ೧೧೧೮೪ 
ee cov] — ಜಲಜ Re 
ure Ror ೫೦೫ ೧೦೦% | ಇ 


i — ದ | 0 


(ಟಂ) 
ಯ ಸ 
(೦೨೮%) ಆ ಹ ಕ 
ಕೀ ಆ 8 [2]/ «2 
(oe) | 
Ka ಈ 
Ree ಹಾ — “ —l — (cece) — ಕೂ ಜಾ 
ನಕ “tna | “oe cea [4]/ 4» 


ES a Ee EP RS ETE ೫೬೪ ೬ ೪ Eee Te | aE 


ಆ 


೩ 
eee eee ಇವಾ ರರ 
ಸಾ ಸ್ಪೂವ ಎಎ. ವ... 


3೧೧70೦೮೬ COI 
೩೦೧೦೧೫ ಇರಲು 


ಯಾ ಎ 


೮8 ವೀಣ 
ಐಂ 

ಣಿ 
ಇಂ ಲೀಲಾ 
0೧ acco 
ಇ2ಂಆ ಆಂ 
೧೮೪ ಬಂ 

CQ 
22೭% ೬... 

ಠಿ 
ಓಗಿ ನೀಡಿ 
ಇಇ. ಬಣ್ಣ 
HR [ec 


SCOR ಮೀಣ 
see Qccocty 
see ces 
Ce 

TR ಣ೮8 
SE 

೫ಉ 

ಜರಾ ನಲ 
೯೫೮ 58 
8ರ, CHOSE 
ಕ ಧದ 
೨5 ಐಂ 
sg ೮೧8 
NCR ೧೮ 
3ಡಿ ಗಾಂ 
3ಡಿ ಢಿಟ 
CER 

3೦೧೩ CVE 
Ped ಣ£ 
— (mks 
[Se 


$s 


3೦ 


0೪a wi 
cok Rene ಆಧ eh sare 
% “th ಇಂಡ | te sets scp ce ಐಡೀಟಣಿ : ಇಂ | 
te of eel % cake coe {he ಸ (| ಏಲಂ ಡಿ 
ಇರೇ ols ts Heel st ೮೧ (ಐಸೀ ಎಂಡಿ 16! st ೮೧ [st ಇಂಬ ಅಣ ss ಲಂ ಏಜ ಇಂ ಅಂ ೮೧ SE 
FLEA EE IK oc od EE RSE ESN A EN 2 CERNE TRS ಕ್ಸ್‌ 9 ೦% 
ಐ ಜೀನ pups ಐ ಐ ಐಲ ಡೆ ps 
| ಣ್ಯ 
: AYR IgG ೧೮೫% ಹಿರೀಯ) 098%ಂಜ 
ಗ Xx p< ಕ್‌ p< p< po p< KX ಮರಾ ಪ್‌ ೫ ಇ 
x x x x x x x x x x ್‌ x ಡಿ 
ಇಂ ಉಣ ೮ಣ | ೧ಎ | 'ನೀಣ | ೦೧ oe | Hee | ೦೧ ಇಂ | ಓಂ | ೦೧ 
ಸ ಹಿ © ಡಿ i (8% 
3 | 1 | “ow 
ಬೂ 8೩೧0೧ | nus ಬ್ರ ಐಟಿಇ needs oF Ho 


ಶೆ 


: ೫೦೫೮/೧೮೬9 8೮೧61 oF por ಇ: he 


ಕನ್ನಡದಲ್ಲಿ ಧ್ವನಿಮಾಗಳ ವಿಕಾಸ ೧೧೯ . 


ಪೂರ್ವದ ಹಳಗನ್ನಡದಲ್ಲಿ ೩೬ ಧ್ವನಿಮಾಗಳು; ಹಳಗನ್ನಡದಲ್ಲಿ ೪೫ 
ಧ್ವನಿಮಾಗಳು; ನಡುಗನ್ನ ಡದಲ್ಲಿ ೪೪ ಧ್ವನಿಮಾಗಳು ಹಾಗೂ ಬಾ ಕನ್ನಡದಲ್ಲಿ 
ಲ೬ ಧ್ವನಿಮಾಗಳು ಕಂಡುಬರುವುದೇ ಧ್ವನಿಮಾ ನಿಕಾಸಕ್ಕೆ ಖಚಿತ ಸಾಕ್ಷಿ. 
ಪೂರ ಹೆಳಗನ್ನಡವನ್ನು ಬಿಟ್ಟಿ ಂತೆ ನಿ ಕಾಲದ ಕನ್ನ ಡದಲ್ಲಿ "ಜ' ಮತ್ತು 
“ಇ” ಧ್ವನಿಗಳು ಮ್‌” ಆ! “ನ್‌” ಧ್ವನಿಮಾದ ಉಸಧ್ವನಿ (Allophone) 
ಯಾಗಿ ಪರಿಗಣಿಸಿದೆ. “ಜ್‌ ಮತ್ತು "ಇ' ಧ್ವನಿಗಳ ಪ್ರಸಾರ ಖಚಿತತೆ ಹಾಗೂ 
"ಅವುಗಳ ಜೊತೆಯಲ್ಲಿ ಬರುವ ಕ್‌ಗ್‌ ಡ್‌ಜ್‌ ಪ್ರಧಾನ ತ ವೆ... ಜ್‌ 
ಸ್ಫರ್ಶಕಂಠ್ಯ (ಕ್‌, ಗ್‌) ಧ್ವನಿಮಾಗಳನ್ನು, "ಇ' ಸ್ಪರ್ಶತಾವಲ್ಯ (೫೯ ಜ್‌) 
ತ ನಿಮಾಗಳನ್ನು ಸದಾ ಅನುಸರಿಸಿಕೊಂಡೇ ಬರು ಪುರು ಆದ್ದ ಸ "ಜ್‌ ಹತ್ತೆ 
ಉಪಧ್ವಧಿಯಾಗಿನೆ. ಪೂರ್ವದ ಹಳಗನ್ನಡದಲ್ಲಿ ಮಹಾಪ್ರಾಣಾಕ್ಟರ (ಫ್‌ 
ಥ,ಧ್‌ಠ್‌ ಢ್‌, ಭೌ, ರುತ ಖ್‌, ಫ್‌) ಹಾಗೂ ಷ್‌, ಶ್‌ಗಳು ಡ್ಯ 
ಗಳಲ್ಲ. ಅದರೆ ಹಳಗನ್ನಡದಲ್ಲಿ ಮಹಾಪ್ರಾಣಾಕ್ಸರ ಹಾಗೂ ಷ್‌, ಶ್‌ಗಳು 
ಪಾರ್ಶ್ವಿಕ (Marginal phonemes) ಧ್ವನಿಮಾಗಳು, ನಡುಗನ್ನಡ ಮತ್ತು 
ಹೊಸಗನ್ನಡದಲ್ಲಿ ಮಹಾಪ್ರಾ ಣಾಕ್ಸರ ಮತ್ತು ಷ್‌ ಶ್‌ಗಳು ಸ್ವತಂತ್ರ ಧ್ವನಿಮಾ 
ಗಳಾಗಿವೆ, ಫ್‌ ಮತ್ತು ಜ್‌ ಎ ನಿಕ ಕನ್ನ ಡದಲ್ಲಿ ಹೊಸ ಧ್ವನಿಮಾಗಳಾಗಿವೆ. 
ಆಂಗ್ಲ ಭಾಷೆಯ ಪ್ರಭಾವದಿಂದಾಗಿ ಫ್‌ ತು ಜ್‌ ಧ್ವನಿಮಾ ಅಸ್ತಿತ್ವವನ್ನು 
ಪಡೆದಿದೆ. 

ಪೂರ್ವದ ಹಳಗನ್ನಡದಲ್ಲಿ "ಐ' ಮತ್ತು 'ಔ' ಕೆ (ಕ್ರಾ. ಆಂತ್ಯ 
ಸ್ಥಾನದೆಲ್ಲೂ ಬರದು. ಐ ಔ ಮಧ್ಯಸ್ಥಾ ನದಲ್ಲಿ ಕ್ರಮವಾಗಿ ವ್ಯ ಓ ಆಗಿದೆ, 
(ತೈಲವ್‌ > ತೇಲವರ್‌;, ಮೌನವರ್‌ > ಮೋನವರ್‌). "ಹ್‌' ಪೂರ್ವದ 
ಹಳಗನ್ನಡದಲ್ಲಿ ಧ್ವನಿಮಾ, ಹಳಗನ್ನಡದಲ್ಲಿ ಧ್ವನಿಮಾ ಅಲ್ಲ. ಕೆಲವು ಸಂಸ್ಕೃತ 
ಶಬ್ದಗಳು (ಆಕೃತಿಮಾ) ಕನ್ನಡೀಕರಣಗೊಂಡಿರುವುದರಲ್ಲಿ ಹ"ವನ್ನು ಕಾಣ 
ಬಹುದು, ಅಂಕೆತನಾಮಗಳಲ್ಲಿ, ಸ್ಥಳನಾಮಗಳಲ್ಲಿ “ಹ್‌' ಪ್ರಯೋಗ ಸಮ್ಮ ತವಷ್ಟೆ. 

ಧ್ವನಿಮಾ ವಿಕಾಸ ಕನ್ನಡ ಭಾಷಾರಚನೆಯ ವೈಶಿಷ್ಟ ಕತೆಯನ್ನು, ಬತಾ 
ಬಳಕೆಯ. ಸಹಜತೆಯನ್ನೂ ಸ್ಪಷ್ಟಪಡಿಸುತ್ತದೆ. ಒಟ್ಟಿ ನಲ್ಲಿ ಧ್ವನಿಮಾ ವಿಕಾಸ 
ಆಯ ಕಾಲದ ಭಾಷಾರಚನೆ. ಹಾಗೂ ಭಾಷಾಪ್ರ ಯೋಗವನ್ನು ಖಚಿತವಾಗಿ 
ಅವಲಂಬಿಸಿದೆ. 


೧೨೦ ಮಾನವಿಕ ಕರ್ಣಾಟಕ 


ಪರಾಮರ್ಶನ ಗ್ರಂಥಗಳು 
ಕುಳ್ಳಿ, ಜೆ. ಎಸ್‌, 1973 


ಕೆಂಪೇಗೌಡ, ಕೆ. ಮತ್ತು 1979 
ಆರ್ರೀಯಸ್‌ ಸುಂದರಂ ' 


ಪುಟ್ಟಪ್ಪ, ಕೆ. ವಿ, 1971 
ಮುಗಳಿ, ರಂ.ಶ್ರೀ. 1984 
ವಿಲ್ಯಿಂ ಮಾಡ್ತ 1915 


Govinda Swamirao Gai 1946 


Hockett, C. F. 1973 
Kittel, F. 1903 
Kulli, J. 5. 1976 


Kushalappa Gowda, K. 1972 


Mario A. Pei & 1970 
Frank Gaynor 


Narasimhia, A N. 1941 


ಐತಿಹಾಸಿಕ ಭಾಷಾನಿಜ್ಞಾ ನ 
ಸಿರಿಗನ್ನಡ ಪ್ರಕಾಶನ, ಧಾರವಾಡ 
ಧ್ವನಿ ವಿಜ್ಞಾನ 

ಭಾಷಾ ವಿಜ್ಞಾನ ಭಾರತಿ, ಮೈಸೂರು 
ಕನ್ನಡ ಕೈಪಿಡಿ (ಸಂಪುಟ. ೧) 
ಪ್ರಸಾರಾಂಗ 

ಮೈಸೂರು ವಿಶ್ವವಿದ್ಯಾನಿಲಯ್ಮವೆ ಪ್ರಿಸೂರು 
(7ನೆಯ ಮುದ್ರಣ) 

ಉಷಾ ಸಾಹಿತ್ಯ ಮಾಲೆ, ಮೈಸೂರು 
ಕನ್ನಡ ಭಾಷೆಯ ರೂಪರೇಷೆಗಳು 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


Historical Grammar of old | 
Kannada, Deccan College, Poona 


A Course in Modern Linguistics 
Oxford & IBH Publishing Co. 
New Delhi (2nd Indian Print) 


A Grammar of the Kannada 
Language, Basel Mission Book 

& Tract Depository, Mangalore ' 
Kéiraja’s 6806877801 Darpanya 
Karnataka University, Dharwar 

A Grammar of Kannada 
Annamalai University 

Tamilnadu 

A Dictionary of Linguistics, 

Peter Owen Ltd., London 

(Sth Print) 

A Grammar of the Oldest 
Kanarese Inscriptions 

University of Mysore, Mysore 


ಕನ್ನಡದಲ್ಲಿ ಧ್ವನಿಮಾಗಳ ವಿಕಾಸ ೧೨೧ 


Rajapurohit, B. B. 1964 A Grammar of vacana literature 
(Unpublished Ph.D. Thesis) 
Karnataka University, Dharwar 

Rama Chandra, C.S. 1984 A Linguistic Analysis of the 
Ki:rtanas of 1181686586 in 
Kannada (Unpublished 
doctoral Thesis), University of 
Mysore, Mysore 

Rama Chandra Rao, B. 1972 A Descriptive Grammar of 
Pampa Bha;rata, Prasaranga 
University of Mysore, Mysore 

Rama Krishna, R. 1986 Sri:ra:ma:yana DarSanam—A 
Linguistic study (Unpublished 
doctoral Thesis), University of 
Mysore, Mysore 

Wardhaugh, Ronald 1972 Introduction to Linguistics 
Mcgraw Hill Book Company 
New York 


ವಾಕ್‌ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿಯು ತನಗೆ ಸರಿಕಂಡ 
ರೀತಿಯಲ್ಲಿ ದೇವರನ್ನು ಪೂಜಿಸುವ ಸ್ವಾತಂತ್ರ್ಯ, ಆಸೆಗಳಿಂದ ಮುಕ್ತಿ ಪಡೆದ 
ಜು ಸ ಕ ಮತ್ತೆ ಪಡೆದ ಸ್ವಾತಂತ್ರ್ಯ--ಈ ನಾಲ್ಕು ಪ್ರಮುಖ ' 
ಸ್ವಾತಂತ್ರ್ಯಗಳು ಪ್ರತಿಯೊಬ್ಬರಿಗೂ ದೊರೆಯಬೇಕು, ಇಂತಹ ಸ್ವಾತಂತ್ರ್ಯಗಳ ' 

ತಳಹದಿಯ ಮೇಲೆ ಸ್ಥಾಪಿತವಾಗಿರುವ ಜಗತ್ತನ್ನು ನಾನು ನಿರೀಕ್ಷಿಸುತ್ತೇನೆ. 
ಫೆ. ಡಿ. ರೂಸ್‌ವೆಲ್ಸ್‌ 


ಇಲ್ಲಿಯವರೆಗೂ ಸ್ವಾತಂತ್ರ ತ! ಇಲ್ಲಿಯವರೆಗೂ ಬಂಧನ! 
ಮುರಿದ ಹಾಗೂ ಜಿಗಿವ | 
ಆಲಿಕಲ್ಲ ಧಾರೆಯಂತೆ ಗಾಳಿಯ ವಿರುದ್ಧ ಹರಿವ ಪ್ರವಾಹದಂತೆ! 
| ಚೈರನ್‌ 


ಗೊ (.. 


pi Cn Mas 153 ಕೇಸ್‌ ಕೆರ ಒಟ 


ದಾ, ಖನ್‌. ಸರಸ್ವತಿ 


ಕರ್ನಾಟಕದ ಸ್ವಾತಂತ್ರ್ಯ ಚಳವಳಿಯಲ್ಲಿ 
ಮಹಿಳೆಯರ ಸತ್ತ 


ವೀರಮಹಿಳೆಯರು ಭಾರತದ ಸಾ ತಂತ್ರದ ಹೆಗ್ಗು ರಿಗಾಗಿ ಹ 
ಬಗ್ಗೆ ಈ ದೇಶದ ಚರಿತ್ರೆಯಲ್ಲಿ ಸುದೀರ್ಫ ವಿವರಗಳನ್ನು ನಾವು ಕಾಣಬಹುದಾಗಿದೆ, 
ರಾಷ್ಟ್ರದ ಚರಿತ್ರೆಯಲ್ಲಿ ರಭಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕನ್ನಡ ಚರಿತ್ರೆಯಲ್ಲಿ ಕಿತ್ತೂರು 
ರಾಣಿ ಚೆನ್ನಮ ಶ್ರ ಇಂತಹ ಅಗ್ರ ಮಾನ್ಯ ನೀರಮಹಿಳೆಯ:ರ ವೀರಾವೇಶದ ಹೋರಾಟದ 
ಸತ್ರೃಲವೇ ಹ ಸ್ವತಂತ್ರ ಸ ರತದ ಅಡಿಪಾಯವಾಗಿದೆ. ಸ್ವಾತಂತ್ರ್ಯ 
ಚಳುವಳಿಯಲ್ಲಿ ಕನ್ನಡದ ವೀರಮಹಿಳೆಯರು ವಹಿಸಿದ ಪಾತ್ರ ಅಮೋಘವಾದುದು. 

ಮೈಸೂರು ಸಂಸ್ಥಾ ನದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಮೊದಲು 
ಗೋಚರಿಸುವವರು ಶ್ರಿ 4 ಯಶೋದರಮ್ಮ ದಾಸಪ್ಪ. ಇವರು ಸರಮ ದೇಶ 
ಭಕ್ತರು, ಅಪ್ಪಟ ಗಾಂಧೀವಾದಿಗಳ್ಳು ಕಟ್ಟಾ "ಕಾಂಗ್ರೆಸ ಸ ಗರಾಗಿದ್ದು, ಮಾನವೀಯ 
ಅನುಕಂಪದ ಣಿಯಾಂದ್ದು ಸ್ರಿ ಸ್ರೀೀಕುಲದ ಅಮೂಲ್ಯ "ತ ವಾಗಿದ್ದ ರು. ಹಿರಿಯ 
ಸಮಾಜಸುಧಾರಕ ಕೆ. ಎಸ್‌, ''ರಾಮಹ್ಯುತವರ ಪುತ್ರಿಯಾಗಿದ್ದು, ಗಣ್ಯವಕೀಲ 
ಎಚ್‌. ಸಿ, ದಾಸಪೃನವರನ್ನು ಮದುವೆಯಾದರು. 1927ರಲ್ಲಿ ಗಾಂಧೀಜಿಯವರು 
ಮೈ ಸೂರು ಸಂಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಅವರ ಅನುಯಾಯಿಯಾಗಿ ಕಾಂಗ್ರೆಸ್‌ 
ಪಕ್ಷದ ಸಕ್ರಿಯ ಕಾರ್ಯಕರ್ತರಾದರು, ಇವರ ಕಾಂಗ್ರೆಸ್‌ ನಿಷ್ಠೆ ಎನ್ಟಿತ್ತೆ ದರೆ 
ಪ್ರಜಾಪ್ರತಿನಿಧಿ ಸಭೆಗೆ ನಡೆದ ಚುನಾವಣೆಯಲ್ಲಿ ಶಮ್ಮ ಪತಿಯ ವಿರುದ್ಧ  ಕತಾಗ್ರೆರ್ಸ 
ಪರವಾಗಿ ಮತ ನೀಡಿದರು. ಅಲ್ಲದೆ ಇವರು “ನ್ಯಾಯ ವಿಧಾಯಕ” ಸಿಗೆ ಸ ಗ ರ್ಧಿಸಿ 
ದಿವಾನ” ಮಿರ್ಜಾ ಇಸ್ಮಾಯಿಲ್‌ ಬೆಂಬಲದ ಅಭ್ಯರ್ಥಿಯನ್ನು ಸೋಲಿಸಿದ ಕೀರ್ತಿಗೆ 
ಪಾತ್ರರಾಗಿದ್ದಾರೆ, 

ಶಿವಪುರದಲ್ಲಿ 1938ರಲ್ಲಿ ಮೈಸೂರು ಕಾಂಗ್ರೆಸ್‌ ಅಧಿವೇಶನ ನಡೆದಾಗ 
ಅದನ್ನು ತಡೆಗಟ್ಟಲು ಅಂದಿನ ದಿವಾನರಾಗಿದ್ದ ಮಿರ್ಜಾ ಇಸ್ಮಾಯಿಲರು ಮತ್ತು 
ಅವರ ಅಧಿಕಾರವರ್ಗ ಪ್ರಯತ್ತ ಪಟ್ಟು, ಪ್ರತಿಬಂಧಕಾಜ್ಞೆಗಳೆನ್ನು ಹೊರಡಿಸಿತು. 


ಪ್ರತಿಬಂಧಕಾಜ್ಞೆ ಗಳನ್ನು REE: ಕೆಲವು ಸತ್ಯಾಗ್ರಹಿಗಳು ಹೆದರಿ ಈ 


೧೨೪ ಮಾನವಿಕ ಕರ್ಣಾಟಕ 


ಅಧಿವೇಶನ ಬೇಡ ಎಂಬ ಮಾತು ಕೇಳಿಬಂದವು. ಆದರೆ ಈ ಮಾಶನ್ನು | 
ಕೇಳಿದ ಮಹಿಳಾಮಣಿಗಳು ಸಿಡಿದೆದ್ದರು, “ಎನೆ ಆಗಲಿ, ಈ ಧ್ವಜ ಸತ್ಯಾಗ್ರಹ 


ನಡೆಯಲೇಬೇಕು” ಎಂದು ಪಟ್ಟುಹಿಡಿದರು. “ಗುಂಡಿನ ಮಳೆ ನಮ್ಮ ಮೇಲೆ 
ಆಗಲಿ, ನಾವು ಮಹಿಳೆಯರೇ ಈ ಕಾರ್ಯವನ್ನು ಮಾಡಿ ಮುಗಿಸುತ್ತೇವೆ”. 
ಗಂಡಸರಾದ ನೀವು ಸ್ಕೈರ್ಯ ನೀಡಿ ಅಸ್ಟೆ ಸಾಕು ಎಂದು ಸಿಡಿಲಿನಂತೆ 
ಶ್ರೀಮತಿ ಯಶೋದರಮ್ಮ ದಾಸಪ್ಪ ನುಡಿದರು. ಇದರಲ್ಲಿ ಓಟ. ಸುನಂದಮ್ಮ ಮತ್ತು 
ಅನೇಕ ಮಹಿಳೆಯರು ಭಾಗವಹಿಸಿದ್ದರು, ಈ ಶಿವಪುರ ಅಧಿವೇಶನದಲ್ಲಿ ಮಹಿಳಾ 
ಘಟಕ ಕೂಡ ಇತ್ತು. ಈ ಅಧಿವೇಶನದಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ 
ಕೈ ತಮಹಿಳೆಯರು, ವಿದ್ಯಾರ್ಥಿನಿಯರೂ ಭಾಗವಹಿಸಿದ್ದರು, ಇವರಂತೆಯೇ 
ಸ್ವಾತಂತ್ರ್ಯಕ್ಕೆ ಹೋರಾಡಿದ ವ.ಹಿಳೆ ಓಟ. ಕಾಮಾಕ್ಷಮ್ಮ. 13ನೆಯ ವಯಸ್ಸಿನಲ್ಲೇ 
ವಿಧವೆಯಾದ ಕಾಮಾಕ್ಷಮ್ಮನವರು 1933ರಿಂದ ಗಾಂಧೀಜಿಯವರ ತತ್ತ್ವಗಳಿಗೆ 


ಮಾರುಹೋಗಿ ಸ್ವಾತಂತ್ರ ದ ಚಳುವಳಿಗೆ ದುಮುಕಿದರು' ಚಲೇಜಾವ್‌" ಮತ್ತು 


ಕಾನೂನು ಭಂಗ ಚಳುವಳಿಯಲ್ಲಿ ಭಾಗವಹಿಸಿದ್ದರು. ಇವರು ಕಸ್ತೂರಿಬಾ ಶಿಕ್ಷಣ 
ಶಿಬಿರದಲ್ಲಿ ಭಾಗವಹಿಸಿ ಸುಮಾರು 10-12 ದಿವಸಗಳು ಗಾಂಧೀಜಿಯವರ 


ಸನ್ನಿಧಾನದಲ್ಲಿದ್ದು ಮತ್ತೇ ಮೈಸೂರಿಗೆ ಮರಳಿ ಹಳ್ಳಿಗಳಲ್ಲಿ ಖಾದಿ ಪ್ರಚಾರ ' 


ಮಾಡಿದರು. 
ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಮತ್ತೊಬ್ಬ ಮಹಿಳೆ: 
ತಾಯಮ್ಮನವರು, ಚಿಕ್ಕಂದಿನಿಂದಲೇ ವಿಧವೆಯಾದ ಶಾಯಮ್ಮನವರನ್ನು ಕಾಂಗ್ರೆಸ್‌ 


ಮುಖಂಡರಾದ ಎಚ್‌. ಕೆ. ವೀರಣ್ಣ ಗೌಡರು ಮದುವೆಯಾದರು. ತಾಯಮ್ಮನವರು 


ವೀರಣ್ಣ ಗೌಡರ ಹೋರಾಟಕ್ಕೆ ಚಾಲನೆಯ ಸ್ಫೂರ್ತಿಯಾಗಿದ್ದರು. ಕಾಂಗ್ರೆಸ್‌ 
ಸಪ್ರಚಾರಕ್ಕೋಸ್ಕರ ವೀರಣ್ಣ ಗೌಡರ ಜೊತೆಯಲ್ಲಿ ತಾಯಮ್ಮನವರು ಇಡೀ ಮೈಸೂರು 
ಪ್ರಾಂತ್ಯ ಸಂಸ್ಥಾನವನ್ನೇ ಸುತ್ತಿದರು. ಸ್ವಾತಂತ್ರ್ಯ ಬರುವವರೆಗೂ ತಮ್ಮ ಪತಿಯ 


ಜೊತೆಯಲ್ಲಿ ಹೋರಾಟವನ್ನು ಮಾಡಿದರು. 
ಇಂತಹ ವೀರಮಹಿಳೆಯರ ಜೊತೆಯಲ್ಲೆ ತಮ್ಮ ಹೋರಾಟವನ್ನು ಪ್ರಾರಂಭಿಸಿದ. 


ಸುಬ್ಬಮ್ಮ ಜೋಯಿಸ್‌ರವರು, ಮೈಸೂರು ಸಂಸ್ಥಾನವಲ್ಲದೆ ಇಡೀ ಕರ್ನಾಟಕದ. 
ಚಳವಳಿಯಲ್ಲಿ ಭಾಗವಹಿಸಿದ್ದರು. ಇವರು ಭಾಗವಹಿಸಿದ ಪ್ರಮುಖ ಸತ್ಯಾಗ್ರಹ 
ಗಳೆಂದಕೆ ಅಕ್ಭುಂಜಿ ಸಶ್ಯಾಗ್ರಹ, ಮಾವಿನಹುಂಡಿ ಸತಾ ಗ್ರಹ ಇತ್ಯಾದಿ. ಇದರ 
ಸರಿಣಾಮವಾಗಿ ಈಕೆ ಜೈಲುಶಿಕ್ಷೆಯನ್ನು ಅನುಭವಿಸಬೇಕಾಯಿತು. 1947ರ 
"ಮೈಸೂರು. ಚಲೋ-ಚಳುವಳಿಯಲ್ಲಿ ಭಾಗವಹಿಸಿ ಬಂಧನಕ್ಕೊಳಗಾಗಿ ಪೋಲೀಸರು 
ಕೊಟ್ಟ ಚಿತ್ರ ಹಿಂಸೆಯನ್ನು ಅನುಭವಿಸಿ ದೇಶಕ್ಕಾಗಿ ದುಡಿದುದು ಒಂದು. 
ಚಿರಸ್ಮರಣೀಯ ಅಧ್ಯಾಯ. 

ಮೈಸೂರು ಸಂಸ್ಥಾನದ ಹೋರಾಟದಲ್ಲಿ ವಿದ್ಯಾರ್ಥಿ ನಿಯರ ಪಾತ್ರ ಬಹು 


“ನ 
p ೪ ರಾ ಟ್‌ 
ಹಾ ಪಾ ಸಾರಿಯೂ CS ಟೂ 


ಕರ್ನಾಟಕದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಿಳೆಯರ ಪಾತ್ರ ೧೨೫ 


ಮುಖ್ಯವಾದುದು. ಮೀನಾಕ್ಷಿ ಗೋವಿಂದಭಟ್‌ ಕೊಡಗಿನ ಪೊನ್ನ ಮ್ಮ, ಬೆಂಗಳೂರಿನ 
ಕುಂತಳ ವಿಮಲ ಇವರು ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯ 
ರಾಗಿದ್ದು, ಕಾಂಗ್ರೆಸ್‌ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಜೈಲುವಾಸ ಅನುಭವಿಸಿದರು. 

ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಹೋರಾಡಿದ ಮಹಿಳೆಯರ ಪೈಕಿ ಪ್ರಮುಖ 
ಕೆಂದರೆ ಗಂಗಾಬಾಯಿ ಮಿರ್ಜಾಕರ, ಇವರ ಪತಿ ಬಿ ನಿ ಔಷರಿಂದ “ರಾವ್‌ ಸಾಹೇಬ್‌” 
.- ಎಂಬ ಬಿರುದು ಪಡೆದಿದ್ದ ರೂ ಸಹ, ರಾಷ್ಟ್ರೀಯ sada ಲ್ಲಿ ಗಂಗಾಬಾಯಿ 
ಭಾಗವಹಿಸಲು ಆರಂಭಿಸಿದಾಗ ನಿಕೋಧ ಘರ. 1921ರಲ್ಲಿ ನಡೆದ ಅಹಮದಾ 
ಬಾದ್‌ ಕಾಂಗ್ರೆಸ್‌ ಅಧಿವೇಶನದಲ್ಲಿ ಭಾಗವಹಿಸಿದರು, 1931ರಲ್ಲಿ ಹೊನ್ನೂ ವರದಲ್ಲಿ 
ಸತ್ಯಾಗ್ರಹಿಗಳ ಮೇಲೆ ನಡೆದ ಲಾಠಿ ಪ ಕ್ರಯೋಗವನ್ನು ವಿರೋಧಿಸಿ, ಅನೇಕ ಸ ಸ್ತ್ರೀಯ 
ರೊಂದಿಗೆ 144ನೇ ಸೆಕ್ಷನ್‌ ಕಾನೂನನ್ನು ಉಲ್ಲಂಘಿಸಿ ಜೈಲುವಾಸ Ge ಮಾ 
1931ರಲ್ಲಿ "ಮಹಿಳಾ ಮಂಡಲ” ಸ್ಕಾ “ಸಹಿಸಿ ಆ ಮಂಡಲದಿಂದ ಸ್ವದೇಶಿ ಸೀರೆ, 
ಖಾದಿಯ ಮಹತ ವನ್ನು ಜನರಿಗೆ ಮನವ ಟ್ಟುವಂತೆ ತಿಳಿಸುತ್ತಿ ದ್ದ ರು. ಇವರಂತೆ 
. ಹೋರಾಡಿದ ಮತೊ ತ,ಬ್ಬ ವೀರಮಹಿಳೆಯೆಂದರೆ ಭವಾನಿಬಾಯಿ ಕಾನಗೋಡ., 
ದಿ. ಕವಿತಿಪ್ಪಯ್ಯ ಮಾಸ್ತರರ ರಾಷ್ಟ್ರೀಯ ಪದ್ಯಗಳಿಂದ ಪ್ರತಿಯೊಬ್ಬ ಸ್ವದೇಶಾಭಿ 
ಮಾನಿಯಲ್ಲಿ ಬಿಸಿರಕ್ತ ಹರಿಯುತ್ತಿತ್ತು. ಈ ಸ್ಫೂರ್ತಿಯ ನೆಲೆಯು ಅವರ 
ಪುತ್ರಿಯಾದ ಭವಾನಿಬಾಯಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕುವ ಪ್ರೇರಣೆ 
ಹುಟ್ಟಿ ಸಿತು, 1920-21ರಲ್ಲಿ ಸಿದ್ಧಾ ಪುರದಲ್ಲಿ ಮನೆಮನೆಗಳಿಗೆ ಹೋಗಿ ಸ್ವದೇಶಿ 
ಬಟ್ಟೆಗಳ ಪ್ರಚಾರ ಮಾಡುತ್ತಾ ಕಾಂಗ್ರೆಸ್‌ ಸದಸ್ಯತ್ವವನ್ನು ನೊಂದಾಯಿಸಿ 
ಕೊಳ್ಳುತ್ತಾ, ಪರದೇಶಿ ವಸ್ತುಗಳ ಬಹಿಷ್ಕಾರ ಮಾಡುವಂತೆ ಜನರಿಗೆ ತಿಳಿಸಿ 
ಹೇಳುತ್ತಿದ್ದರು, ಇವರ ಮಾತಿನಲ್ಲೆ ಹೇಳುವುದಾದರೆ ""ಈ ಸ್ವಾತಂತ್ರ್ಯ ಹೋರಾಟದ 
ಮನೋಭಾವ ನನ್ನ ಪತಿಯ ಮನೆಯನ್ನು ತೊರೆದು, ಏಕಮಾತ್ರ ಪುತ್ರನನ್ನು 
ಕಟ್ಟ ಕೊಂಡು ನಾನು ಸಂಗ್ರಾಮದಲ್ಲಿ ಧುಮುಕುವಂತೆ ಮಾಡಿತು?) ಇವರ ಜೊತೆ 
ಯಲ್ಲಿಯೇ ಹೋರಾಟ Tau ಇನ್ನೊ ಬ್ಬ ಮಹಿಳೆಯೆಂದರೆ ಸೀತಾಬಾಯಿ 
ರಾಮಚಂದ್ರ ಇವರು ಹುಟ್ಟಿದ್ದು ಖ್ಯಾತ ದೇಶಭಕ್ತರ ಮನೆಯಲ್ಲಿ, ಅಕ್ಕುಂಜಿ 
ಸತ್ಯಾಗ್ರ ಹದಲಿ ಭಾಗವಹಿಸಿದಾಗ, Mi 3 ತಿಂಗಳ ಬಾಣಂತಿಯಾಗಿದ್ದರು. 
ಪರಿಣಾಮವಾಗಿ ಕಾರವಾರದ ಜೈಲಿನಲ್ಲಿ ಸೆಕಿಯಾಗಿ ನಂತರ ಯರವಾಡ ಜೈಲು 
ಸೇರಿದರು, ಈ ಜೈಲಿನಲ್ಲಿದ್ದಾಗ ಸರೋಜಿನಿ ನಾಯಿಡು ಅವರ ಸ್ನೆ ಹವಾಯಿತು. 
ಹೀಗೆ ಸೀತಾಬಾಯಿಯವರು ತಮ್ಮ ರಾಷ್ಟ್ರೀಯ ಹೋರಾಟದ ಮನೋಭಾವದಿಂದ 
ತನ್ನ ಬಾಣಂತಿತನವೆಲ್ಲವನ್ನು ಜೈಲುವಾಸದಲ್ಲೇ ಕಳೆಯಬೇಕಾಯಿತು, 

ತಂದೆಯ ಸ್ವಾತಂತ್ರ್ಯ ಹೋರಾಟದ ಮನೋಭಾವವನ್ನು ಮೈಗೂಡಿಸಿಕೊಂಡ 
ವ್ಯಕ್ತಿ. ಡಾ. ರಾಧಾಕಾರ್ನಾಡ” ರಾಧಾರವರ ಮನೆಯು ಕಾಂಗ್ರೆಸ್‌ ಕಛೇರಿ 
ಯಾಗಿತ್ತು. ರಾಧಾಕಾರ್ನೂಡ್‌ರವರು ತಮ್ಮ ತಂದೆಯವರ ನೇತೃತ್ವದಲ್ಲಿ ನಡೆಯು 


೧೨೬ ಮಾನವಿಕ ಕರ್ಣಾಟಕ 


ತ್ತಿದ್ದ ಮೆರವಣಿಗೆ, ಪಿಕೆಟಿಂಗ್‌ಗಳಲ್ಲಿ ಭಾಗವಹಿಸುತ್ತಿದ್ದರು. ಇವರ ಜೊತೆಗೆ ಶ್ಯ 


ಸಹೋದರಿಯಾದ ಸುಗುಣರವರು ಸಹೆ ಸತ್ಯಾಗ್ರಹದಲ್ಲಿ ಭಾಗವಹಿಸುವುದಕ್ಕಾಗಿ 
ಸರ್ಕಾರಿ ಶಾಲೆಯನ್ನು ತ್ಯಜಿಸಿದರು, ಕ 

ಉತ್ತರ ಕರ್ನಾಟಕದಲ್ಲಿ ಬ್ರಿಟಿಷರ ವಿರ:ದ್ದ ಪ್ರಬಲವಾಗಿ ಹೋರಾಡಿದ 
ಮಹಿಳೆಯರ ಸಾಲಿಗೆ ಉಮಾಬಾಯಿ ಕುಂದಾಪುರ ಸೇರುತ್ತಾರೆ. ಇವರು 1924ರ 
ಬೆಳಗಾವಿಯ ಅಧಿವೇಶನದ ಕಾಲಕ್ಕೆ ಸೇವಾದಳದ ಸ್ತ್ರೀ ವಿಭಾಗದ ದಳಪತಿಯಾಗಿ, 
ಗ್ರಾಮೀಣ ಮಹಿಳೆಯರನ್ನು “ದರ್ಶಿಸಿ, ಸ್ರೀ ಸ್ವಯಂಸೇವಕಿಯರನ್ನು 
ನೋಂದಾಯಿಸುವ ಕಾರ್ಯ ಮಾಡಿದುದರಿಂದ, ಕರ್ನಾಟಕದ ಅನೇಕ ಸ್ತ್ರೀಯರಿಗೆ 
ಸಾರ್ವಜನಿಕ ರಂಗವನ್ನು ಪ್ರವೇಶಿಸಲು ಅವಕಾಶವಾಯಿತು, ಈ ಕಾಲದಲ್ಲಿ 
ಸುಮಾರು 150 ಮಂದಿ ಸ್ವ ideas ಮುಂಡೆ ಬಂದು 10 ದಿನಗಳು 
ಶಿಬಿರದಲ್ಲಿ ತರಬೇತಿ ಪಡೆದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ದರು. 

1932 ಉತ್ತರ ಕರ್ನಾಟಕದ ಕರನಿರಾಕರಣೆ ಚಳವಳಿಯ ಅಟ್ಟಹಾಸದ 
ದಿನಗಳ ಕಾಲ. ಬ್ರಿಟಿಷರ ಪ್ರಜಾನೀಡಕವಾದ ಶಾಸನಗಳನ್ನು ಮುರಿಯುವುದು, 


ಅಮಾನುಷ ದಬ್ಬಾಳಿಕೆಯ ವಿರುದ್ಧ ಸಿಡಿದೆದ್ದು, ಆತ್ಮಾರ್ಪಣೆ ಮಾಡಿದ ವೀರ: 


ಹರಿಜನ ಹೆಣ್ಣು ದೇವಿ, ಉತ್ತರ ಕರ್ನಾಟಕದ ಕೆಳಮನೆ ಹೆಗ್ಗ ಡೆಯವರ ಮನೆತನ 
ಸ್ವಾತಂತ್ರ್ಯ ಹೊರಾಟದ ಮನೆತನ. ಇವರ ಮನೆಯನ್ನು ಜಪ್ತಿ ಮಾಡಲು ಬಂದಾಗ 
ನಾಗೇ ಹೆಗ್ಗಡೆಯವರು ಬೆಲೆಬಾಳುವ ಆಭರಣಗಳನ್ನು "ಹೂತಿಟ್ಟ ರು, ಈ ಆಭರಣ 
ದೇವಿಗೆ ಸಿಕ್ಕಿತು. ಈ ವಿಷಯ ಪೋಲಿಸ್‌ನವರಿಗೆ ಕಳದು ರೇನಿಯನ್ನು ಬಂಧಿಸಿ 
ಆಭರಣವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು, ಆದರೆ ದೇವಿ ಕೊಡಲಿಲ್ಲ. 
ಆನಂತರ ಜೈಲಿನಿಂದ RE 1 ಆಭರಣಗಳನ್ನು ಜೋಪಾನವಾಗಿ ಹೆಗ್ಗಡೆ 
ಮನೆತನಕ್ಕೆ ತಲುಪಿಸಿದಳು. ಬಳಿಕ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ 
ಭಾಗವಹಿಸಿದಳು. ದೇವಿಯ ಮಗನನ್ನು ಜೀತಮುಕ್ತನನ್ನಾಗಿ ಮಾಡಬೇಕೆಂದು, 
ಇದು ಮಹಾತ್ಮ ಗಾಂಧಿಯವರ ಸ್ವಾತಂತ್ರ್ಯ ಚಳವಳಿಯ ಒಂದು ಕಾರ್ಯಕ್ರಮ 
ವೆಂದು ಅವಳಿಗೆ ಹೇಳಿದಾಗ ಡೇವಿ ಶಕ್ಷಣ ಉತ್ತರ ಕೊಟ್ಟಳು. ""ಹಾಗಾದಕೆ 
ಬಿಡುಗಡೆ ಪಡೆಯಲು ನನ್ನ ಮಗ ಕಡೆಯವನಾಗಲಿ, ಮೊದಲಿಗನಾಗುವುದು ಬೇಡ.” 
ಈ ಸರಳ ನಿಷ್ಕ ತಟಯಾದ ಮಣ್ಣಿನ ಮಗಳು ದೇವಿ ಭಾರತೀಯ ಸಂಸ್ಕೃತಿಯ 
ಪೂವಾ Fu ಮೂರ್ತಿವೆತ್ತವಳಾಗಿ ಆದರ್ಶಪ್ರಾ ಯಳಾಗಿದ್ದಾ ಳ್ಳ 


ಈಗ ವಿವರಿಸಿದ ಎಲ್ಲ ಮಹಿಳೆಯರಂತೆ ಸಾ ತಂತ್ರ ಚಳವಳಿಗೆ ನಿಸ್ವಾರ್ಥತೆ 


ಯಿಂದ ಹೋರಾಡಿದ ಕರ್ನಾಟಕದ ಅನೇಕ ಮಹಿಳಾಮಣಿಗಳನ್ನು ಹೆಸ ನಸಬಹುಷ 
"ಅವರ ಪೈಕಿ ದೊಡ್ಡಮನೆ ಮಹಾದೇವ, ಗುಂಜಗೋಡದ ಮಹಾ ದೇವಮ್ಮ, ಕಲ್ಲಾಳ 
ಕಾವೇರಮ್ಮ, ಗೌರಮ್ಮ, ಲಕ್ಷ್ಮಿ! ಬಾಯಿ ಹರಿ ಪೈ, ರಮಾಬಾಯಿ, ಬಲ್ಯಾಂಟಡ 
ಮುದ್ದಮ್ಮ, ಕ. ಅಕ್ಕಮ್ಮ (ಅಕ್ಕವ್ವ) ಪ್ರಮುಖರು. ಚಿತ್ರದುರ್ಗ ಜಿಲ್ಲೆಯ 


| 


ಗ 
ತ 


ಬಬ ಹಂ ಸಂ ಟೆ 00265145 46 


ಭತ ಯಾಕ ಗಳ್ಳಾತಿ ಢಿ 


ಡಾ ಟ್‌ “4* 


ಗಂ ಇಯ ಎಎ ಎ. 


FEE ದಟ AN ಇ ಪಯ 


ಕರ್ನಾಟಕದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಿಳೆಯರ ಪಾತ್ರ ೧೨೭ 


ತುರುವನೂರು ಬಳಿ ಅರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಸೆಕೆಮನೆಗೆ ಹೋದ 
ಸತ್ಯಾಗ್ರಹಿ ಸಿರಿಯಮ್ಮನ ಪಾತ್ರವೂ ಚಿರಸ್ಮರಣೀಯವಾದುದು. ಅಂತೆಯೇ 
ಹುದಿಕೇರಿಯ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ತಂದೆತಾಯಿ ಅನುಮತಿ ನೀಡ 
ದಿದ್ದಾಗ ಆತ್ಮಹತ್ಯೆ ಮಾಡಿಕೊಂಡ ಹದಿನೆಂಟರ ಪ್ರಾಯದ ಕಾವೇರಿಯ ಕತೆಯೂ 
 ಹೈದೆಯವಿದ್ರಾವಕವಾದುದು. 


ಕೆ.ಸಂ. ೬೯೮--ಎಂಯಂಪಿಎಂ-೪೦೦ 4 ೨೫ ಪ್ರತಿಗಳಂ--೨೯-೩ ೯೩ 


8 ರ್‌ 
ತ 


3 


ರೇ ಮಾನವಿಕ ಕರ್ಣಾಟಕ: 
¥ ಪ್ರಬುದ್ಧ ಕರ್ಣಾಟಕ : 


¥ ವಿಜ್ಞಾನ ಕರ್ಣಾಟಕ ಕ 


ವಾರ್ಷಿಕ ಚಂದಾ 


(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ೬೬. ಐದು ರೂಪಾಯಿ 
ಇತರರಿಗೆ ೨... ಹತ್ತು ರೂಪಾಯಿ 
ಸಂಸ್ಥೆ ಗಳಿಗೆ “es ಹದಿನೈದು ರೂಪಾಯಿ 
(ಆಜೀವ ಸದಸ್ಯತ್ವ : ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) ಕ 
ನಿರ್ದೇಶಕರು 
4 ಪ್ರಸಾರಾಂಗ ೨ 


ಮಾನಸಗಂಗೋತ್ರಿ, ಮೈಸೂರು-೫೭೦ ೦ 


